ಹಚ್ಛಾ ದೀನ್‌ 


ಭಾಗ-4 
(ಮಕ್ಕಳ ಧಾರ್ಮಿಕ ವಿದ್ಯಾಭ್ಯಾಸದ ಸಮಗ್ರ ಕೈಪಿಡಿ) 


ಲೇಖಕರು 
ಮುಹಮ್ಮದ್‌ ಯೂಸುಫ್‌ ಇಸ್ಲಾಹೀ 


ಪರಮದಯಾಮಯನೂಕರುಣಾಳುವೂಆದ ಅಲ್ಲಾಹನ ನಾಮದಿಂದ 
N 
N 

ಸಚ್ಚಾದೀನ್‌ ಭಾಗ-4ನ್ನು ವಾಚಕರ ಮುಂದಿಡಲು ಸಂತೋಷ ಪಡುತ್ತೇವೆ. 
ಪ್ರಾಥಮಿಕ ಶಾಲೆಗಳ ಹಾಗೂ ಮದ್ರಸದ ವಿದ್ಯಾರ್ಥಿಗಳಿಗೆ ಸರಳ ಕನ್ನಡ ಭಾಷೆಯಲ್ಲಿ 
ಧಾರ್ಮಿಕ ಪಾಠಗಳನ್ನು ಕಲಿಸುವ ಉದ್ದೇಶದಿಂದ ತಯಾರಿಸಲಾದ ಪಠ್ಯಪದ್ಧತಿಗನುಸಾರ 
ರಚಿಸಿದ ಪುಸ್ತಕವಿದು. ಉರ್ದು ಭಾಷೆಯಲ್ಲಿ ಇದರ ಪ್ರಥಮ ಮತ್ತು ದ್ವಿತೀಯ 
ಭಾಗವನ್ನು ಪ್ರಖ್ಯಾತ ಶಿಕ್ಷಣ ತಜ್ಞಮರ್ಹೂಮ್‌। ಮೌಲಾನಾ ಅಫ್ಲಲ್‌ ಹುಸೈನ್‌ 
ದೆಹಲಿ, ಅವರು ರಚಿಸಿದ್ದರೆ, ತೃತೀಯ ಮತ್ತು ಚತುರ್ಥ ಭಾಗವನ್ನು ಉಪಭೂಖಂಡದ 
ಮೇರು ವಿದ್ವಾಂಸರಾಗಿರುವ ಮೌ| ಮುಹಮ್ಮದ್‌ ಯೂಸುಫ್‌ ಇಸ್ಲಾಹಿಯವರು 
ರಚಿಸಿದ್ದಾರೆ, 


ಈ ಪುಸ್ತಕದಲ್ಲಿ ಇಸ್ಲಾಮಿನ ಆರಾಧನಾ ಕರ್ಮಗಳು, ಶಿಷ್ಟಾಚಾರಗಳು 
ಹಾಗೂ ಗತ ಪ್ರವಾದಿಗಳ ಮತ್ತು ಸಹಾಬಿಗಳ ಕೆಲವು ಘಟನೆಗಳನ್ನು ಸಂಕ್ಷಿಪ್ತವಾಗಿ 
ಅಳವಡಿಸಲಾಗಿದೆ. ಈ ಪುಸ್ತಕವನ್ನು ಈಗಾಗಲೇ ಕರಾವಳಿ ಪ್ರದೇಶದ ಕೆಲವು 
ಮದ್ರಸಗಳಲ್ಲಿ ಪಠ್ಯಪದ್ಧತಿಯಲ್ಲಿ ಸೇರಿಸಲಾಗಿದ್ದು, ಕನ್ನಡದಲ್ಲೇ ಬೋಧಿಸಲಾಗುತ್ತಿದೆ. 
ವಿದ್ಯಾರ್ಥಿಗಳೆಂಬಂತೆ ಇತರರಿಗೂ ಇದು ಉಪಯುಕ್ತವಾಗಿದೆ. 

ಕನ್ನಡ ಭಾಷೆಯಲ್ಲಿ ಕಲಿಕೆಯು ಕಡ್ಡಾಯವಾಗಿರುವ ಹಿನ್ನೆಲೆಯಲ್ಲಿ ಮುಸ್ಲಿಮ್‌ 


ಮಕ್ಕಳಿಗೂ ಧಾರ್ಮಿಕ ಪಾಠವನ್ನು ಕನ್ನಡ ಭಾಷೆಯಲ್ಲಿ ಕೊಡುವುದು 
ಅನಿವಾರ್ಯವಾಗಿ ಬಿಟ್ಟಿದೆ. ಎಲ್ಲ ಮದ್ರಸಾಗಳಲ್ಲೂ ಈ ಪಠ್ಯಪದ್ಧತಿಯನ್ನು 
ಅಳವಡಿಸಿದರೆ ಉತ್ತಮವೆಂದು ನಾವು ಭಾವಿಸುತ್ತೇವೆ. ಮುಹಮ್ಮದ್‌ ಆಶ್ರಫ್‌ರವರು 
ಬಹಳ ಸುಂದರವಾಗಿ ಕನ್ನಡಕ್ಕೆ ಅನುವಾದಿಸಿದ ಈ ಪುಸ್ತಕವು ವಿದ್ಯಾರ್ಥಿಗಳಿಗೂ 
ಇತರರಿಗೂ ಪ್ರಯೋಜನಕಾರಿ ಯಾಗಲೆಂದು ಹಾರೈಸುತ್ತೇವೆ. 


| 2೫. ಶಾಂತಿ ಪ್ರಕಾಶನ || 
ಸ ನೆ J 


೬.90 ಇ ಈ. ಛಾ ತಾ ಭಾ ಹ ಜ್‌ 


ಅಲ್ಲಾಹನಿಗೆ ಸ್ತುತಿ (ಭಾವಾನುವಾದ) 
ಸ್ವಸ್ತಿಗಾನ (ಭಾವಾನುವಾದ) 
ಮೂಲಭೂತ ವಿಶ್ವಾಸಗಳು 

ಜುಮಾ ನಮಾರು್‌ 

ಈದ್‌ ನಮಾರಭ್‌ 


- ಜನಾರಭಾ ನಮಾರಭ್‌ 


ರುಕಾತ್‌ (ಕಡ್ಡಾಯ ದಾನ) 
ಹಜ್ಜ್‌ 


ಪವಿತ್ರ ಕುರ್‌ಆನ್‌ 
ಕುರ್‌ಆನಿನ ಮೊರೆ (ಭಾವಾನುವಾದ) 


* ಅಂತ್ಯ ಪ್ರವಾದಿಯ(ಸ) ನಡೆ-ನುಡಿಗಳು 
. ಪ್ರವಾದಿವರ್ಯರ(ಸ) ಮದೀನಾ ಜೀವನ 
, ಮುಸ್ಲಿಮ್‌ ಸಮುದಾಯ 


ಪ್ರವಾದಿ ವಚನಗಳು 


. ಹದೀಸ್‌ ಇಲ್ಲದಿರೆ... (ಭಾವಾನುವಾದ) 


ಪೂರ್ವ ಪ್ರವಾದಿಗಳ ಜೀವನ 
ಖುಲಫಾಉರ್ರಾಶಿದೀನ್‌ 

ನಾಲ್ವರು ಇಮಾಮರು 

ಅಣ್ಲೆ ಹದೀಸ್‌, 

ಪ್ರಖ್ಯಾತ ಹದೀಸ್‌ ಸಂಗ್ರಹಕಾರರು 


. ಅಲ್ಲಾಹನ ನೈಜ ದಾಸರು 
, ಉತ್ತಮ ಚಾರಿತ್ರ್ಯ 


. ಪ್ರಾರ್ಥನೆ 


1. ಅಲ್ಲಾಹನಿಗೆ ಸ್ತುತಿ (ಭಾವಾನುವಾದ) 


ಮಾನವರಾಗಿಸಿ ದೇವನು ನಮಗೆ 
ಆಹಾರ, ಧಾನ್ಯ, ಫಲಪುಷ್ಪಗಳನು 
ಬಳಲಿದಾಗ ಮಲಗಿಸಿ ನಮ್ಮನು 
ಮರಣಕೆ ಸಮನಾದ ನಿದ್ರೆಯ ನೀಡಿ 
ರೋಗಿಯಾದಾಗ ಆರೋಗ್ಯವ ಕರುಣಿಸಿ 
ಮಾತಾಪಿತರ ಪ್ರೀತಿ-ಮಮತೆಯಿಂದ 


ಘಮಘಮ ಹೂ, ಸೂರ್ಯ-ಚಂದ್ರ-ತಾರೆ... 


ಗುಡ್ಡ-ಬೆಟ್ಟ- ಪರ್ವತವ ನಾಟಿದವನೇ 
ಕಾರಿರುಳ ಬೆನ್ನಿಗೇ ದಿನ ಬೆಳಗಿಸಿದವನು 
ಕತ್ತಲಲಿ ಬರುವ ಪುಟ್ಟ ಮಿಂಚುಹುಳ! 
ಮಳೆ ಸುರಿಸಿ, ಸಿಡಿಲು ಗುಡುಗಿಸಿ 
ಫಿರ್‌ಔನನ ಸೇನೆಯ ಮುಳುಗಿಸಿದವನೇ 
ವಿದ್ಯೆಯ ಕಲಿತ, ಆದಮರ ಮುಂದೆ 
ಮಾನವನಿಗೆ ಬುದ್ಧಿಯ ರೆಕ್ಕೆ ನೀಡಿ 
ಭೋರ್ಗರೆವ ಸಾಗರವ ನಿಯಂತ್ರಿಸಿ 
ಮುಹಮ್ಮದರನು(ಸ) ಭುವಿಗೆ ನೇಮಿಸಿ 
ಶೈತಾನನ ಜಾದೂ ನಡೆಯದಿರಲು _ 
ಅನುಗ್ರಹ ವರ್ಷಿಸುವ ಹಾದಿಯ ತೋರಿ 
ಪಾಪಕೆ ಪರಿತಪಿಸಿ ಅತ್ತವನನು 


ಬದುಕಲು ಕಲಿಸಿದನು 
ಭುವಿಯಲಿ ಬೆಳೆಸಿದನು 
ಗಾಳಿಯಿ೦ದ ತಟ್ಟಿಸಿದನು 
ಬೆಳಗಾತ ಪುನಃ ಬದುಕಿಸಿದನು 
ಬಿದ್ದಾಗಲೂ ಎಬ್ಬಿಸಿದನು 
ಮನ-ಮನೆ ಬೆಳಗಿಸಿದನು 
ಲೋಕವ ಸಿ೦ಗರಿಸಿದನು 
ನದಿಗಳನೂ ಹರಿಸಿದನು 
ಸೂರ್ಯನನ್ನೂ ಮುಳುಗಿಸಿದನು 
ನಕ್ಷತ್ರಗಳನೂ ಹಾರಿಸಿದನು 
ಸಾ೦ಶ್ಚನವ ನೀಡಿ, ಹೆದರಿಸಿದನು 
ಮೂಸಾರನು ರಕ್ಷಿಸಿದನು 
ದೇವಚರರನು ಬಾಗಿಸಿದನು 
ಅ೦ತರಿಕ್ಸವನು ತೋರಿಸಿದನು 
ಹಡಗನು ತೇಲಿಸಿದನು 
ನಮ್ಮನು ಸಂಸ್ಕರಿಸಿದನು 
ಕುರ್‌ಆನನು ಇಳಿಸಿದನು 
ಅವುಗಳಲೇ ನಡೆಸಿದನು 
ಎದೆಗೊತ್ತಿ ಸಾಂತ್ವನಿಸಿದನು 


ಬೇಡದೆ ನಮಗಿದೆಲ್ಲವ ನೀಡಿ 
ನಮ್ಮನೆಲ್ಲ ಪರೀಕ್ಷಿಸಿದನು 


ಅಲ್ಲಾಹನಿಗೆ ಸ್ತುತಿ (ಭಾವಾನುವಾದ) 


ಎಲ್ಲವು ನಿನ್ನದೇ ಓ ದೇವಾ ನಾವು ನಿನಗೇನು ನೀಡಿಯೇವು? 
ನಮ್ಮದೇನು? ದೀನರಾಗಿ ನಿನಗೇ ತಲೆ ಬಾಗುವೆವು 
ಆಗ್ರಹವೊಂದೇ ನಮ್ಮದು, ನಿನ್ನ ಸನ್ನಿಧಿಯಲಿ 
ಜಗವನಿಡೀ ಸಾಷ್ಟಾ೦ಗವೆರಗಿಸುವೆವು 
ನಿನ್ನ ಪರಿಚಯವ ಲೋಕಾನುಗ್ರಹಿ(ಸ) ನೀಡಿಹರು 
ಅವರಿಗೆ೦ದೂ ಮನದಾಳದಿ ಸ್ವಸ್ತಿ ಪಠಿಸುವೆವು 
ನಿನ್ನ ಸಂದೇಶವನವರು ತಲುಪಿಸಿಹರು 
ಆ ಅನುಗ್ರಹದಿ ತನು-ಮನವ ಅರ್ಪಿಸುವೆವು 
ಮಾಡಿದಿ ನೀನೆಮ್ಮನು ಮುಸ್ಲಿಮರಾಗಿ 
ಲೋಕವನೇ ಮುಸ್ಲಿಮರನ್ನಾಗಿ ಮಾಡುವೆವು 
ನಿನ್ನ ಮರೆತು ಭ್ರಷ್ಟವಾದ ಸಮುದಾಯಗಳನು 
ಪುನರಪಿ ನಿನ್ನ ಹಾದಿಯಲಿ ತರುವೆವು 
ನಿಮಿತ್ತ ನಾಲಗೆಯಲಿ ನಿನ್ನ ನಾಮವನುಚ್ಚರಿಸದೆ 
ನಿನ್ನೆಲ್ಲಾದೇಶವನು ಪಾಲಿಸಿ ತೋರಿಸುವೆವು 
ಸತ್ಯದ ಮಿತ್ರರು ನಾವು ಮಿಥ್ಮದ ವೈರಿಗಳು 
ಸತ್ಯವ ಹರಡಿ, ಮಿಥ್ಯವ ಅಳಿಸುವೆವು 
ಅಪಾರ ಅನುಗ್ರಹ ವರ್ಷಿಸಿದೆ ನೀ ನಮಗಾಗಿ 
ನಿನ್ನ ಸಂತುಷ್ಟಿಗಾಗಿ ಶಿರವನೇ ಅರ್ಪಿಸುವೆವು 
ನೀಡಿದೆ ನೀನಮಗೆ ನಯನ, ಕರ್ಣಗಳನು 
ಮನವನರ್ಪಿಸಿ ನಿನ್ನನು. ಆದರಿಸುವೆವು 
ನೀ ಶತ್ರುಗಳನೂ ಮರೆತು ಕೈ ಬಿಟ್ಟವನಲ್ಲ 
ನಿನ್ನನ್ನೇ ಅದೆ೦ತು ನಾವು ಮರೆತೇವು? 


(ಮೂಲ:- ಶಮ್ಸ್‌ ನವೀದ್‌ ಉಸ್ಮಾನಿ) 


ಯಿ 


2. ಸ್ವಸ್ತಿಗಾನ (ಭಾವಾನುವಾದ) 


ಕುಫ್ರ್‌ನ ಕ್ಷೋಭೆಯ ಹರಡಿದವರು, ಅಕ್ರಮದ ಕಿಚ್ಚನು ಹಚ್ಚಿದರು 
ಎದೆಯಾಳದಿ ದ್ವೇಷವ ಬಿತ್ತಿದವರು, ತ೦ತಮ್ಮೊಳಗೇ ಕಾದಾಡಿದರು 
ಹಳಿದರು, ತುಳಿದರು, ಕೊಚ್ಚಿದರು ಅಬಲರನು ಬಲಾಢ್ಯರು 
ಆಗತರಾದರು ಮುಹಮ್ಮದರು, ಎಲ್ಲೆ ವಮೊರಿದಾಗ ಆಡ್ಕರು 
ಸಂಸ್ಕಾರದ ಜ್ಯೋತಿಯ ಬೆಳಗಿದರು ಒಂಟೆ ಮೇಯಿಸುವವರಲಿ 
ಮುಳ್ಳಿಗೆ ಹೂವಿನ ಬೆಲೆಯ ನೀಡಿ, ಬಲ ತುಂಬಿದರು ಕಣಕಣದಲಿ 
ಅಳಿಸಿದರು ಮಿಥ್ಕ ಶಕ್ತಿಯ, ನಡೆಸಿ ಜನರನು ದೇವ ಪಥದಲಿ 
, ಕಾಲದ ಧಾರೆಯ ವಿರುದ್ಧ ನಡೆಸಿದರು ನಾವೆಯನು ಸತ್ಸಥದಲಿ 
ಮರ್ದಿತರ ಫಿರ್ಯಾದಿಯನಾಲಿಸಿ, ನೀಡಿದರವರಿಗೆ ಸಾ೦ತ್ಚನವ 
ತಂಪನೆರೆದರು ಗಾಯಕೆ, ತಣಿಸಿದರು ನೊಂದವರ ಮನವ 
ಮಾನಿನಿಗೆ ಮಾನದ ಚದ್ದರ ಹೊದಿಸಿ, ಹಚ್ಚಿದರು ಲಜ್ಜೆಯ ಲೇಪನವ 
ಎದೆಯೊಳು ಕೋಮಲತೆಯ ತುಂಬಿ, ಬೆಳಗಿದರವರ ಚಾರಿತ್ರ್ಯವ 
ತೌಹೀದಿನ ಧಾರೆ ನಿಲ್ಲಲೊಲ್ಲದು, ಬಾಗದು ಇಸ್ಲಾಮಿನ ಧ್ವಜವು 
ಚಡಪಡಿಸಿದರು ಕಾಫಿರರೆಲ್ಲ, ನಡೆಯದೆ ಶೈತಾನನ ಆವುಟವು 
ಓ ಮುಹಮ್ಮದೆ೦ಬ(ಸ) ನಾಮವೇ 'ಮಾಹಿರ್‌'ಗೆ ನೀ ಸರ್ವಸ್ವವು 
ನಕ್ಕಿತು ಮುಗುಳು ಅಧರವು, ತುಂಬಿಕೊಂಡಿತು ನಯನವು. 


(ಮೂಲ: ಮಾಹಿರುಲ್‌ ಕಾದಿರಿಲಿ 


3. ಮೂಲಭೂತ ವಿಶ್ವಾಸಗಳು 


ಮೊತ್ತ ಮೊದಲು, ನಾವು ವಿಶ್ವಾಸಿಗಳಾಗಿರುವುದಕ್ಕಾಗಿ ಅಲ್ಲಾಹನಿಗೆ ಅಪಾರ 
ಕೃತಜ್ಞತೆಗಳು. ಈಮಾನ್‌ (ಸತ್ಕವಿಶ್ವಾಸ) ಎಂಬುದು ಅಮೂಲ್ಯ ಸ್ಥಲಪತ್ತಾಗಿದೆ. 
ಈಮಾನ್‌ ದಯಪಾಲಿಸುವ ಮೂಲಕ ಅಲ್ಲಾಹನು ನಮಗೆ ಉಭಯ ಲೋಕಗಳ 
ಗೌರವಾದರಗಳನ್ನು ನೀಡಿರುವನು. -ಇದು ಅಲ್ಲಾಹನ ಅತಿದೊಡ್ಡ ಉಪಕಾರವಾಗಿದೆ. ' 
ಅನ್ಯಥಾ ಇತರ ಪಥಭ್ರಷ್ಟರಂತೆ ನಾವೂ ದಾರಿ ತಪ್ಪುತ್ತಿದ್ದೆವು ಮತ್ತು ನಮ್ಮ ಧರ್ಮ 
ಮತ್ತು ಜೀವನ ಎರಡನ್ನೂ ಹಾಳುಗೆಡಹುತ್ತಿದ್ದೆವು. 

'ಮೂಮಿನ್‌' ಎಂಬ ಪದ ಎಷ್ಟೊಂದು ಅಪ್ಕಾಯಮಾನ! ಮೂಮಿನ್‌ 
ಎ೦ದರೆ ಈಮಾನ್‌ ಇರಿಸಿದವನೆಂದರ್ಥ. ಅಪ್ಪಟ ಹಾಗೂ ಪರಿಪಕ್ಕವಾದ ನಂಬಿಕೆಗೆ 
ಈಮಾನ್‌ ಎಂದು ಹೇಳುತ್ತಾರೆ: ಈಮಾನ್‌ ಯಾರಲ್ಲಿರುತ್ತದೋ, ಅವನಲ್ಲಿ 
. ಎಲ್ಲವೂ ಇದ್ದಂತೆ. ಅಂತೆಯೇ ಯಾರಲ್ಲಿ ಈಮಾನ್‌ ಇಲ್ಲವೋ, ಅವನಲ್ಲಿ 
ಎಲ್ಲವಿದ್ದೂ ಇಲ್ಲದಂತೆ. ಈಮಾನ್‌ ಇರುವವನನ್ನು (ಅಂದರೆ ಮೂಮಿನನನ್ನು) 
ಪ್ರತಿಯೊಬ್ಬರೂ ಗೌರವಿಸುತ್ತಾರೆ. ಪ್ರತಿಯೋರ್ವನ ಹೃದಯದಲ್ಲೂ ಅವನಿಗಾಗಿ 
ಪ್ರೀತಿಯಿರುತ್ತದೆ. ಅಲ್ಲಾಹನಿಗೂ ಅಷ್ಟೇ, ಈಮಾನ್‌ ಇರಿಸಿಕೊ೦ಡವನಲ್ಲೇ ಹೆಚ್ಚು 
ಪ್ರೀತಿ. ಈಮಾನ್‌ ಇಲ್ಲದವನು (ಅವಿಶ್ವಾಸಿ) ಈ ಲೋಕದಲ್ಲೂ ನಿಂದೃನಾಗುತ್ತಾನೆ 
ಮತ್ತು ಪರಲೋಕದಲ್ಲೂ ಅವಮಾನಿತನಾಗುತ್ತಾನೆ. 

"ಒಬ್ಬನು ಮುಸ್ಲಿಮನಾಗಬೇಕಾದರೆ, ಆತ ಐದು ವಿಷಯಗಳ ಮೇಲೆ ವಿಶ್ವಾಸ 
ತಾಳಬೇಕಾದುದು ಅಗತ್ಯ. ಅವುಗಳ ಮೇಲೆ ವಿಶ್ವಾಸ ತಾಳದ ಹೊರತು ಯಾರೂ 
ಇಸ್ಲಾಮಿನ ಹಾದಿಯಲ್ಲಿ ನಡೆಯಲಾರ ಮತ್ತು ಮುಸ್ಲಿಮನೆನಿಸಿಕೊಳ್ಳಲಾರ. 
ಪ್ರತಿಯೋರ್ವ ಮುಸ್ಲಿಮನೂ ಈ ವಿಷಯಗಳನ್ನು ಮನಸಾರೆ ಅ೦ಗೀಕರಿಸಿ, ಅವುಗಳ 
ಮೇಲೆ ವಿಶ್ವಾಸ ತಾಳಬೇಕು ಹಾಗೂ ನಾಲಗೆಯ ಮೂಲಕ ಅವುಗಳನ್ನು 
ಘೋಷಿಸಬೇಕು. ಇವುಗಳ ಪೈಕಿ ಯಾವುದಾದರೂ ಒಂದನ್ನು ನಿರಾಕರಿಸಿದರೂ ಆತ 
ಮುಸ್ಲಿಮನಾಗಲಾರ. ಅಲ್ಲಾಹನಿಗೆ ಸ್ತುತಿ. ನನಗ೦ತೂ ಈ ಐದೂ ವಿಷಯಗಳು 
ಕ೦ಠಪಾಠವಾಗಿವೆ. ಯಾವ ರೀತಿ ಬೆಂಕಿಯನ್ನು ಮುಟ್ಟಿದರೆ ಕೈ ಸುಟ್ಟು ಹೋದೀತೆ೦ಬ 
ನಂಬಿಕೆಯಿರುವುದೋ, ಕನಿಷ್ಠ ಅಂತಹುದೇ ಅಚಲ ನಂಬಿಕೆಯನ್ನು ನಾನು ಈ 


ಸಚ್ಚಾದೀನ್‌ ಭಾಗ-4 11 


ಐದು ವಿಷಯಗಳ ಮೇಲೆ ಇರಿಸಿಕೊಳ್ಳಲು ಶ್ರಮಿಸುತ್ತೇನೆ. ಈ ಐದೂ ವಿಷಯಗಳ 
ಮೇಲೆ ದೃಢವಾದ ವಿಶ್ವಾಸ ತಾಳುವುದನ್ನೇ 'ಈಮಾನ್‌' (ಸತ್ಯವಿಶ್ವಾಸ) ಎನ್ನುತ್ತಾರೆ. 
ಅವು ಇಂತಿವೆ; 


1) ಈಮಾನ್‌ ಬಿಲ್ಲಾಹ್‌: ಅಂದರೆ ಅಲ್ಲಾಹನು ಏಕನು ಮತ್ತು .ಅವನ೦ತೆ 
ಬೇರಾರೂ ಇಲ್ಲವೆ೦ಬ ವಿಶ್ವಾಸ. 


2 'ಈಮಾನ್‌ ಬಿಲ್‌ ಮಲಾಯಿಕ: ಅಂದರೆ ದೇವಚರರ ಮೇಲಿನ ವಿಶ್ವಾಸ. 
ಎಂದೆಂದಿಗೂ ಅಲ್ಲಾಹನ ,ಆಜ್ಞೋಲ್ಲಂಘನೆ ಮಾಡದಂತಹ ದೇವಾದೇಶಪಾಲಕರು 
ಎಂಬುದರ ಮೇಲೆ ವಿಶ್ವಾಸ. 


3) ಈಮಾನ್‌ ಬಿಲ್‌ ಕುತುಬ್‌: ಅಂದರೆ ದೇವ ಗ್ರಂಥಗಳ ಮೇಲಿನ ವಿಶ್ವಾಸ. 
ವಿವಿದ್‌ ಕಾಲಘುಟ್ಟಗಳಲ್ಲಿ ಅಲ್ಲಾಹನು ತನ್ನ ಸಂದೇಶವಾಹಕರಿಗೆ 
ಅವತೀರ್ಣಗೊಳಿಸಿದಂತಹ ಗ್ರಂಥಗಳು; ಅವುಗಳಲ್ಲಿ ' ದೇವಾದೇಶಗಳು ಮತ್ತು 
ದೇವನ ಇಚ್ಛೆಗಳ ಸರಿಯಾದ ಕಲ್ಪನೆಗಳನ್ನು ಹೊಂದಿರುವವುಗಳೆಂಬ ವಿಶ್ವಾಸ. 


4) ಈಮಾನ್‌ ಬಿರ್ರಿಸಾಲತ್‌: ಅಂದರೆ, ಪ್ರವಾದಿಗಳ ಮೇಲಿನ ವಿಶ್ವಾಸ. ' 
ಪ್ರತಿಯೊಂದು ಕಾಲಘಟ್ಟದಲ್ಲೂ, ಪ್ರತಿಯೊಂದು ಜನಾಂಗದಲ್ಲೂ ಅಲ್ಲಾಹನು 
ತನ್ನ ಸಜ್ಜನ ಹಾಗೂ ಸಚ್ಚರಿತರಾದ ದಾಸರಿಗೆ ತನ್ನ ಸಂದೇಶವನ್ನು ನೀಡಿ 
ಕಳುಹಿಸಿದನೆ೦ಬ ವಿಶ್ವಾಸ. ಅವರು ಸ್ವತಃ ದೇವನ ಆದೇಶದಂತೆ ತ್‌ ಇತರರಿಗೂ 
ಅದನ್ನು ಬೋಧಿಸಿದ್ದರೆಂಬುದರ ಮೇಲಿನ ವಿಶ್ವಾಸ. 


5) ಈಮಾನ್‌ ಬಿಲ್‌ ಆಖಿರತ್‌: ಅಂದರೆ ಪರಲೋಕದ ಮೇಲಿನ ವಿಶ್ವಾಸ. 
ಮರಣ ಹೊಂದಿದ ನ೦ತರ ಅದೊಂದು ದಿನ ಅಲ್ಲಾಹನು ಎಲ್ಲರನ್ನೂ 
ಜೀವ೦ತಗೊಳಿಸುವನು. ತರುವಾಯ ತನ್ನ ಬಳಿಗೆ ಕರೆಸಿಕೊಳ್ಳುವನು. ಎಲ್ಲರ 
ಜೀವನದಾದ್ಯಂತದ ಕರ್ಮಗಳ ಲೆಕ್ಕಾಚಾರ ಪಡೆಯುವನು. ಸತ್ಕರ್ಮ-ದುಷ್ಕರ್ಮಗಳನ್ನು 
ಪರಿಶೀಲಿಸುವನು. ಸತ್ಕರ್ಮಿಗಳನ್ನು ಸ್ವರ್ಗಕ್ಕೆ ಪ್ರವೇಶಗೊಳಿಸುವನು ಮತ್ತು 
ದುಷ್ಕರ್ಮಿಗಳನ್ನು ನರಕಕ್ಕೆ ತಳ್ಳುವನು ಎಂಬಿತ್ಕಾದಿ ವಿಷಯಗಳ ಮೇಲಿನ ವಿಶ್ವಾಸ. 

ಈ ಐದೂ ವಿಷಯಗಳನ್ನು ನಾನು ಚೆನ್ನಾಗಿ ಅರಿತು ಮನನ ಮಾಡಿ 
ಕೊ೦ಡಿರುವೆನು. ಈಗ ನಾನು ಅವುಗಳನ್ನು ನಿಮಗೆ ವಿವರಿಸಿ ಕೊಡುತ್ತೇನೆ. 


12 ಮೂಲಭೂತ ವಿಶ್ವಾಸಗಳು 


1) ಈಮಾನ್‌ ಬಿಲ್ದಾಹ್‌: 
(ಅಲ್ಲಾಹನ ಮೇಲೆ ವಿಶ್ವಾಸ) 


ನಾವು ಜೀವಿಸುತ್ತಿರುವ ಈ ವಿಶಾಲ ಭೂಮಿ, ಈ ಕೋಟ್ಯಂತರ ನಕ್ಚತ್ರಗಳು 
ಮಿನುಗುತ್ತಿರುವ ನೀಲಾಕಾಶ, - ಪ್ರಕಾಶಮಾನ ಸೂರ್ಯ, ಬೆಳದಿಂಗಳು ಸೂಸುವ 
ಚಂದ್ರ, ಸುಗಂಧಭರಿತ ಗಿಡ-ಬಳ್ಳಿಗಳು, ಫಲವತ್ತಾದ ಹೊಲಗದ್ದೆಗಳು ಇವೆಲ್ಲವನ್ನೂ 
ಅಲ್ಲಾಹನೇ ಸೃಷ್ಟಿಸಿದ್ದಾನೆ. ಅಲ್ಲಾಹನು ಅವುಗಳೆಲ್ಲವನ್ನೂ ತನ್ನ ಅನುಜ್ಞೆಯಿಂದ 
ಉಂಟುಮಾಡಿದನು. ಅವನೇ ಸಕಲ ಲೋಕಗಳ ನೈಜ ಒಡೆಯ. ಈ ಭೂಮಿಯಲ್ಲಿರುವ 
ಆಡಳಿತಗಾರರೂ- ಪ್ರಜೆಗಳೂ ಎಲ್ಲರೂ ಅವನ ಗುಲಾಮರು. ಬಡವ- ಬಲ್ಲಿದ, 
ಹಿರಿಯ-ಕಿರಿಯರೆನ್ನದೆ ಎಲ್ಲರೂ ಅಲ್ಲಾಹನ ಅವಲಂಬಿತರು. ಅವನೇ ಎಲ್ಲರ 
ಯಜಮಾನ. ಎಲ್ಲರ ಒಡೆಯ ಮತ್ತು ಎಲ್ಲರೂ ಅವನ ಆಜ್ಞಾಪಾಲಕರು ಹಾಗೂ 
ಗುಲಾಮರು. ಇಡೀ ವಿಶ್ವದಲ್ಲಿ ಅವನದೇ ಅಧಿಪತ್ಯ. ಅವನ ಅಧಿಪತ್ಯದಲ್ಲಿ 
ಬೇರಾರೂ ಸಹಭಾಗಿಗಳಿಲ್ಲ. ಭೂಮಿ-ಆಕಾಶಗಳಲ್ಲಿ ಅವನದೇ ಅಧಿಕಾರ ನಡೆಯುತ್ತದೆ. 
ಸೂರ್ಯ-ಚಂದ್ರಾದಿಗಳ ಉದಯಾಸ್ತಮಾನಗಳು ಅವನ ಆದೇಶದಿಂದಲೇ 
ನಡೆಯುತ್ತವೆ. ಕಾಡು-ಮೇಡುಗಳು, ನದಿ-ಪರ್ವತಗಳೆಲ್ಲವನ್ನೂ ಅವನೇ ಸೃಷ್ಟಿಸಿದ್ದಾನೆ. 
ಮೋಡಗಳೂ ಅವನ ಆದೇಶ ಪ್ರಕಾರವೇ ಚಲಿಸುತ್ತವೆ ಮತ್ತು ಮಳೆ ಸುರಿಸುತ್ತಿವೆ. 

ಅಲ್ಲಾಹ್‌ ಏಕನು. ಅವನ೦ತೆ ಬೇರಾರೂ ಇಲ್ಲ. ಅವನು ಏಕೈಕನು. ಎಲ್ಲರೂ 
ಅವನ ಅವಲಂಬಿತರು. ಅವನು ಯಾರನ್ನೂ ' ಅವಲಂಬಿಸಿಲ್ಲ. ಅವನಿಗೆ 
ಮಾತಾಪಿತರಾರೂ ಇಲ್ಲ. ಪತ್ನಿ-ಸ೦ತಾನವೂ ಇಲ್ಲ. ಅವನಿಗೆ ಕುಟು೦ಬವೆ೦ಬುದಿಲ್ಲ. 
ಬಂಧು ಬಳಗವೂ ಇಲ್ಲ. ಅವನಿಗೆ ಸರಿಸಮಾನರಾರೂ ಇಲ್ಲ. ಅವನು ಅನುಪಮನು, 
ಸ್ವಯಂ ಅಸ್ತಿತ್ವವುಳ್ಳವನು. ಅವನನ್ನು ಯಾರೂ ಸೃಷ್ಟಿಸಿದ್ದಲ್ಲ. ಅವನು ನಿರ೦ತನನು, 
ಚಿರ೦ತನನು, ಜೀವನ-ಮರಣಗಳೆಲ್ಲವೂ ಅವನ ಕೈಯಲ್ಲಿವೆ. ಅವನೇ ಸಾಯಿಸುತ್ತಾನೆ 
ಮತ್ತು ಅವನೇ ಪುನಃ ಜೀವ೦ತಗೊಳಿಸುವನು. ಅವನು ರಕ್ಷಿಸಿದವರಿಗೆ ಯಾರೂ 
ಕೇಡು ಬಗೆಯಲಾರರು ಮತ್ತು ಅವನು ಯಾರನ್ನಾದರೂ ಸಾಯಿಸಲು ಇಚ್ಛಿಸಿದರೆ 
ಅಂತಹವನನ್ನು ಯಾರೂ ರಕ್ಷಿಸಲಾರರು. ಅಪರಾಧವೆಸಗಿದವರಾರೂ ಅವನ 
ಹಿಡಿತದಿ೦ದ ತಪ್ಪಿಸಿಕೊಳ್ಳಲಾರರು ಮತ್ತು ಯಾರೂ ಅವರ ರಕ್ಷಣೆ ಮಾಡಲಾರರು. 
ಜಿನ್ನ್‌ಗಳು, ದೇವಚರರು, ಮಾನವರು, ಪ್ರವಾದಿಗಳು, ಔಲಿಯಾಗಳು ಒಟ್ಟಿನಲ್ಲಿ 
ಸಕಲ ಸೃಷ್ಟಿಗಳೂ ಅಲ್ಲಾಹನ ಪ್ರಜೆಗಳೂ ದಾಸರೂ ಗುಲಾಮರೂ ಆಗಿದ್ದಾರೆ.. ಅವನ 
ಅಧಿಪತ್ಯದಲ್ಲಿ ಯಾರದೇ ಪಾಲುದಾರಿಕೆಯಿಲ್ಲ. ಅವನ ಮುಂದೆ. . ಎಲ್ಲರೂ 
ಅಸಹಾಯಕರು. ತಾನಿಚ್ಛಿಸಿದುದನ್ನು ಅವನು ಮಾಡಿಯೇ ತೀರುತ್ತಾನೆ. ಅದನ್ನು 


ಸಚ್ಚಾದೀನ್‌ ಭಾಗ-4 13 


ತಡೆಯುವವರಾರೂ ಇಲ್ಲ. ಹಸಿವು, ದಾಹ, ತೂಕಡಿಕೆ, ನಿದ್ರೆ, ಬಳಲಿಕೆ ಯಾವುದೂ 
ಅವನನ್ನು ಬಾಧಿಸಲಾರವು. ರಹಸ್ಕವಾಗಿರುವ ಎಲ್ಲ ವಿಷಯಗಳನ್ನೂ ಅವನು 
ತಿಳಿದಿದ್ದಾನೆ. 

ಭೂಮಿ-ಆಕಾಶಗಳಲ್ಲಿ ಯಾವೊ೦ದು ವಸ್ತುವೂ ಅವನಿ೦ದ ಮರೆಯಾಗಿಲ್ಲ. 
ಅವನು ಸರ್ವಾ೦ತರ್ಯಾಮಿಯಾಗಿದ್ದಾನೆ. ಸಣ್ಣ-ದೊಡ್ಡ ಎಲ್ಲ ವಸ್ತುಗಳೂ ಅವನ 
ತಿಳುವಳಿಕೆಯಲ್ಲೇ ಇರುತ್ತವೆ. ಭೂಮಿ-ಆಕಾಶಗಳಲ್ಲಿರುವುದೆಲ್ಲವೂ ಅವನಿಗೇ 
ಸೇರಿದವುಗಳಾಗಿವೆ. ಯಾವೊ೦ದು ವಸ್ತುವೂ ಅವನ ಅಧೀನದಿ೦ದ ಹೊರತಾಗಿಲ್ಲ. 
ಪ್ರತಿಯೊಂದು ಒಳಿತು-ಕೆಡುಕನ್ನು ಅವನೇ ಉ೦ಟು ಮಾಡಿರುವನು. ಸುಖ- 
ನೆಮ್ಮದಿಯನ್ನು ಅವನೇ ನೀಡುತ್ತಾನೆ. ದುಃಖ-ಸ೦ಕಷ್ಟಗಳು ಅವನ ಕಡೆಯಿ೦ದಲೇ 
ಬರುತ್ತವೆ. ಗೌರವ-ನಿಂದೃತೆ, ಲಾಭ-ನಷ್ಟಗಳೆಲ್ಲವೂ ಅವನ ಕೈಯಲ್ಲಿವೆ. ಅವನು 
ಎಲ್ಲ ತರದ ನ್ಯೂನತೆ ಮತ್ತು ಕೊರತೆಗಳಿಂದ ಮುಕ್ತನಾಗಿರುವನು. ಅವನ ಗುಣ- 
ವಿಶೇಷಗಳಲ್ಲಿ ಯಾರೂ ಸಹಭಾಗಿಗಳಿಲ್ಲ. ಅವನ ಕೆಲಸ ಕಾರ್ಯಗಳಲ್ಲಿ ಅವನಿಗೆ 
ಯಾರೂ ಸಹಾಯಕರಿಲ್ಲ. ಅವನು ತನ್ನ ಯಾವುದೇ ಕಾರ್ಯದಲ್ಲೂ ಯಾರನ್ನೂ 
ಅವಲಂಬಿಸಿಲ್ಲ. ಒಟ್ಟಿನಲ್ಲಿ, ಎಲ್ಲ ರೀತಿಯ ಒಳಿತು-ಸಾಮರ್ಥ್ಯಗಳು ಅವನಲ್ಲಿವೆ. 

ಅಲ್ಲಾಹನ ಮೇಲೆ ವಿಶ್ವಾಸವಿರಿಸುವುದರಿ೦ದ - ನಾವು ಇತರೆಲ್ಲರ ದಾಸ್ಕದಿಂದ 
ಮುಕ್ತರಾಗುತ್ತೇವೆ. ಯಾವುದೇ ಬೃಹತ್‌ ಶಕ್ತಿಯ ಮುಂದೆ ನಾವು ತಲೆ ಬಾಗಲಾರೆವು. 
ನಾವು ಕೇವಲ ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ದಾಸ್ಕ-ಆರಾಧನೆಗಳನ್ನು 
ಅವನಿಗೆ ಮಾತ್ರ ಸಲ್ಲಿಸುತ್ತೇವೆ. ಅವನಲ್ಲಿ ಮಾತ್ರವೇ ಪ್ರಾರ್ಥಿಸುತ್ತೇವೆ. ಕಷ್ಟ 
ಕಾಲದಲ್ಲಿ ಅವನಲ್ಲಿಯೇ ನಿವೇದಿಸಿ ಕೊಳ್ಳುತ್ತೇವೆ. ದುಃಖ-ಸ೦ಕಷ್ಟಗಳ ವೇಳೆ 
ಅವನಿಂದಲೇ ಸಹಾಯ ಬೇಡುತ್ತೇವೆ. ಅವನ ಹೊರತು ಬೇರಾರೂ ಆರಾಧನೆಗೆ 
ಅರ್ಹರಿಲ್ಲವೆ೦ಬುದು ನಮ್ಮ ವಿಶ್ವಾಸವಾಗಿದೆ. ನಾವು ಯಾರಿಗೂ ಭಯಪಡುವುದಿಲ್ಲ. 
ಭಯಪಡಲು ಅವನು ಮಾತ್ರ ಅರ್ಹನಾಗಿದ್ದಾನೆ. ಅವನ ಹೊರತು ಬೇರಾರಲ್ಲೂ 
ಯಾವುದೇ ಶಕ್ತಿ. ಸಾಮರ್ಥ್ಯವಿಲ್ಲ. ಅವನು ರಕ್ಷಿಸಲಿಚ್ಛಿಸಿದವರನ್ನು ಲೋಕವಿಡೀ 
ಒಟ್ಟಾದರೂ ಪೀಡಿಸಲಾಗದು. ಅಂತೆಯೇ ಅವನು ಯಾರನ್ನು ಶಿಕ್ಷಿಸಬಯಸುತ್ತಾನೋ 
ಜಗತ್ತಿಡೀ ಒಂದಾದರೂ ಅವರಿ೦ದ ರಕ್ಷಿಸಲಾಗದು. ನಾವು ಅವನನ್ನು ಮಾತ್ರ 
ಪ್ರೀತಿಸುತ್ತೇವೆ. ಅವನ ಆಜ್ಞೆಗಳನ್ನು ಮಾತ್ರ ಪಾಲಿಸುತ್ತೇವೆ. ಅವನ 
ಆಜ್ಞೋಲ್ಲಂಘನೆಯಿ೦ದ ದೂರವಿರುತ್ತೇವೆ. ಅವನು ತಡೆದಿರುವಂತಹ ಕಾರ್ಯಗಳ 
ಹತ್ತಿರವೂ ಸುಳಿಯುವುದಿಲ್ಲ. ಅವನು ಆದೇಶಿಸಿರುವ ಕಾರ್ಯಗಳನ್ನು ಸ್ವಇಚ್ಛೆಯಿಂದ 
ಮಾಡುತ್ತೇವೆ. ಅವನ ಹೊರತು ನಾವು ಬೇರಾರಿಗೂ ಹರಕೆಯನ್ನು ಹೊರುವುದಿಲ್ಲ. 
ಒಟ್ಟಿನಲ್ಲಿ ಅವನಿಗೆ ಮಾತ್ರ ನಾವು ಭಯಪಡುತ್ತೇವೆ. "ಅಲ್ಲಾಹನನ್ನು ಯಾರು 


14 ಮೂಲಭೂತ ವಿಶ್ವಾಸಗಳು 


ಭಯಪಡುತ್ತಾರೋ, ಇತರೆಲ್ಲ ವಸ್ತುಗಳೂ ಅವರಿಗೆ ಭಯಪಡುತ್ತವೆ" ಎಂದು ಹ. 
ಉಮರ್‌(ರ) ಹೇಳಿದ್ದಾರೆ. 

ನಾವು ಸದಾ ಸತ್ಯವನ್ನೇ ನುಡಿಯುತ್ತೇವೆ. ಏಕೆಂದರೆ, ಮೆಲು ಧ್ವನಿಯಲ್ಲಿ 
ನುಡಿದರೂ ಜೋರಾಗಿ ಮಾತನಾಡಿದರೂ ಅಲ್ಲಾಹೆನು ಎಲ್ಲವನ್ನೂ 
ಆಲಿಸುತ್ತಾನೆಂಬುದು ನಮಗೆ ತಿಳಿದಿದೆ. ನಾವು ಬಾಯಿಯಲ್ಲಿ ಉಚ್ಚರಿಸುವ, 
ಮನಸ್ಸಿನಲ್ಲಿ ಯೋಚಿಸುವ ಎಲ್ಲವನ್ನೂ ಅಲ್ಲಾಹನು ಅರಿಯುತ್ತಾನೆ. ಕತ್ತಲು 
ಅಡಿವಾ ಬೆಳಕಿನಲ್ಲಿ ನಡೆಯುವ ಯಾವ ಸಂಗತಿಯೂ ಅವನಿಂದ 
ಮರೆಯಾಗಿರುವುದಿಲ್ಲ. ನಾವು ಯಾವುದೇ ವಿಷಯವನ್ನು ಔಲ್ಲಾಹನಿಂದ 
ಮುಚ್ಚಿಡಲಾರೆವೆ೦ಬುದು ನಮಗೆ ಚೆನ್ನಾಗಿ ತಿಳಿದಿದೆ. ನಾವು ತಪ್ಪೆಸಗಿದರೆ ಅಲ್ಲಾಹನು 
ನಮ್ಮನ್ನು ಶಿಕ್ಷಿಸುತ್ತಾನೆಂಬುದೂ ನಮಗೆ ತಿಳಿದಿದೆ. ನಮ್ಮನ್ನು ಅವನ ಶಿಕ್ಷೆಯಿಂದ 
ರಕ್ಷಿಸುವವರು ಯಾರೂ ಇಲ್ಲ. ಹಾಗಿರುತ್ತಾ, ನಾವು ಸುಳ್ಳು ಹೇಳುವುದಾದರೂ ಹೇಗೆ? 

ನಾವು ಎಲ್ಲ ರೀತಿಯ ಕೆಡುಕಿನಿ೦ದ ದೂರವುಳಿಯುತ್ತೇವೆ. ಏಕೆ೦ದರೆ, ನಾವು 
ಅಲ್ಲಾಹನ ಶಿಕ್ಷೆಯನ್ನು ಭಯಪಡುತ್ತೇವೆ. ನಾವು ಒಳಿತುಗಳನ್ನು ಮಾತ್ರ 
ಸ್ವೀಕರಿಸುತ್ತೇವೆ. ಸಚ್ಚಾರಿತ್ರ್ಯವ೦ತರನ್ನು, ಸತ್ಕರ್ಮಿಗಳನ್ನು, ' ದೇವನ ದಾಸರೊಡನೆ 
ಸದ್ವರ್ತನೆ ತೋರುವವರನ್ನು, ಎಲ್ಲರ ಹಿತ ಬಯಸುವವರನ್ನು ಅಲ್ಲಾಹನು 
ಮೆಚ್ಚುತ್ತಾನೆಂಬುದು ನಮಗೆ ತಿಳಿದಿದೆ. ನಾವು ಸತ್ಕರ್ಮವೆಸಗಿದರೆ ಅಲ್ಲಾಹನು 
ನಮ್ಮಿಂದ ಸ೦ತುಷ್ಟನಾಗುವನು ಮತ್ತು ನಮಗೆ ಸ್ವರ್ಗವನ್ನು ದಯಪಾಲಿಸುವನು 
ಎ೦ಬ ವಿಶ್ವಾಸವು ನಮಗಿದೆ. 

ನಾವು ನಿರ್ಲಜ್ಜೆ ಮತ್ತು ಅಶ್ಲೀಲ ಮಾತುಗಳಿ೦ದ ದೂರವಿರುತ್ತೇವೆ. ಇಂತಹ 
ವಿಷಯಗಳಿಂದ ಅಲ್ಲಾಹನು ಅಸಂತುಷ್ಪನಾಗುತ್ತಾನೆ. ಅದು ನಮಗೆ ತಿಳಿದಿದೆ. 
ನಾವು ಅಲ್ಲಾಹನ ಮೇಲೆ ವಿಶ್ವಾಸವಿರಿಸುವ ಮೂಲಕ ಅವನ ಆದೇಶವನ್ನು 
ಪಾಲಿಸುವ ಪ್ರತಿಜ್ಞೆಗೈದಿರುತ್ತೇವೆ. ಆದ್ದರಿಂದ ನಾವು ಪಾಪ ಕಾರ್ಯಗಳ ಹತ್ತಿರವೂ 
ಸುಳಿಯುವುದಿಲ್ಲ. ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳನ್ನು ಬರಗೊಡುವುದಿಲ್ಲ. 
ಅಲ್ಲಾಹನ ಸಜ್ಜನ ದಾಸರು ಜನರೊಂದಿಗೆ ಮಾಡಿದ ವಾಗ್ದಾನದಿಂದ 
ವಿಮುಖರಾಗುವುದಿಲ್ಲ. ಹಾಗಿರುತ್ತಾ ನಾವು ಅಲ್ಲಾಹನೊಂದಿಗೆ ಮಾಡಿದ 
ವಾಗ್ದಾನವನ್ನೆ೦ತು ಮುರಿದೇವು? ನಾವು ಅಶ್ಲೀಲ ಕಾರ್ಯಗಳನ್ನು ದ್ವೇಷಿಸುತ್ತೇವೆ. 
ಇತರರ ಮಾನವನ್ನು ನಾವು ಸ್ವತಃ ನಮ್ಮದೆಂಬಂತೆ ಭಾವಿಸುತ್ತೇವೆ. 

ಮಾತಾಪಿತರ ಹಕ್ಕು, ಸಹೋದರ-ಸಹೋದರಿಯರ ಹಕ್ಕು, ಬ೦ಧುಗಳ ಹಕ್ಕು 
ಹೀಗೆ ಪ್ರತಿಯೊಬ್ಬರ ಹಕ್ಕುಗಳನ್ನೂ ಗೌರವಿಸುತ್ತೇವೆ ಮತ್ತು ಪಾಲಿಸುತ್ತೇವೆ. ಎಲ್ಲರ 
ಜತೆ ನಾವು ಸದ್ವರ್ತನೆ ತೋರುತ್ತೇವೆ. ಎಂದೂ ಯಾರದೇ ಹಕ್ಕನ್ನು ಕಸಿಯುವುದಿಲ್ಲ. 


ಚ್ಹಾದೀನ್‌ ಭಾಗ-4 15 


1ನರಿಗೆ ನಮ್ಮಿ೦ದಾದಷ್ಟು ' ಒಳಿತನ್ನು ಮಾಡುತ್ತೇವೆ. ಅನಾಥರು, ವಿಧವೆಯರು, 
ುಡವರು ಮತ್ತು ದುಃಖಿತರಿಗೆ ಸಹಾಯ ಮಾಡುತ್ತೇವೆ. .ಈ ಮೂಲಕ ನಾವು 
)ಲ್ಲಾಹನನ್ನು ಸ೦ತುಷ್ಟಗೊಳಿಸುತ್ತೇವೆ. ಅಲ್ಲಾಹ್‌ ನ್ಯಾಯವನ್ನು ಮೆಚ್ಚುತ್ತಾನೆ೦ಬುದು 
ಮಗೆ ತಿಳಿದಿದೆ. ಅಲ್ಲಾಹ್‌ ಯಾರ ಮೇಲೂ ಅಕ್ರಮವೆಸಗುವುದಿಲ್ಲ, ನಾವು ಕೂಡಾ ' 
ಖಾರನ್ನೂ ನೋಯಿಸುವುದಿಲ್ಲ, ಸತಾಯಿಸುವುದೂ ಇಲ್ಲ. ಸತ್ಯ 'ಮತ್ತು ನ್ಯಾಯದ 
'ಷಯದಲ್ಲಿ ಎಲ್ಲರನ್ನು ಒಂದೇ ದೃಷ್ಟಿಯಲ್ಲಿ ನೋಡುತ್ತೇವೆ. ಇತರರು ನಮ್ಮೊಡನೆ 
ನಿರ್ವರ್ತನೆ ತೋರುವುದನ್ನು ನಾವು ಇಷ್ಟ ಪಡುವುದಿಲ್ಲ. ಹೀಗಿರುತ್ತಾ, ನಾವು 
ತರರೊಡನೆ ದುರ್ವರ್ತನೆ ಯಾಕೆ ತೋರಬೇಕು? ಹಾಗೊಂದು ವೇಳೆ ಅಂತಹ 
ತೈವನ್ನು ಎಸಗಿದರೆ ಅಲ್ಲಾಹನು ನಿರ್ಣಾಯಕ ದಿನದಂದು ನಮ್ಮನ್ನು ಖಂಡಿತ 
ಕ್ಲಿಸುವನು. 


2. ಈಮಾನ್‌ ಬಿಲ್‌ ಮಲಾಯಿಕ 
(ದೇವಚರರ ಮೇಲೆ ವಿಶ್ವಾಸ) 


ಮೂಲಭೂತ ವಿಶ್ವಾಸಗಳ ಪೈಕಿ ಎರಡನೆಯದು ದೇವಚರರ ಮೇಲಿನ 
ಶ್ವಾಸವಾಗಿದೆ. ದೇವಚರರು ಯಾರು? ಅವರ ಕಾರ್ಯಗಳೇನು? ಅವರ ಬಗ್ಗೆ 
ವಗ್ರಂಥಗಳಲ್ಲಿ ಬ೦ದಿರುವಷ್ಟು ಮತ್ತು ದೇವ ಸ೦ದೇಶವಾಹಕರು ತಿಳಿಸಿರುವಷ್ಟು 
ಇನ ಮಾತ್ರವೇ ನಮಗಿರುವುದು. ಕೆಲವರು ತಮ್ಮ ಕಡೆಯಿಂದ ದೇವಚರರ ಬಗ್ಗೆ 
ರತರದ ಸುಳ್ಳು ಮಾತುಗಳನ್ನು ಹರಡಿರುತ್ತಾರೆ. ಕೆಲವು ಮ೦ದಿ ಅವರನ್ನು 
ೇವಿ-ದೇವತೆಗಳೆನ್ನುತ್ತಾರೆ. ಕೆಲವರು ಅಲ್ಲಾಹನ ಸಂತಾನವೆನ್ನುತ್ತಾರೆ. ಇನ್ನು 
ಏವರು, ಮಳೆ ಸುರಿಸುವ, ಗಾಳಿ ಬೀಸುವ, ಜೀವನ-ಮರಣಗಳನ್ನು ನೀಡುವ 
ಸಮರ್ಥ್ಯ ಅವರಿಗಿದೆಯೆಂದು ಭಾವಿಸುತ್ತಾರೆ. ಆದ್ದರಿಂದ ಅವರು ದೇವಚರರನ್ನು 
ಇಜಿಸುತ್ವಾರೆ. ಅವರನ್ನು ಸ೦ತುಷ್ಟಗೊಳಿಸಲು ಹರಕೆಗಳನ್ನು ಹೊರುತ್ತಾರೆ. ಒಟ್ಟಿನಲ್ಲಿ, 
ವಾದಿಗಳ ಶಿಕ್ಷಣದಿಂದ ದೂರವಾದ ಮಂದಿ ತರತರದ ವಿಚಿತ್ರ ಸುಳ್ಳು 
ಇತುಗಳನ್ನು ಸೃಷ್ಟಿಸಿ ಬಿಟ್ಟಿದ್ದಾರೆ. 

ಈ ವಿಶ್ವವನ್ನು ಸೃಷ್ಟಿಸಿದವನು ಒಬ್ಬನೇ ದೇವನಾಗಿದ್ದಾನೆ. ಅವನೇ ನಿಜವಾದ 
ಡೆಯ. ಅವನ ದೇವತ್ವದಲ್ಲಿ ಇತರ ಯಾರೂ ಸಹಭಾಗಿಗಳಿಲ್ಲ. ಭೂಮಿ- 
ಕಾಶಗಳಲ್ಲಿ ಕೇವಲ ಅವನದೇ ಆಡಳಿತ ಸ್ಥಾಪಿತವಾಗಿದೆ. ಎಲ್ಲೆಡೆ ಅವನದೇ 
ಧಿಕಾರ ನಡೆಯುತ್ತಿದೆ. ಈ ಭೂಮಿ-ಆಕಾಶದ ಸಕಲ ವ್ಯವಸ್ಥೆಯನ್ನು ಸುಸೂತ್ರವಾಗಿ 
ಡೆಸಲು ಹಾಗೂ ಪ್ರತಿಯೊ೦ದು ಕಾರ್ಯವನ್ನು ಕ್ರಮಬದ್ಧವಾಗಿ, ಸಮಯಕ್ಕೆ 


೬ 


16 ಮೂಲಭೂತ ವಿಶ್ವಾಸಗಳ 


ಸರಿಯಾಗಿ ನಿರ್ವಹಿಸಲು ಅಲ್ಲಾಹನು ಅನೇಕ ದೇವಚರರನ್ನು ಸೃಷ್ಟಿಸಿದ್ದಾನೆ. ಹೌದ 
ದೇವಚರರು ಅಲ್ಲಾಹನ ಸೃಷ್ಟಿಗಳಾಗಿದ್ದಾರೆ. ಅವರು ಅಲ್ಲಾಹನ ಆಜ್ಞಾಪಾಲಕರಾ 
ಸೃಷ್ಟಿಸಲ್ಪಟ್ಟಿದ್ದಾರೆ. ಅವರು ಪಾಪ ಕಾರ್ಯವನ್ನೆ೦ದೂ ಎಸಗಲಾರರು. ಹಗಲು-ರಾ. 
ದೇವಾದೇಶಗಳನ್ನು ಪಾಲಿಸಲು ಕಟಿಬದ್ದರಾಗಿರುತ್ತಾರೆ. ಎಂದಿಗೂ ದೇವಾಜ್ಞೋಲ್ಲಂಘ 
ಮಾಡುವುದಿಲ್ಲ. ಸದಾ ಅಲ್ಲಾಹನ ಆದೇಶವನ್ನು ಕಾಯುತ್ತಿರುತ್ತಾರೆ. ಆಜ್ಞೆ ದೊರೆ 
ಕೂಡಲೇ ಅದನ್ನು ಪಾಲಿಸುತ್ತಾರೆ. ಅವರಿಗೆ ವಹಿಸಿಕೊಡಲಾದ ಕೆಲಸವನ 
ಮಾಡುವುದರಲ್ಲಿಯೇ ಮಗ್ನರಾಗಿರುತ್ತಾರೆ. ಅವರಿಗೆ ಅಲ್ಲಾಹನು ಯಾವ ಕೆಲಸ 
ಸಾಮರ್ಥ್ಯ ನೀಡಿರುವನೋ, ಅದನ್ನು ಮಾತ್ರ ಅವರು ಮಾಡಬಲ್ಲರು. ಅದ 
ಹೊರತು ಸ್ವತಃ ಬೇರೇನನ್ನೂ ಮಾಡಲಾರರು. ಹಾಗೆಯೇ ಅಲ್ಲಾಹನ ಆದೇಶವಿಲ್ಲ 
ಅವರು ಏನನ್ನೂ ಮಾಡಲಾರರು. ಭೂಮಿ-ಆಕಾಶಗಳ ವ್ಯವಸ್ಥೆಯನ್ನು ಅವರಿಂ 
ಮಾಡಿಸುತ್ತಿರುವುದು ಅಲ್ಲಾಹನ ಕಾರ್ಯನೀತಿಯಾಗಿದೆ. ಅನ್ಯಥಾ ಅಲ್ಲಾಹನಿ 
ಯಾವುದೇ ಕಾರ್ಯ ಮಾಡಲು ಹೆಚ್ಚು ಸಮಯ ಬೇಕಾಗಿರುವುದಿಲ್ಲ. ಅವ: 
'ಆಗು' ಎ೦ದ ಕೂಡಲೇ ಆ ಕಾರ್ಯ ಆಗಿಬಿಡುತ್ತದೆ. ಎಲ್ಲವೂ ದೇವಾಜ್ಞೆಯ ಪ್ರಕಾ 
ನಡೆಯುತ್ತಿರುತ್ತದೆ. ಅವನು ದೇವಚರರಿ೦ದ ಕೆಲಸ ಮಾಡಿಸಲು ನಿರ್ಬ೦ಧಿತನೇನ 
ಅಲ್ಲ. ಆದರೆ ಇದರಲ್ಲಿರುವ ಅಲ್ಲಾಹನ ಯುಕ್ತಿ ನಮಗೆ ಅರ್ಥವಾಗಲಾರದ 
ಅವನು ಮೋಡಗಳಿಲ್ಲದೆ ನೀರು ಸುರಿಸಬಲ್ಲನು. ನೀರಿಲ್ಲದೆ ಗಿಡ-ಮರಗಳನ 
ಬೆಳೆಸಬಲ್ಲನು. ಆದರೆ ಪ್ರಪ೦ಚದಲ್ಲಿ ಪ್ರತಿಯೊ೦ದು ಕಾರ್ಯಕ್ಕೂ ಯಾವುದಾದರ 
ಒಂದು ಕಾರಣವನ್ನು ನಿಶ್ಚಯಿಸಿರುವುದು ಅಲ್ಲಾಹನ ಯುಕ್ತಿಯಾಗಿದೆ. 

ದೇವಚರರಿಗೆ ತಮ್ಮದೇ ಆದ ಸಾಮರ್ಥ್ಯವಿದೆ, ಅಧಿಕಾರವಿದೆ ಹಾಗೂ ಅವಃ 
ಬಯಸಿದ್ದನ್ನು ಮಾಡಬಲ್ಲರು ಎ೦ದು ಭಾವಿಸುವುದು ತಪ್ಪು. ವಸ್ತುತಃ ಅವರಿ 
ಅಲ್ಲಾಹನು ಕೊಡಮಾಡಿರುವುದಕ್ಕಿಂತ ಹೆಚ್ಚಿನ ಸಾಮರ್ಥ್ಯ ಇಲ್ಲ, ಅಧಿಕಾರ 
ಇಲ್ಲ. ಎಲ್ಲವೂ ಅಲ್ಲಾಹನ ಹಸ್ತದಲ್ಲಿದೆ. ಅವನು ತಾನಿಚ್ಛಿಸಿದುದನ್ನು ಮಾಡುತ್ತಾ: 
ಅಲ್ಲಾಹನ ಕಾರ್ಯದಲ್ಲಿ ಹಸ್ತಕ್ಷೇಪ ನಡೆಸುವ ಅಥವಾ ಅವನ ಇಚ್ಛೆಗೆ ವಿರುಃ 
ನಡೆಯುವ ಶಕ್ತಿ ದೇವಚರರಿಗಿಲ್ಲ. 

ದೇವಚರರನ್ನು ಪ್ರಕಾಶದಿ೦ದ ಸೃಷ್ಟಿಸಲಾಗಿದೆ. ಅವರು ಸಾಮಾನ್ಯವಾಗಿ ನವ 
ಕಣ್ಣಿಗೆ ಗೋಚರಿಸುವುದಿಲ್ಲ. ನಮ್ಮ ಆತ್ಮ ನಮ್ಮ ದೃಷ್ಟಿಗೆ ನಿಲುಕದಿರುವಂತೆಯೆ 
ದೇವಚರರೂ ಅದೃಶ್ಯರಾಗಿರುತ್ತಾರೆ. ದೇವಚರರಿದ್ದಾರೆ೦ದು ಪ್ರವಾದಿಗಃ 
ಹೇಳಿರುವುದರಿ೦ದ ನಾವು ಅವರ ಮೇಲೆ ವಿಶ್ವಾಸವಿರಿಸುತ್ತೇವೆ. ಅವರಲ್ಲಿ ನಮ್ಮಂ 
ಸ್ತ್ರೀ-ಪುರುಷರಿಲ್ಲ. ಅವರು ಅನ್ನ-ಪಾನೀಯ ಸೇವಿಸುವುದಿಲ್ಲ, ತೂಕಡಿಸುವುದಿ€ 
ನಿದ್ರಿಸುವುದಿಲ್ಲ, ಕೇವಲ ದೇವನಾಮ ಸ್ಮರಣೆಯೇ ಅವರ ಮಟ್ಟಿನ ಆಹಾರವಾಗಿಃ 


ಚ್ಹಾದೀನ್‌ ಭಾಗ-4 17 


ಕೆಗಲೂ ರಾತ್ರಿ ಅವರು ದೇವನಾಮ ಜಪಿಸುತ್ತಿರುತ್ತಾರೆ. ಸಂಪೂರ್ಣ ಬದ್ಧತೆಯೊಂದಿಗೆ 
ಮಗೆ ವಹಿಸಿ ಕೊಟ್ಟ ಕಾರ್ಯಗಳನ್ನು ಮಾಡುವುದರಲ್ಲಿ ತನ್ಮಯರಾಗಿರುತ್ತಾರೆ. 
ತೀವಚರರ ಕುರಿತು ಕನಿಷ್ಠ ಈ ಕೆಳಗಿನ ವಿಷಯಗಳನ್ನು ನೆನಪಿನಲ್ಲಿಡಬೇಕಾಗಿದೆ: 


ತೀವಚರರ ಕುರಿತು ಆವಶ್ಯಕ ವಿಷಯಗಳು 

1) ದೇವಚರರು ಅಲ್ಲಾಹನ ಸೃಷ್ಟಿಗಳು. ಅವರು ಅಲ್ಲಾಹನ ಸ೦ತಾನವಲ್ಲ. 
ಸಲ್ಲಾಹನ ದೇವತ್ವದಲ್ಲಿ ಸಹಭಾಗಿಗಳಾರೂ ಇಲ್ಲ. ಅಲ್ಲಾ ಹನು ಸೃಷ್ಟಿಸಿದ೦ತೆ 
೨ವರು ಉಂಟಾಗುತ್ತಾರೆ. ಅವರ ಜೀವನ-ಮರಣಗಳು ಅಲ್ಲಾಹನ ವಶದಲ್ಲಿವೆ. 
ವರಲ್ಲಿ ದೇವತ್ವದ ಯಾವುದೇ ಸಾಮರ್ಥ್ಯವಿಲ್ಲ. 

ಅವರಂತೂ ಕೇವಲ ದೇವಾದೇಶಪಾಲಕ ಸೃಷ್ಟಿಗಳಾಗಿದ್ದಾರೆ. ಪ್ರತಿನಿತ್ಯ ಅಲ್ಲಾಹನ 
ಇವು ಜಪಿಸುವುದು, ಅವನ ಆರಾಧನೆಯನ್ನು ಮಾಡುವುದು ಮತ್ತು ಅವನ 
3ದೇಶಗಳನ್ನು ಪಾಲಿಸುವುದೇ ಅವರ ಕಾರ್ಯವಾಗಿದೆ. 

2) ದೇವಚರರು ಅಪ್ಪಟ ಆಜ್ಞಾಪಾಲಕರಾಗಿ ಸೃಷ್ಟಿಸಲ್ಪಟ್ಟಿದ್ದಾರೆ. ಅವರು 
»೦ದೂ ಆಜ್ಞೋಲ್ಲಂಘನೆ ಮಾಡಲಾರರು. ನಿತ್ಯ ಅಲ್ಲಾಹನ ಆದೇಶಗಳಿಗಾಗಿ 
ಇಯುತ್ತಿರುತ್ತಾರೆ. ಆದೇಶ ದೊರೆತ ಕೂಡಲೇ ಪಾಲಿಸಲು ಧಾವಿಸುತ್ತಾರೆ. ಅವರಿಗೆ 
ದರಿಂದ ಕೊಂಚವೂ ವಿಚಲಿತರಾಗಲು ಸಾಧ್ಯವಿಲ್ಲ. ಅವರು ಅಲ್ಲಾಹನ ಇಚ್ಛೆಗೆ 
ರುದ್ಧವಾಗಿ ಏನನ್ನೂ ಮಾಡಲಾರರು ಮತ್ತು ಅಲ್ಲಾಹನ ಆಜ್ಞೆಗಳನ್ನು ಎಂದೂ 
೧ಲ್ಲ೦ಘಿಸಲಾರರು. 

3) ದೇವಚರರು ಸ್ವಯಂ ಸಾಮರ್ಥ್ಯವಿಲ್ಲದವರು. ಕೇವಲ ಅಲ್ಲಾಹನ 
*ಜ್ಜೆಯನುಸಾರವೇ ನಡೆಯಬಲ್ಲರು. ಅಲ್ಲಾಹನು ಅವರಿಗೆ ನಿಶ್ಚಿಯಿಸಿದ ಮತ್ತು 
ಇಮರ್ಥ್ಯ ನೀಡಿದ ಕಾರ್ಯಗಳನ್ನು ಮಾತ್ರ ಅವರು ಮಾಡಬಲ್ಲರು. ಅವರಿಗೆ 
'ಮ್ಮದೇ ಆದ ಅಧಿಕಾರವಾಗಲೀ, ಶಕ್ತಿಯಾಗಲೀ ಇಲ್ಲ. ಹ. ಅರಭ್ರಾಈಲರು(ಅ) 
ಕೀವಿಗಳ ಪ್ರಾಣ ತೆಗೆಯುವುದಕ್ಕಾಗಿ ನೇಮಿಸಲ್ಪಟ್ಟವರು. ಆದರೆ ಅವರು ಸ್ವಯಂ 
ಖಾನವರ ಜೀವವಂತಿರಲಿ, ಸೊಳ್ಳೆಗಳ ಜೀವವನ್ನೂ ತೆಗೆಯಲಾರರು. ಪ್ರತಿಯೊಂದು 
ಕೀವಿಯ ಮರಣದ ಸಮಯವನ್ನು ನಿಗದಿಪಡಿಸಲಾಗಿದೆ. ಅಲ್ಲಾಹನ ಆದೇಶ 
ಸೊರೆತೊಡನೆ ಅರ್ರಾಈಲರು(ಅ) ಅವರ ಪ್ರಾಣ ತೆಗೆಯಲು ಧಾವಿಸುತ್ತಾರೆ. 
೨ದರಲ್ಲಿ ಒಂದು ಕ್ಷಣ ಹಿಂದು ಮುಂದು ಮಾಡಲು ಅವರಿಂದ 
ನಧ್ಯವಿಲ್ಲ. 

4) ದೇವಚರರು ಪುರುಷರಲ್ಲ, ಸ್ತ್ರೀಯರೂ ಅಲ್ಲ; ಅವರು ತಿನ್ನುವುದೂ 
ಇಲ್ಲ, ಕುಡಿಯುವುದೂ ಇಲ್ಲ; ನಿದ್ರೆ-ಎಚ್ಚರ ಎಂಬುದೂ ಅವರಿಗಿಲ್ಲ. ಕೇವಲ 


18 ಮೂಲಭೂತ ವಿಶ್ವಾಸಗಳ 


ಅಲ್ಲಾಹನ ನಾಮಸ್ಮರಣೆಯೇ ಅವರಿಗೆ ಆಹಾರ. ಅವರು ಪ್ರಕಾಶದಿಂಃ 
ಸೃಷ್ಟಿಸಲ್ಪಟ್ಟಿದ್ದಾರೆ. ಅವರು ನಮ್ಮ ದೃಷ್ಟಿಗೆ ಗೋಚರಿಸುವುದಿಲ್ಲ. ಅವರ ಕುರಿತ 
ಪ್ರವಾದಿಗಳು ತಿಳಿಸಿರುವುದರಿಂದ ನಾವು ಅವರನ್ನು ನಂಬುತ್ತೇವೆ. 

5) ದೇವಚರರು ಪ್ರಾಮಾಣಿಕರು. ಅಲ್ಲಾಹನ (ವಹ್ಮ್‌)ಸಂದೇಶಗಳನ 
ಪ್ರವಾದಿಗಳಿಗೆ ತಲಪಿಸುತ್ತಿದ್ದರು. ಹ. ಜಿಬ್ರೀಲರು(ಅ) ಅಲ್ಲಾಹನ ಸಂದೇಶವನ 
ನಿಖರವಾಗಿ ಪ್ರವಾದಿವರ್ಯರಿಗೇಸ) ತಲಪಿಸುತ್ತಿದ್ದರು. ಅಲ್ಲಾಹನು ತಿಳಿಸಿದುದನ 
ಅವರು ಪ್ರವಾದಿವರ್ಯರಿಗೆ(ಸ) ಸ್ಪಷ್ಟವಾಗಿ ತಿಳಿಸುತ್ತಿದ್ದರು 

6) ಪ್ರಪಂಚದ ವ್ಯವಸ್ಥೆಯನ್ನು ನಡೆಸುವ ಸಲುವಾಗಿ ಅಲ್ಲಾಹನು ಅವರನ 
ವಿವಿಧ ಕಾರ್ಯಗಳಿಗೆ ನಿಯುಕ್ತಗೊಳಿಸಿರುವನು. ಅವರು ಆ ಕೆಲಸಗಳನ್ನು ಅಪ್ಪ! 
ಪ್ರಾಮಾಣಿಕತೆಯೊಂದಿಗೆ ನಿರ್ವಹಿಸುತ್ತಿರುವರು. ಅವರು ಅದರಲ್ಲೆಂದೂ ಮೈಗಳ್ಳತ 
ತೋರುವುದಿಲ್ಲ. 

7) ದೇವಚರರು ವಿವಿಧ ಕಾರ್ಯಗಳಿಗಾಗಿ ನಿಯುಕ್ತಗೊಂಡಿರುತ್ತಾರೆ. 


ದೇವಚರರ ಕರ್ತವ್ಯಗಳು 

* ಪ್ರವಾದಿಗಳಿಗೆ ಅಲ್ಲಾಹನ ಸಂದೇಶ ಮುಟ್ಟಿಸುವುದು: ಆದರೆ ಈ ಕಾಯ 
ಈಗ ನಿಂತು ಹೋಗಿದೆ. ಏಕೆಂದರೆ ಪ್ರವಾದಿ ಮುಹಮ್ಮದರ(ಸ) ಬಳಿಕ ಇನ 
ಯಾವ ಪ್ರವಾದಿಯೂ ಬರಲಿಕ್ಕಿಲ್ಲ. 

* ಜೀವಿಗಳ ಪ್ರಾಣ ತೆಗೆಯುವುದು: ಈ ಕಾರ್ಯಕ್ಕೆ ಹ. ಅರ್ರ್ರಾಈಲರು(ಆ 
ನಿಯುಕ್ತರಾಗಿದ್ದಾರೆ. 

೪ ಜೀವಿಗಳಿಗೆ ಜೀವನಾಧಾರ ಒದಗಿಸುವುದು: ಈ ಕಾರ್ಯ! 
ಹ.. ಮೊಕಾಯೀಲ್‌ರು(ಅ) ನೇಮಕಗೊಂಡಿದ್ದಾರೆ. 

- 9 ಪ್ರಳಯ ಕಹಳೆ(ಸೂರ್‌) ಊದುವುದು: ಈ ಕಾರ್ಯಕ್ಕೆ ಹ. ಇಸ್ರಾಫೀಲ್‌ರು( 
ನೇಮಿಸಲ್ಪಟ್ಟಿದ್ದಾರೆ. ಅವರು ಕಹಳೆಯನ್ನು ಬಾಯಲ್ಲಿರಿಸಿ, ಕಿವಿ ನಿಮಿರಿಸಿಕೊ೦ರ 
ಅಲ್ಲಾಹನ ಆದೇಶಕ್ಕಾಗಿ ಕಾಯುತ್ತಿರುವರು. ಆಜ್ಞೆಯಾಗುತ್ತಲೇ ಕಹಳೆಯನ 
ಒಂದು ಬಾರಿ ಊದುವರು. ಅದರ ಶಬ್ದ ಅತ್ಯಂತ ತೀಕ್ಷ್ಣ ಮತ 
ಭಯಾನಕವಾಗಿರುವುದು. ಆಗಲೇ ಮಾನವರು, ಜಿನ್ನ್‌ಗಳು, ಪ್ರಾಣಿ-ಪಕ್ಷಿಗಳ 
ಒಟ್ಟಿನಲ್ಲಿ ಸಕಲ ಜೀವಿಗಳು ಮಾತ್ರವಲ್ಲ, ಇಡೀ : ಲೋಕವೇ ಸರ್ವನಾಶವಾ 
ಬಿಡುವುದು. ಎರಡನೆಯ ಬಾರಿ ಕಹಳೆಯೂದಲ್ಬಟ್ಟಾಗ ಮಾನವರೆಲ್ಲರ. 


ಸಚ್ಚಾದೀನ್‌ ಭಾಗ-4 19 


ಜೀವ೦ತಗೊಳಿಸಲ್ಪಟ್ಟು ಎದ್ದು ಬಂದು ತಂತಮ್ಮ ಕರ್ಮಪತ್ರಗಳೊಂದಿಗೆ ಹಶ್ರ್‌ನ 
ಮೈದಾನಕ್ಕೆ ಧಾವಿಸುವರು. ಕ 

* ಗೋರಿಯಲ್ಲಿ ಮೃತ ವ್ಯಕ್ತಿಯೊಡನೆ ಪ್ರಶ್ನೋತ್ತರ: ಈ ಕಾರ್ಯಕ್ಕಾಗಿ 

ಮುಂಕರ್‌(ಅ) ಮತ್ತು ನಕೀರ್‌(ಅ) ಎಂಬಿಬ್ಬರು ದೇವಚರರು ನೇಮಿಸಲ್ಪಟ್ಟಿರುತ್ತಾರೆ. 
- 6 ಮಾನವರ ಸಂರಕ್ಸಣೆ: ಈ ಕಾರ್ಯಕ್ಕೆ ನಿಯುಕ್ತರಾದ ದೇವಚರರ ಹೆಸರು 
'ಹಫ್‌ರುಃ' ಎಂದಾಗಿದೆ. ಅಂದರೆ ಸಂರಕ್ಸಕರು ಎಂದರ್ಥ. 

೪ ಮಾನವರ ಕರ್ಮಪತ್ರಗಳನ್ನು ಬರೆಯುವುದು: ಮಾನವನು ಈ ಲೋಕದಲ್ಲಿ 
ಎಸಗುವ ಎಲ್ಲ ಕರ್ಮಗಳನ್ನು ದೇವಚರರು ಬರೆದಿಡುತ್ತಾರೆ.' ' ನಮ್ಮ ಪೈಕಿ 
ಪ್ರತಿಯೊಬ್ಬರೊಡನೆ ಇಬ್ಬಿಬ್ಬರು ದೇವಚರರನ್ನು ಅಲ್ಲಾಹನು ನೇಮಿಸಿದ್ದಾನೆ. ನಾವು 
ಎಲ್ಲೇ ಇದ್ದರೂ ಏನೇ ಮಾಡಿದರೂ ಈ ದೇವಚರರು ಅದನ್ನು ಬರೆದಿಡುತ್ತಾರೆ. 
ನಿರ್ಣಾಯಕ ದಿನದಂದು ಅವರು ನಮ್ಮ ಸಂಪೂರ್ಣ ಕರ್ಮಗಳನ್ನು ನಿಖರವಾಗಿ 
ಅಲ್ಲಾಹನ ಮುಂದೆ ಸಮರ್ಪಿಸುವರು. ಅವರನ್ನು 'ಕಿರಾಮನ್‌ ಕಾತಿಬೀನ್‌' ಎನ್ನುತ್ತಾರೆ. 

' 6 ಸ್ವರ್ಗದ ಉಸ್ತುವಾರಿ ಮತ್ತು ಮೇಲ್ವಿಚಾರಣೆ: ಇವರ ಹೆಸರು 'ರಿರ್ಬಾನ್‌' 
ಎಂದಾಗಿದೆ. 

* ನರಕದ ಮೇಲ್ವಿಚಾರಣೆ: ಈ ಕಾರ್ಯ ವಹಿಸುವವರ ಹೆಸರು 'ಮಾಲಿಕ್‌' 
ಎಂದಾಗಿದೆ. 

9 ಸಜ್ಜನರ ಸಭೆಗಳಲ್ಲಿ ಭಾಗವಹಿಸುವುದು: ದೇವಚರರು ಸ್ವಯಂ ಅಲ್ಲಾಹನ 
ನಾಮಸ್ಮರಣೆಯಲ್ಲಿ ತಲ್ಲೀನರಾಗಿರುವಂತೆಯೇ ಇತರೆಡೆ ಯಾರಾದರೂ, 
ದೇವನಾಮಸ್ಮರಣೆ(ದಿಕ್ರ್‌) ನಡೆಸುತ್ತಿದ್ದರೆ ಅಲ್ಲಿಯೂ ಅವರು ಭಾಗವಹಿಸುತ್ತಾರೆ. 

* ಇವರ ಹೊರತಾಗಿ ಕೋಟ್ಯಾನುಕೋಟಿ ದೇವಚರರು ಅಲ್ಲಾಹನ ಆರಾಧನೆ, 
ದಿಕ್ರ್‌, ತಸ್ಪೀಹ್‌ಗಳಲ್ಲಿ ತಲ್ಲೀನರಾಗಿರುತ್ತಾರೆ. ಹಾಗೆಯೇ ಅಸಂಭ್ಯಾತ ದೇವಚರರು 
ಪ್ರತಿಕ್ಷಣ ಅಲ್ಲಾಹನಲ್ಲಿ ಮುಸ್ಲಿಮರಿಗಾಗಿ ಕ್ಷಮಯಾಚನೆ ಮಾಡುತ್ತಿರುತ್ತಾರೆ. 


ತೆ.: ಈಮಾನ್‌ ಬಿಲ್‌ ಕುತುಬ್‌ 
(ದೇವಗ್ರ೦ಥಗಳ ಮೇಲೆ ವಿಶ್ವಾಸ) 
ಪುಸ್ತಕವನ್ನು ನೋಡದವರು ಯಾರಿದ್ದಾರೆ? ನಮ್ಮ ಕೈಯಲ್ಲಿರುವುದೂ ಪುಸ್ತ: 
ತಾನೇ? ಪುಸ್ತಕಗಳಲ್ಲಿ ಎರಡು ವಿಧವಿರುತ್ತದೆ. ಒಂದನೆಯದು, 'ಮಾನವರು 


ಆಲೋಚಿಸಿ ಬರೆದಿಡುವಂಥದ್ದು. ಎರಡನೆಯದು, ಅಲ್ಲಾಹನು ತನ್ನ ಸಂದೇಶ 
ವಾಹಕರುಗಳಿಗೆ ಅವತೀರ್ಣಗೊಳಿಸಿದ ಗ್ರ೦ಥಗಳು. `ಅವುಗಳನ್ನು ನಾವು 


20 ಮೂಲಭೂತ ವಿಶ್ವಾಸಗಳು 


ದೇವಗ್ರ೦ಥವೆನ್ನುತ್ತೇವೆ. ಓರ್ವನು ಮುಸ್ಲಿಮನೆನಿಸಿಕೊಳ್ಳಬೇಕಾದರೆ ದೇವಗ್ರ೦ಥಗಳ 
ಮೇಲೆ ವಿಶ್ವಾಸವಿರಿಸುವುದು ಕಡ್ಡಾಯವಾಗಿದೆ. 

ನಮ್ಮ ಪಾಲಿಗೆ ಅಲ್ಲಾಹನು ಅಪಾರ ಕರುಣಾಳುವಾಗಿದ್ದಾನೆ. ಅವನು 
ನಮ್ಮನ್ನು ಸೃಷ್ಟಿಸಿದನು, ತಿನ್ನಲು, ಕುಡಿಯಲು ನಾನಾ ಬಗೆಯ ಖಾದ್ಯ ವಸ್ತುಗಳನ್ನು 
ಒದಗಿಸಿದನು. ಎಲ್ಲ ಬಗೆಯ ಅಗತ್ಯದ ವಸ್ತುಗಳನ್ನು ದಯಪಾಲಿಸಿರುವನು. 
ಅದಕ್ಕೂ ಮಿಗಿಲಾಗಿ ನಮಗೆ ಜೀವನ ಸಾಗಿಸುವ ಸರಿಯಾದ ವಿಧಾನವನ್ನು 
ತಿಳಿಸಿಕೊಟ್ಟಿರುವನು. ಒಂದು ವೇಳೆ ನಾವು ಸರಿಯಾದ ಜೀವನ _ ಕ್ರಮವನ್ನು 
ಅರಿಯದೇ ಹೋಗುತ್ತಿದ್ದರೆ, ಇಹಲೋಕದಲ್ಲಿ ಪಥಬ್ರಷ್ಟರಾಗಿ ಅಲೆದಾಡುತ್ತಿದ್ದೆವು 
ಮತ್ತು ಪರಲೋಕದಲ್ಲೂ ಅಲ್ಲಾಹನ ಯಾತನೆಯನ್ನು ಅನುಭವಿಸಬೇಕಾಗುತ್ತಿತ್ತು. 
ಅಲ್ಲಾಹನು ನಮ್ಮ ಸನ್ಮಾರ್ಗದರ್ಶನಕ್ಕಾಗಿ ಗ್ರಂಥಗಳನ್ನು ಅವತೀರ್ಣಗೊಳಿಸಿರುವುದು 
ಅವನ ಅತಿದೊಡ್ಡ ಅನುಗ್ರಹವಾಗಿದೆ. ಗ್ರಂಥಗಳಲ್ಲಿ ಅಲ್ಲಾಹನು ಸತ್ಕರ್ಮಗಳ 
ವಿವರಣೆಯನ್ನು ನೀಡಿರುವನು, ದುಷ್ಕರ್ಮಗಳಿ೦ದ ದೂರವುಳಿಯಲು ಆದೇಶಿಸಿರುವನು. 
ಜೀವನ ಸಾಗಿಸಲು ನೇರ-ಸತ್ಪಥವನ್ನು ತೋರಿಸಿರುವನು. ತನಗೆ ಮೆಚ್ಚಿಕೆಯಾಗುವ 
ಕಾರ್ಯಗಳನ್ನು ಉಲ್ಲೇಖಿಸಿರುವನು. ತನ್ನ ಇಚ್ಛೆಯ ಸರಿಯಾದ ಕಲ್ಪನೆಯನ್ನು 
ನೀಡಿರುವನು, ಧರ್ಮದ ಆವಶ್ಯಕ ವಿಷಯಗಳನ್ನು ಕಲಿಸಿರುವನು. ಸ್ವರ್ಗ- 
ನರಕಗಳನ್ನು ವಿವರಿಸಿರುವನು, ಸತ್ಯರ್ಮಗಳನ್ನು ಪ್ರೋತ್ಸಾಹಿಸಿರುವನು, ದುಷ್ಕರ್ಮಗಳ 
ದುಷ್ಪರಿಣಾಮವನ್ನು ಬಹಳ ನಿಖರವಾಗಿ ತಿಳಿಸಿರುವನು. ಸತ್ಯವಿಶ್ವಾಸದ ಶಿಕ್ಷಣ 
ನೀಡಿರುವನು, ಆರಾಧನೆಗಳ ವಿಧಿಯನ್ನು ಕಲಿಸಿರುವನು, ಮಾತಾಪಿತರ ಮತ್ತು 
ಸೋದರ-ಸೋದರಿಯರ ಹಕ್ಕು ಬಾಧ್ಯತೆಗಳನ್ನು ನಿಖರಪಡಿಸಿರುವನು. ಬಡವರು, 
ನಿರ್ಗತಿಕರು ಹಾಗೂ ಅನಾಥರೊಂದಿಗಿನ ಸದ್ವರ್ತನೆಯ ರೀತಿಯನ್ನು ಕಲಿಸಿರುವನು. 
ಒಟ್ಟಿನಲ್ಲಿ ತಾನು ಸಂತುಷ್ಟನಾಗಿ ಪರಲೋಕದಲ್ಲಿ ಪುರಸ್ಕಾರ ನೀಡುವ ಮತ್ತು 
ಅನುಗ್ರಹೀತ ಸ್ವರ್ಗವನ್ನು ದಯಪಾಲಿಸುವ ಎಲ್ಲ ವಿಷಯಗಳನ್ನು ಅಲ್ಲಾಹನು ತನ್ನ 
ಗ್ರಂಥಗಳಲ್ಲಿ ನೀಡಿರುವನು. 

ಅಲ್ಲಾಹನು ತನ್ನ ದಾಸರಿಗೆ ನೇರಮಾರ್ಗವನ್ನು ತೋರಿಸಲಿಕ್ಕಾಗಿ ಹಲವಾರು 
ಸಣ್ಣ-ದೊಡ್ಡ ಗ್ರ೦ಥಗಳನ್ನು ಇಳಿಸಿರುವನು. ಅವುಗಳ ಸರಿಯಾದ ಸಂಖ್ಯೆ 
ಅಲ್ಲಾಹನಿಗಷ್ಟೇ ತಿಳಿದಿದೆ. ನಾವು ಕೇವಲ ಪವಿತ್ರ ಕುರ್‌ಆನಿನಲ್ಲಿ ಉಲ್ಲೇಖಿಸಲ್ಪಟ್ಟಿರುವ 
ಮತ್ತು ಪ್ರವಾದಿವರ್ಯರು(ಸ) ತಿಳಿಸಿರುವಷ್ಟು ಗ್ರಂಥಗಳನ್ನು ಮಾತ್ರ ಬಲ್ಲೆವು. 
ದೇವಗ್ರ೦ಥಗಳ ಪೈಕಿ ಪವಿತ್ರ ಕುರ್‌ಆನ್‌ ಮಾತ್ರ ಇಂದು ತನ್ನ ನೈಜ ರೂಪದಲ್ಲಿ 
ಅಸ್ತಿತ್ವದಲ್ಲಿದೆ. ಇದು ಅತ್ಯಂತ ಕೊನೆಯ ದೇವ ಗ್ರಂಥವಾಗಿದೆ. ಇದರ ನಂತರ 
ಯಾವುದೇ ಗ್ರ೦ಥ ಅವತೀರ್ಣಗೊಳ್ಳಲಿಕ್ಕಿಲ್ಲ. ಪವಿತ್ರ ಕುರ್‌ಆನ್‌, ಜಗತ್ತಿನ ಸಕಲ 


ಸಚ್ಚಾದೀನ್‌ ಭಾಗ-4 21 


ಮಾನವರ ಮಾರ್ಗದರ್ಶನಕ್ಕಾಗಿರುವ ಗ್ರಂಥವಾಗಿದೆ. ಅದು ಅಂತ್ಮ ಪ್ರವಾದಿ 
ಮುಹಮ್ಮದ್‌ರಿಗೇಸ) ಅವತೀರ್ಣಗೊ೦ಡ ಗ್ರಂಥ. 

ಪವಿತ್ರ ಕುರ್‌ಆನಿನಲ್ಲಿ ಅಲ್ಲಾಹನು ನಾಲ್ಕು ಗ್ರ೦ಥಗಳನ್ನು ಉಲ್ಲೇಖಿಸಿರುವನು. 
ಹ. ಮೂಸಾರಿಗೆಅ) ಅವತೀರ್ಣಗೊಂಡ 'ತೌರಾತ್‌, ಹ. ದಾವೂದ್‌ರಿಗೆ(ಅ) 
ಅವತೀರ್ಣವಾದ 'ರುಬೂರ್‌', ಹ. ಈಸಾರ(ಅ) ಮೇಲೆ ಅವತೀರ್ಣಗೊ೦ಡ 
'ಇ೦ಜೀಲ್‌' ಮತ್ತು ಸ್ವತಃ ಕುರ್‌ಆನ್‌. ಅದಲ್ಲದೆ ಇನ್ನೂ ಅನೇಕ ಸಣ್ಣ 
ಗ್ರ೦ಥಗಳನ್ನು ಅಲ್ಲಾಹನು ಬೇರೆ ಬೇರೆ ಪ್ರವಾದಿಗಳ ಮೇಲೆ ಅವತೀರ್ಣಗೊಳಿಸಿರುವನು. 
ಅವುಗಳನ್ನು 'ಸುಹ್‌ಫ್‌' ಎನ್ನುತ್ತಾರೆ. ಪವಿತ್ರ ಕುರ್‌ಆನಿನ ಹೊರತು ಇತರ 
ಯಾವುದೇ ದೇವಗ್ರಂಥ ತನ್ನ ಮೂಲ ಸ್ವರೂಪದಲ್ಲಿ ಇಂದು ಲಭ್ಯವಿಲ್ಲ. ಏಕೆಂದರೆ, 
ಕೆಲವರು ಹೊಣೆಗೇಡಿತನದಿ೦ದಲೂ ಇನ್ನು ಕೆಲವರು ದುರ್ಬುದ್ಧಿಯಿ೦ದಲೂ 
ಅವುಗಳಲ್ಲಿ ಅನೇಕಾರು ವಿಷಯಗಳನ್ನು ಸೇರಿಸಿಕೊ೦ಡರು. ಗ್ರ೦ಥಗಳಲ್ಲಿ ಇಲ್ಲಸಲ್ಲದ 
ಸಂಗತಿಗಳನ್ನು ಸೇರಿಸಿ ತಮ್ಮ ಧರ್ಮವನ್ನು ಕೆಡಿಸಿಕೊ೦ಡು ತಮ್ಮಿಚ್ಛೆಯ ವಿಷಯವನ್ನು 
ಪ್ರಕಟಿಸಿದರು ಮತ್ತು ತಮ್ಮ ಚಿತ್ತಕ್ಕೆ ವಿರುದ್ಧವಾದುದನ್ನು ಬಚ್ಚಿಟ್ಟರು. ಒಟ್ಟಿನಲ್ಲಿ 
ಪೂರ್ವಿಕ ಗ್ರಂಥಗಳು ಅಲ್ಲಾಹನು ಅವತೀರ್ಣಗೊಳಿಸಿದ್ದ ರೂಪದಲ್ಲಿ ಇಂದು 
ಉಳಿದಿಲ್ಲ. 

ಮುಸ್ಲಿಮರು ಈ ಎಲ್ಲ ಗ್ರಂಥಗಳ ಮೇಲೆ ವಿಶ್ವಾಸವಿರಿಸುತ್ತಾರೆ. ಅಲ್ಲಾಹನ 
ಎಲ್ಲ ಗ್ರಂಥಗಳ ಮೇಲೆ ವಿಶ್ವಾಸವಿರಿಸದ ವ್ಯಕ್ತಿ ಮುಸ್ಲಿಮನಾಗಲಾರ. 


ಅಲ್ಲಾಹನ ಗ್ರಂಥಗಳ ಕುರಿತಾದ ಆವಶ್ಯಕ ವಿಶ್ವಾಸಗಳು- 

1) ದೇವ ಗ್ರಂಥಗಳೆಲ್ಲದರ ಶಿಕ್ಷಣ ಸತ್ಯವಾಗಿತ್ತು. 

2 ಈ ಎಲ್ಲ ಗ್ರಂಥಗಳ ಬೋಧನೆ ಒಂದೇ ಆಗಿತ್ತು. ಆಲ್ಲಾಹನ ಹೊರತು 
ಇತರ ಯಾರನ್ನೂ ಆರಾಧಿಸಬೇಡಿರಿ ಮತ್ತು ಪ್ರವಾದಿಗಳನ್ನು ಅನುಸರಿಸಿರಿ 
ಎಂದಾಗಿತ್ತದು. 

3) ಈ ಎಲ್ಲ ಗ್ರಂಥಗಳ ಮೇಲೆ ವಿಶ್ವಾಸವಿರಿಸುವುದು ಕಡ್ಡಾಯ. ಇವುಗಳಲ್ಲಿ 
ಯಾವುದಾದರೂ ಒಂದನ್ನು ನಿರಾಕರಿಸಿದರೂ ಆತ ಮುಸ್ಲಿಮನೆನಿಸಿಕೊಳ್ಳಲಾರ. 

4) ಪೂರ್ವಿಕ ದೇವ ಗ್ರ೦ಥಗಳು ಈಗ ತಮ್ಮ ಮೂಲ ಸ್ವರೂಪದಲ್ಲಿಲ್ಲ. 
ಅವುಗಳಲ್ಲಿ ಜನರು ತಮಗಿಷ್ಟ ಬಂದಂತೆ ಹಸ್ತಕ್ಷೇಪ ನಡೆಸಿರುವರು. 

5) ನಾವು ತೌರಾತ್‌, ರುಬೂರ್‌, ಇಂಜೀಲ್‌ಗಳೆಂದು ಈಗ ಕಂಡು 
ಬರುವ೦ತಹ ಗ್ರ೦ಥಗಳನ್ನು ದೇವ ಗ್ರ೦ಥಗಳೆ೦ದು ಹೇಳುವುದಿಲ್ಲ. ನಾವ೦ತೂ 
ಅಲ್ಲಾಹನು ಅವತೀರ್ಣಗೊಳಿಸಿದ ಮತ್ತು ಕು೦ದುಕೊರತೆಗಳಿ೦ದ ಮುಕ್ತವಾಗಿರುವ 


22 ಮೂಲಭೂತ ವಿಶ್ವಾಸಗಳು 


ಗ್ರಂಥಗಳ ಮೇಲೆ ವಿಶ್ವಾಸವಿರಿಸುತ್ತೇವೆ. ಪವಿತ್ರ ಕುರ್‌ಆನ್‌ ದೃಢೀಕರಿಸಿದಂತಹ 
ಅವುಗಳ ಭಾಗಗಳ ಮೇಲೆ ಮಾತ್ರ ನಾವು ವಿಶ್ವಾಸವಿರಿಸುತ್ತೇವೆ. ತ 

6) ಇತರ ಎಲ್ಲ ಪೂರ್ವಿಕ ಗ್ರಂಥಗಳು ಅವುಗಳ ಅವತೀರ್ಣ ಕಾಲಕ್ಕೆ 
ಅನುಗುಣವಾಗಿದ್ದುವು. ಪುನರುತ್ಥಾನ ದಿನದ ವರೆಗೆ ಮಾನವರಿಗೆ ಮಾರ್ಗದರ್ಶನವಾಗಿ 
ಪವಿತ್ರ ಕುರ್‌ಆನ್‌ ಮಾತ್ರವಿರುವುದು. ಪವಿತ್ರ ಕುರ್‌ಆನಿನ ಮೇಲೆ ಹುತ್ತ 
ಯಾರೂ ಸನ್ಮಾರ್ಗದಲ್ಲಿ ನಡೆಯಲಾರರು. 

7) ಪವಿತ್ರ ಕುರ್‌ಆನ್‌ ಅವತೀರ್ಣಗೊಂಡಂದಿನಿಂದಲೂ ತನ್ನ ನೈಜ 
ಸ್ವರೂಪದಲ್ಲಿದೆ. ಮತ್ತು ಪುನರುತ್ಥಾನ ದಿನದ ವರೆಗೂ 'ಆದೇ ರೀತಿ 
ಸುರಕ್ಷಿತವಾಗಿರುವುದು. 

8) ಪವಿತ್ರ ಕುರ್‌ಆನಿನ ' ಬೋಧನೆ ಎಲ್ಲ ಕಾಲಗಳಿಗೂ ಅನ್ವಯಿಸುತ್ತದೆ. 
ಪ್ರವಾದಿ ಮುಹಮ್ಮದ್‌ರು(ಸ) ಅಂತಿಮ ಪ್ರವಾದಿಯಾಗಿರುವಂತೆಯೇ ಪವಿತ್ರ 
ಕುರ್‌ಆನ್‌ ಅಂತಿಮ ದೇವ ಗ್ರಂಥವಾಗಿದೆ. ಪವಿತ್ರ ಕುರ್‌ಆನ್‌ ಇರುವಾಗ ಬೇರೆ 
ಗ್ರಂಥದ ಅವಶ್ಯಕತೆಯೇ ಇಲ್ಲ. 

9) ಪವಿತ್ರ ಕುರ್‌ಆನ್‌ ಅವತೀರ್ಣಗೊಂಡ ನಂತರ ಹಿಂದಿನ ಗ್ರಂಥಗಳನ್ನು 
ಅನುಸರಿಸುವ ಅಗತ್ಯವಿಲ್ಲದಾಯಿತು. ಹಾಗೆಯೇ ಯಾರಾದರೂ ಪವಿತ್ರ ಕುರ್‌ಆನನ್ನು 
ಬಿಟ್ಟು ಇತರ ಪೂರ್ವಿಕ ಗ್ರ೦ಥವನ್ನು ಅನುಸರಿಸತೊಡಗಿದರೆ ಆತ ನಮಾ 
ಉಳಿಯಲಾರ. 


4. ಈಮಾನ್‌ ಬಿರ್ರಿಸಾಲತ್‌ 
(ಪ್ರವಾದಿಗಳ ಮೇಲೆ ವಿಶ್ವಾಸ) 


ನಾಲ್ಕನೆಯ ವಿಶ್ವಾಸ ಈಮಾನ್‌ ಬಿರ್ರಿಸಾಲತ್‌ ಅರ್ಥಾತ್‌ ಅಲ್ಲಾಹನ 
ಪ್ರವಾದಿಗಳ ಮೇಲೆ ವಿಶ್ವಾಸ. ಅಲ್ಲಾಹನು ನಮ್ಮ ಮೇಲೆ ಅತ್ಯಧಿಕ 
ಕರುಣಾಳುವಾಗಿದ್ದಾನೆ. ಅಗತ್ಯದ ವಸ್ತುಗಳ ಪೈಕಿ ಅವನು ನಮಗೆ ನೀಡಿರದಂತಹ 
ವಸ್ತುಗಳಾವುದಾದರೂ ಇದೆಯೇ? ಕುಡಿಯಲು ಸಿಹಿ ತಣ್ಣೀರು, ತಿನ್ನಲು ರುಚಿಕರ 
ಫಲಗಳು, ಉಡಲು ಉತ್ತಮವಾದ ಬಟ್ಟೆ, ವಾಸಿಸಲು ಒಳ್ಳೆಯ ಆರಾಮದಾಯಕ 
ಮನೆ- ಒಟ್ಟಿನಲ್ಲಿ ಪ್ರಪಂಚದಾದ್ಯಂತದ ಎಲ್ಲ. ಅಗತ್ಯ ವಸ್ತುಗಳನ್ನು ಅಲ್ಲಾಹನು 
ನಮಗೆ ದಯಪಾಲಿಸಿದ್ದಾನೆ. ಅದಕ್ಕೂ ಮಿಗಿಲಾಗಿ, ಅಲ್ಲಾಹನು ತನ್ನ ಇಷ್ಟಾನಿಷ್ಟಗಳನ್ನು 
ನಮಗೆ ತಿಳಿಸಿದನು. ನೇರ ಮಾರ್ಗವನ್ನು ತೋರಿಸಿದನು. ಅಲ್ಲಾಹನ ಸಂದೇಶ 
ಅವನ ದಾಸರಿಗೆ ತಲುಪಿಸುವುದನ್ನು ಮತ್ತು ನೇರಮಾರ್ಗವನ್ನು ತೋರಿಸಿ ಕೊಡುವುದಕ್ಕೆ 


ಸಚ್ಚಾದೀನ್‌ ಭಾಗ-4 23 


'ರಿಸಾಲತ್‌' ಎನ್ನುತ್ತೇವೆ. ಈ ಕಾರ್ಯಭಾರ ವಹಿಸಿದವರನ್ನು 'ರಸೂಲ್‌' ಎನ್ನುತ್ತೇವೆ. 
ರಿಸಾಲತ್‌ನಲ್ಲಿ ವಿಶ್ವಾಸವಿರಿಸುವುದೆ೦ದರೆ ಮಾನವನ ಸೃಷ್ಟಿಯಾದಾಗಿನಿಂದಲೇ ಅಲ್ಲಾಹನು 
ತನ್ನ ರಸೂಲರಿಗೆ ಅರ್ಥಾತ್‌ ಪ್ರವಾದಿಗಳಿಗೆ ತನ್ನ ಸಂದೇಶವನ್ನು ನೀಡಿ 
ಕಳುಹಿಸಿರುವನು. ಪ್ರವಾದಿಗಳು ಎಲ್ಲ ಕಾಲಗಳಲ್ಲೂ ಆಗತರಾಗುತ್ತಲಿದ್ದರು. 
ಜನರಿಗೆ ಅಲ್ಲಾಹನ ಸಂದೇಶವನ್ನು ತಲಪಿಸುತ್ತಿದ್ದರು. ಆ ಪ್ರವಾದಿಗಳೆಲ್ಲರೂ 
ಅಲ್ಲಾಹನಿಗೆ ಮೆಚ್ಚಿಕೆಯಾಗುವಂತಹ ಕಾರ್ಯಗಳನ್ನು ಕಲಿಸಿಕೊಟ್ಟರು. ಇಸ್ಲಾಮಿನ 
ಶಿಕ್ಷಣ ನೀಡಿದರು. ಸ್ವರ್ಗ ಗಳಿಸುವ ಮತ್ತು ನರಕದಿಂದ ರಕ್ಷೆ ಹೊಂದುವ ಹಾದಿ 
ತೋರಿಸಿದರು. ಪ್ರವಾದಿಗಳೆಲ್ಲರೂ ಸತ್ಯಸಂಧ ಮತ್ತು ಪ್ರಾಮಾಣಿಕರಾಗಿದ್ದರು. 
"ಅಲ್ಲಾಹನನ್ನು ಏಕನೆಂದು ನಂಬಿರಿ, ಅವನ ಕಾರ್ಯಗಳಲ್ಲಿ ಯಾರೂ ಭಾಗೀದಾರರಿಲ್ಲ. 
ಕೇವಲ ಅವನೊಬ್ಬನನ್ನೇ ಆರಾಧಿಸಿರಿ. ಅವನ ಹೊರತು ಬೇರೆ ಯಾರೂ ಆರಾಧನೆಗೆ 
ಅರ್ಹರಿಲ್ಲ. ನನ್ನನ್ನು ಅನುಸರಿಸಿರಿ. ನನ್ನ ಅನುಸರಣೆಯಲ್ಲಿ ನಿಮಗೆ ಉಭಯ 
ಲೋಕಗಳ ಒಳಿತು ಅಡಗಿದೆ” ಎಂದು ಮುಂತಾಗಿ ಪ್ರತಿಯೋರ್ವ ಪ್ರವಾದಿಯೂ 
ಬೋಧಿಸಿದ್ದರು. 

ಇದೇ ಸ೦ದೇಶವನ್ನು ಹೊತ್ತು ಆದಿಪಿತ ಪ್ರವಾದಿ ಆದಮ್‌(ಅ) ಪ್ರಪ್ರಥಮವಾಗಿ 
ಆಗತರಾಗಿದ್ದರು. ಅವರ ನಂತರ ಪ್ರವಾದಿ ನೂಹ್‌(ಅ), ಇಬ್ರಾಹೀಮ್‌(ಅ), 
ಮೂಸಾ(ಅ), ಈಸಾ(ಅ) ಅಲ್ಲದೆ ಇನ್ನೂ ಅದೆಷ್ಟು ಪ್ರವಾದಿಗಳು ಎಲ್ಲೆಲ್ಲಿ 
ಆಗತರಾದರು ಎಂಬುದರ ನಿಖರವಾದ ಸಂಖ್ಯೆ ಹಾಗೂ ಅವರ ಹೆಸರು ಅಲ್ಲಾಹನಿಗೇ 
ಗೊತ್ತು. ಅವರೆಲ್ಲರ ಬೋಧನೆ ಒಂದೇ ಆಗಿತ್ತು. ಅವರೆಲ್ಲರೂ ಅಲ್ಲಾಹನ ದಾಸ್ಕ- 
ಆರಾಧನೆಯನ್ನು ಕಲಿಸಿದರು. ಸ್ವಯ೦ ಅಲ್ಲಾಹನ ಇಷ್ಟ ಪ್ರಕಾರ ನಡೆದರು, 
ಇತರರನ್ನೂ ಅದರ೦ತೆಯೇ ನಡೆಸಿದರು ಎ೦ಬುದಷ್ಟೇ ನಮಗೆ ತಿಳಿದಿದೆ. 

ಪ್ರವಾದಿಗಳು ತಮ್ಮ ವತಿಯಿ೦ದ ಏನನ್ನೂ ಹೇಳಲಿಲ್ಲ. ಅವರು ಕೇವಲ 
ಅಲ್ಲಾಹನ ಆದೇಶಗಳನ್ನು ಜನರಿಗೆ ತಿಳಿಸಿದರು. ಯಾವೊ೦ದು ವಿಷಯವನ್ನೂ 
ಮುಚ್ಚಿಡಲಿಲ್ಲ. ಅದರಲ್ಲಿ ಹೆಚ್ಚು- ಕಡಿಮೆ ಮಾಡಲಿಲ್ಲ. ಪ್ರವಾದಿಗಳೆಲ್ಲರೂ 
ಮಾನವರ ನೈಜ ಹಿತಚಿಂತಕರಾಗಿದ್ದರು. ಅವರು ಸಜ್ಜನರೂ ಸತ್ಯಸ೦ಧರೂ ಮತ್ತು 
ಎಲ್ಲರ ಒಳಿತು ಬಯಸುವವರಾಗಿದ್ದರು. ಅವರೆಂದೂ ಸುಳ್ಳು ಮಾತನ್ನಾಡಲಿಲ್ಲ. 
ಯಾರಿಗೂ ಕೇಡು ಬಗೆಯಲಿಲ್ಲ. ಅವರ ಸಚ್ಚರಿತವಾದ ಜೀವನವನ್ನು ಕ೦ಡವನು 
ಖಂಡಿತವಾಗಿಯೂ ಅವರಲ್ಲಿ ವಿಶ್ವಾಸ ತಾಳುತ್ತಿದ್ದನು. ಅಲ್ಲಾಹನ ಆದೇಶಗಳನ್ನು 
ಅಂಗೀಕರಿಸಿ, ಪಾಲಿಸುವುದರಿಂದ ಅಲ್ಲಾಹನು ಸ೦ತುಷ್ಟನಾಗುವನು. ಮತ್ತವರಿಗೆ 
ಶಾಶ್ವತ ಸ್ವರ್ಗವನ್ನು ದಯಪಾಲಿಸುವನೆಂಬ ಸುವಾರ್ತೆಯನ್ನು ಪ್ರವಾದಿಗಳು 
ನೀಡಿರುವರು. ಅದೇ ರೀತಿ ಪ್ರವಾದಿಗಳನ್ನು ಧಿಕ್ಕರಿಸಿ ಸತ್ಯನಿಷೇಧದಲ್ಲಿಯೇ 


24 ಮೂಲಭೂತ ವಿಶ್ವಾಸಗಳು. 


ಅಚಲರಾಗುವವರಿಗೆ ನರಕದ ಕಠಿಣ ಶಿಕ್ಷೆಯ ಬಗ್ಗೆ ಎಚ್ಚರಿಸುತ್ತಿದ್ದರು. ಅವರು 
ಪ್ರತಿಯೊಬ್ಬರನ್ನು ಅತ್ಯಂತ ಪ್ರೀತಿ-ವಾತ್ಸಲ್ಕದಿಂದ ಉಪದೇಶಿಸುತ್ತಾ ಅಲ್ಲಾಹನ 
ಕಡೆಗೆ ಆಹ್ವಾನಿಸುತ್ತಿದ್ದರು. ಅಲ್ಲಾಹನ ಅನುಗ್ರಹಗಳನ್ನು ಅವರಿಗೆ ನೆನಪಿಸಿ 
ಕೊಡುತ್ತಿದ್ದರು. ಅವನ ಅನುಗ್ರಹಗಳನ್ನು ಸ್ಮರಿಸಿ ಕೃತಜ್ಞರಾಗಲು ಉತ್ತೇಜಿಸುತ್ತಿದ್ದರು. 
ಜನರೊಡನೆ ಅತ್ಯಂತ ನಯವಾಗಿ ನಡೆದುಕೊಳ್ಳುತ್ತಿದ್ದರು. ಅಲ್ಲಾಹನ ವಾಣಿಯನ್ನು 
ಯಾವ ರೀತಿಯಲ್ಲಾದರೂ ಜನರ ಹೃದಯಗಳಿಗೆ ಮುಟ್ಟಿಸಲು ಅವರು ಕಾತರಿಸುತ್ತಿದ್ದರು. 

ಅವರು ಸ್ವತಃ ಧರ್ಮದ ಹಾದಿಯಲ್ಲಿ ನಡೆದು ತೋರಿಸಿದರು. ಸತ್ಕಾರ್ಯವೆಗಗುತ್ತಿದ್ದರು. 
ಕೆಟ್ಟ ಮಾತುಗಳಿ೦ದಲೂ ದುಷ್ಕಾರ್ಯದಿಂದಲೂ ಅವರು ಬಹಳ ದೂರವಿದ್ದರು. 
ಅಲ್ಲಾಹನ ಆರಾಧನೆ ಮಾಡುತ್ತಿದ್ದರು. ಅವನಿಂದ ಪಾಪಗಳಿಗೆ ಕ್ಷಮೆ ಬೇಡುತ್ತಿದ್ದರು. 
ಪತ್ನಿ-ಮಕ್ಕಳೊಡನೆ ಸದ್ವರ್ತನೆ ತೋರುತ್ತಿದ್ದರು. ಪ್ರತಿಯೋರ್ವರ ಹಕ್ಕುಗಳನ್ನು 
ತೀರಿಸುತ್ತಿದ್ದರು. ಒಟ್ಟಿನಲ್ಲಿ, ಜನರು ಅವರ ಜೀವನವನ್ನು ತಮಗೆ ಮಾದರಿಯಾಗಿ 
ಮಾಡಲೆಂದು ಎಲ್ಲ ಸತ್ಕಾರ್ಯಗಳನ್ನು ಸ್ವತಃ ಮಾಡಿ ತೋರಿಸಿದರು. ಪ್ರವಾದಿಗಳು 
ಅನುಸರಿಸಿ ತೋರಿಸಿದಂತೆಯೇ ಜನರು ಅದನ್ನು ಅನುಸರಿಸಬೇಕಾಗಿತ್ತು. ಅದಕ್ಕಾಗಿ 
ಅಲ್ಲಾಹನು ಮಾನವರನ್ನೇ ಪ್ರವಾದಿಗಳಾಗಿ ಆರಿಸಿ ಕಳುಹಿಸಿದನು. 

ಕೆಲವು ಪ್ರವಾದಿಗಳನ್ನು ನಂಬುತ್ತೇವೆ, ಇನ್ನು ಕೆಲವರನ್ನು ನಂಬುವುದಿಲ್ಲವೆಂಬ 
ತಾರತಮ್ಯವಿರಿಸುವುದಿಲ್ಲ. ಮುಸ್ಲಿಮರು ಎಲ್ಲ ಪ್ರವಾದಿಗಳನ್ನು ನಂಬುತ್ತಾರೆ. ಅಂತೆಯೇ 
ಒಬ್ಬನು ಯಾರಾದರೋರ್ವ ಪ್ರವಾದಿಯನ್ನು ನಿರಾಕರಿಸಿದರೂ ಆತ ಮುಸ್ಲಿಮನಾಗಿ 
ಉಳಿಯಲಾರ. ಪವಿತ್ರ ಕುರ್‌ಆನಿನಲ್ಲಿ ಪ್ರಸ್ತಾಪಿಸಲಾಗಿರುವ ಎಲ್ಲ ಪ್ರವಾದಿಗಳ ಮೇಲೆ 
ವಿಶ್ವಾಸ ತಾಳುತ್ತೇವೆ. ಆದರೆ ಪವಿತ್ರ ಕುರ್‌ಆನಿನಲ್ಲಿ ಪ್ರಸ್ತಾಪಿಸದವರ ಬಗ್ಗೆ, ಅವರು 
ಅಲ್ಲಾಹನ ಪ್ರವಾದಿಗಳಾಗಿದ್ದರೇ ಇಲ್ಲವೇ ಎಂದು ದಿಟವಾಗಿ ಹೇಳಲಾರೆವು. 

ಅಲ್ಲಾಹನು ತನ್ನ ಪ್ರವಾದಿಗಳಿಗೆ ಕೆಲವು ಕುರುಹುಗಳನ್ನು ನೀಡಿರುವನು. 
ಪ್ರವಾದಿಗಳು ತಮ್ಮ ಸತ್ಯಸಂಧತೆಯನ್ನು ತೋರ್ಪಡಿಸಲು ಆ ಕುರುಹುಗಳನ್ನು 
ಜನರ ಮುಂದೆ ಪ್ರದರ್ಶಿಸುತ್ತಿದ್ದರು. ಅವುಗಳನ್ನು 'ಪವಾಡ'ಗಳೆನ್ನಲಾಗುತ್ತದೆ. 
ಮುಖ್ಯವಾಗಿ ಪ್ರವಾದಿ ಮೂಸಾರ(ಅ) ಲಾಠಿ ಅಲ್ಲಾಹನ ಆದೇಶದಂತೆ ಹೆಬ್ಬಾವಾಗಿ 
ಪರಿವರ್ತಿತಗೊಳ್ಳುತ್ತಿತ್ತು. ಅದನ್ನೆತ್ತಿ ಹಿಡಿಯುವಾಗ ಅದು ಪುನಃ ಪೂರ್ವ ಸ್ಥಿತಿಗೆ 
ಮರಳುತ್ತಿತ್ತು. ಪ್ರವಾದಿ ಈಸಾ(ಅ) ಅಲ್ಲಾಹನ ಆಜ್ಞೆಯಂತೆ ಮೃತರನ್ನು 
ಜೀವಂತಗೊಳಿಸಿದ್ದರು. ಕುರುಡರನ್ನು, ಕುಷ್ಕರೋಗಿಗಳನ್ನು ಗುಣಪಡಿಸುತ್ತಿದ್ದರು. 
ಪ್ರವಾದಿ ಮುಹಮ್ಮದ್‌ರಿಗೂ(ಸ) ಅಲ್ಲಾಹನು ಅನೇಕ ಪವಾಡಗಳನ್ನು ನೀಡಿದ್ದನು. 
ಒಂದೇ ರಾತ್ರಿಯಲ್ಲಿ ಅವರನ್ನು ಭೂಮಿ-ಆಕಾಶಗಳಲ್ಲಿ ಪ್ರಯಾಣ ಮಾಡಿಸಿದನು. 
ಸ್ವರ್ಗ-ನರಕಗಳನ್ನು ತೋರಿಸಿದನು. ತನ್ನ ಸನ್ನಿಧಿಗೆ ಕರೆಸಿದನು. ಈ ಘಟನೆಯನ್ನು 


ಸಚ್ಚಾದೀನ್‌ ಭಾಗ-4 25 


ಯ ವಾ 
'ಮಿಲ್‌ರಾಜ್‌' ರಾತ್ರಿಯೆಂದು ನೆನಪಿಸಲಾಗುತ್ತದೆ. ಪ್ರವಾದಿವರ್ಯರ(ಸ) ಸಂಜ್ಞೆಯಂತೆ 
ಚಂದ್ರ ಎರಡು ಹೋಳಾಯಿತು. ಅವರ ಬೆರಳುಗಳಿಂದ ನೀರಿನ ಕಾರಂಜಿ 
ಪುಟಿಯಿತು. ಒಟ್ಟಿನಲ್ಲಿ ಪ್ರವಾದಿವರ್ಯರಿಗೆ(ಸ) ಹಲವಾರು ಪವಾಡಗಳನ್ನು 
ನೀಡಲಾಗಿತ್ತು. ಆದರೆ ಅವರಿಗೆ ನೀಡಲಾದ ಅತಿದೊಡ್ಡ ಪವಾಡ ಪನಿತ್ರ ಕುರ್‌ಆನ್‌ 
ಆಗಿದೆ. ಇದು ಲೋಕಾವಸಾನದ ವರೆಗೂ ಸುರಕ್ಷಿತವಾಗಿರುವುದು. ಇದರ ಅತಿ 
ಸಣ್ಣದಾದ ಸೂರಃ(ಅಧ್ಯಾಯ)ವನ್ನು ಹೋಲುವಂತಹ ಒಂದನ್ನಾದರೂ ಯಾರೂ 
ಈವರೆಗೆ ತಂದಿಲ್ಲ. ಅಂತ್ಯ ದಿನದ ವರೆಗೂ ತರಲಾರರು. 

ಪ್ರವಾದಿವರ್ಯರಿಗಿಂತ(ಸ) ಮುಂಚಿನ ಎಲ್ಲ ಪ್ರವಾದಿಗಳು ತಂತಮ್ಮ 
ಕಾಲಘಟ್ಟಕ್ಕೆ ಸೀಮಿತವಾಗಿದ್ದರು. ಆದರೆ ಪ್ರವಾದಿವರ್ಯರ(ಸ) ದೌತ್ಯ 
ಲೋಕಾವಸಾನದ ವರೆಗೂ ಇರುವುದು. ಅವರನ್ನು ಸಕಲ ಲೋಕದ ಜನರಿಗೆ 
ಪ್ರವಾದಿಯಾಗಿ ಕಳುಹಿಸಲಾಗಿದೆ. ಸಕಲ ಲೋಕದ ಮಾನವರು ಅವರ ಮೇಲೆ 
ವಿಶ್ವಾಸವಿರಿಸುವುದು ಮತ್ತು ಅವರನ್ನು ಅನುಸರಿಸುವುದು ಕಡ್ಡಾಯವಾಗಿದೆ. ಅವರ 
ಪ್ರವಾದಿತ್ವವನ್ನು ನಿರಾಕರಿಸುವವರು ಮುಸ್ಲಿಮರಲ್ಲ ಮತ್ತು ಪರಲೋಕದಲ್ಲಿ 
ಅಲ್ಲಾಹನು ಅಂತಹವರಿಂದ ಅಸಂತುಷ್ಪನಾಗುವನು. ಹ. ಮೂಸಾ(ಅ) ಮತ್ತು 
ಈಸಾರು(ಅ) ತಮ್ಮ ಜನಾಂಗದವರಿಗೆ, ಅಂತೃಪ್ರವಾದಿ ಮುಹಮ್ಮದ್‌ರ(ಸ) ಮೇಲೆ 
ವಿಶ್ವಾಸವಿರಿಸಬೇಕೆಂದು ಹಾಗೂ ಅವರು ತಿಳಿಸಿದ ರೀತಿಯಲ್ಲಿ ನಡೆಯಬೇಕೆಂದು 
ತಾಕೀತು ಮಾಡಿರುವರು. ಆದರೆ ಕೆಲವರು ಅವರ ಮಾತನ್ನು ಅನುಸರಿಸಿದರು. ಇನ್ನು 
ಕೆಲವರು ಧಿಕ್ಕರಿಸಿದರು. ಅಂತಹವರು ತಮ್ಮ ಹಠಮಾರಿತನದಲ್ಲೇ ಅಚಲರಾಗಿದ್ದು 
ತಮ್ಮ ಇಹಪರಗಳೆರಡನ್ನೂ ಕೆಡಿಸಿಕೊಂಡರು. 


ಪ್ರವಾದಿಗಳ ಬಗ್ಗೆ ಆವಶ್ಯಕ ವಿಶ್ವಾಸಗಳು 


1) ಪ್ರವಾದಿಗಳು ಅಲ್ಲಾಹನ ದಾಸರು ಮತ್ತು ಮಾನವರಾಗಿರುತ್ತಾರೆ. 

2) ಎಲ್ಲ ಪ್ರವಾದಿಗಳು ಸತ್ಯಸಂಧರಾಗಿದ್ದಾರೆ. ಅವರೆಂದೂ ಸುಳ್ಳು 
ಮಾತನ್ನಾಡಿರಲಿಲ್ಲ. 

3) ಅವರು ಅಮೂನ್‌(ಪ್ರಾಮಾಣಿಕರು) ಆಗಿರುತ್ತಾರೆ. ಅಲ್ಲಾಹನ ಸಂದೇಶವನ್ನು 
ಹೆಚ್ಚು ಕಡಿಮೆ ಮಾಡದೆ ನಿಖರವಾಗಿ ಜನರಿಗೆ ತಲಪಿಸುತ್ತಾರೆ. ಯಾವ ವಿಷಯವನ್ನೂ 
ಮುಚ್ಚಿಡುವುದಿಲ್ಲ. 

4) ಪ್ರವಾದಿಗಳು ಜನರೆಲ್ಲರ ನೈಜ ಹಿತಚಿ೦ತಕರಾಗಿರುತ್ತಾರೆ. ತಮ್ಮ ಹಿರಿಮೆ, 
ಆಶೆ-ಆಕಾಂಕ್ಸೆ ಅಥವಾ ಲೌಕಿಕ ಸ್ವಾರ್ಥಕ್ಕಾಗಿ ಏನನ್ನೂ ಮಾಡಲಿಲ್ಲ. ಅಲ್ಲಾಹನನ್ನು 
ಸೆಂಪ್ರೀತಗೊಳಿಸುವ ನಿಟ್ಟಿನಲ್ಲಿ ಆತನ ಸಂದೇಶವನ್ನು ಜನರಿಗೆ ತಲುಪಿಸುತ್ತಾ ರೆ. 


26 ಮೂಲಭೂತ ವಿಶ್ವಾಸಗಳು _ 


5) ಪ್ರವಾದಿಗಳ ಬಳಿಗೆ ವಹ್ಮ್‌(ದಿವ್ಕವಾಣಿ)ಯನ್ನು ದೇವಚರ ಜಿಬ್ರೀಲರು 
ತರುತ್ತಿದ್ದರು. ಶ್ರ 

6) ಪ್ರವಾದಿಗಳೆಲ್ಲರೂ ನಿಷ್ಕಳ೦ಕರಾಗಿರುತ್ತಾರೆ. ಎಂದೂ ಪಾಪ 
ಮಾಡುವವರಲ್ಲ. 

7) ಅಲ್ಲಾಹನ ಕಡೆಯಿ೦ದ ಜನರಿಗೆ ನೇರ ಮಾರ್ಗವನ್ನು ತೋರಿಸಲು 
ನಿಯುಕ್ತರಾಗಿರುತ್ತಾರೆ. | 

8) ಅಲ್ಲಾಹನು ಅವರಿಗೆ, ಸಾಮಾನ್ಯ ಜನರಿಗೆ ತಿಳಿಯಲಾಗದ೦ತಹ ಅದೃಶ್ಯದ 
ಹಲವು ವಿಷಯಗಳನ್ನು ತಿಳಿಸಿರುವನು. 

9) ಅವರಿಗೆ ಶಿಕ್ಷೆ, ಪುರಸ್ಕಾರ, ಸ್ವರ್ಗ, ನರಕಗಳ ಮೇಲೆ ಕಣ್ಣಿಗೆ 
ಕ೦ಡ೦ತೆಯೇ. ನಂಬಿಕೆಯಿರುತ್ತದೆ. 

10) ಪ್ರವಾದಿಗಳು ಸ್ವಯಂ ಅಲ್ಲಾಹನ ಆರಾಧನೆಯನ್ನು ಮಾಡುತ್ತಾರೆ. 
ಅಲ್ಲಾಹನ ಆಜ್ಞೆಯ ಪ್ರಕಾರ ನಡೆಯುತ್ತಾರೆ ಮತ್ತು ಇತರರಿಗೂ ಅದನ್ನೇ 
ಬೋಧಿಸುತ್ತಾರೆ. 

11) ಪ್ರವಾದಿ ಮುಹಮ್ಮದ್‌(ಸ) ಅಲ್ಲಾಹನ ಕೊನೆಯ ಪ್ರವಾದಿಯಾಗಿರುವರು. 
ಇನ್ನು ಅ೦ತ್ಯದಿನದ ವರೆಗೆ ಯಾವ ಪ್ರವಾದಿಯೂ ಬರಲಿಕ್ಕಿಲ್ಲ. ಇನ್ನು ಪ್ರವಾದಿತ್ವವನ್ನು 
ಪ್ರತಿಪಾದಿಸುವವನು ಸುಳ್ಳುಗಾರನಾಗಿದ್ದಾನೆ. ಪ್ರವಾದಿವರ್ಯರ(ಸ) ದೌತ್ಯವು ಇಡೀ 
ಲೋಕಕ್ಕಾಗಿದೆ. ಪ್ರವಾದಿವರ್ಯರ(ಸ) ಮೇಲೆ ವಿಶ್ವಾಸವಿರಿಸುವುದು ಹಾಗೂ ಅವರನ್ನು 
, ಅನುಸರಿಸುವುದರಲ್ಲೇ ಸಕಲ ಮಾನವನ ಒಳಿತಿದೆ. 


5. ಈಮಾನ್‌ ಬಿಲ್‌ ಆಖರತ್‌ 
(ಪರಲೋಕದ ಮೇಲೆ ವಿಶ್ವಾಸ) 


ಐದನೆಯ ವಿಶ್ವಾಸ ಈಮಾನ್‌ ಬಿಲ್‌ ಆಖಿರತ್‌ ಅರ್ಥಾತ್‌ ಪರಲೋಕದ 
ಮೇಲೆ ವಿಶ್ವಾಸ. ಅಂದರೆ ಮರಣ ಹೊಂದಿದ ಬಳಿಕ ಪುನಃ ಜೀವ೦ತಗೊಳಿಸಲ್ಪಡುವುದರ 
ಬಗೆಗಿನ ವಿಶ್ವಾಸ. ಹೆಚ್ಚಿನ ಮಂದಿ "ನಾವು ಮರಣ ಹೊಂದಿದ ಬಳಿಕ ಪುನಃ 
ಜೀವಂತವಾಗುವುದು ಹೇಗೆ? ನಮ್ಮ ಮೂಳೆ, ಮಾಂಸಗಳು ಕರಗಿ, ಕೊಳೆತು 
ಮಣ್ಣಲ್ಲಿ ಸೇರಿದ ಬಳಿಕ ಮತ್ತೆಂತಹ ಜೀವನ?" ಎಂದು ಭಾವಿಸುತ್ತಾರೆ. ಇನ್ನು 
ಕೆಲವರು 'ನಾವು ಸತ್ತ ಬಳಿಕ ಪುನರ್ಜನ್ಮ ತಾಳುತ್ತೇವೆ'೦ದು ಭಾವಿಸುತ್ತಾರೆ. 
ಪುನರ್ಜನ್ಮವೆಂದರೆ, ಉತ್ತಮ ಕಾರ್ಯವೆಸಗಿದವರು ಸತ್ತ ಬಳಿಕ ಈ ಲೋಕದಲ್ಲೇ 
ಅವರ ಆತ್ಮಕ್ಕೆ ಒಳ್ಳೆಯ ಮಾನವ ಶರೀರ (ಜೀವ) ದೊರೆಯುತ್ತದೆ ಮತ್ತು 


ಇ 


(ಚ್ಹಾದೀನ್‌ ಭಾಗ-4 27 


ಸುಷ್ಟೃತ್ಯವೆಸಗಿದ್ದರೆ ಕೆಟ್ಟ ಜನ್ಮ ಸಿಗುತ್ತದೆ. ಅರ್ಥಾತ್‌, ದುಷ್ಟೃತ್ಯವೆಸಗಿದವರು, 
ಶಾಯಿ, ಕತ್ತೆ ಅಥವಾ ಹಂದಿ ಇತ್ಯಾದಿಗಳಾಗಿ ಪುನರ್ಜನ್ಮ ಪಡೆಯುತ್ತಾರೆ. ಅಂದರೆ, 
ನುಷ್ಕರ್ಮಗಳಿಗೆ ಇಹಲೋಕದಲ್ಲೇ ಶಿಕ್ಷೆ ವಿಧಿಸಲಾಗುತ್ತದೆಂಬುದು ಅಂತಹವರ 
ಕೆಂಬಿಕೆ. 

ಆದರೆ ಇವೆಲ್ಲ ತಪ್ಪು ಗ್ರಹಿಕೆಗಳಾಗಿವೆ. ಇವು ಮಾನವರು ಸ್ವಯಂ ಹುಟ್ಟು 
ಸಾಕಿರುವ ವಿಚಾರಗಳಾಗಿವೆ. ವಸ್ತುತಃ ಮರಣದ ಬಳಿಕ ಏನಾಗುತ್ತ; ದೆ೦ಬುದನ್ನು 
ನಾವಂತು ಸ್ವತಃ, ನೋಡಲು ಸಾಧ್ಯವಿಲ್ಲ. ಮರಣ ಹೊಂದಿದವರನ್ನು ಸಂಪರ್ಕಿಸಿ 
ನಿಚಾರಿಸಲು ಸಾಧ್ಯವಿಲ್ಲ. ಹಾಗಿರುವಾಗ ಮರಣದ ಬಳಿಕ ಏನಾಗುತ್ತದೆ೦ಬುದನ್ನು 
ಸ್ವತಃ ನಾವು ಹೇಗೆ ತಾನೆ ಹೇಳಬಲ್ಲೆವು? ಆದರೆ ಪ್ರವಾದಿಗಳ ಮೇಲೆ 
ವಿಶ್ವಾಸವಿರಿಸುವವರಿಗೆ ಇದು ಕಷ್ಟದಾಯಕವಲ್ಲ. ಅಲ್ಲಾಹನ ಆ ಸಜ್ಜನ ದಾಸರು 
ಮರಣದ ಬಳಿಕದ ಸ೦ಗತಿಗಳನ್ನು ಸ್ಪಷ್ಟವಾಗಿ ನಮಗೆ ತಿಳಿಸಿದ್ದಾರೆ. ಪ್ರವಾದಿಗಳು 
ಹೇಳಿರುವ ಪ್ರಕಾರ, ನಾವೆಲ್ಲ ಮರಣದ ಬಳಿಕ ಪುನಃ ಜೀವ೦ತಗೊಳಿಸಲ್ಪಡಲಿದ್ದೇವೆ. 
ಮೊದಲು ನಮ್ಮನ್ನು ಸೃಷ್ಟಿಸಿದ ಅಲ್ಲಾಹನಿಗೆ ಪುನಃ ಸೃಷ್ಟಿಸುವುದೇನೂ ಕಷ್ಟದ 
ಕೆಲಸವಲ್ಲ. ಜೀವ೦ತಗೊಳಿಸಲ್ಪಟ್ಟ ಬಳಿಕ ನಾವೆಲ್ಲರೂ ಪುನರುತ್ಥಾನ ದಿನ ಹಶ್ರ್‌ನ 
ಮೈದಾನದಲ್ಲಿ ಒಟ್ಟು ಸೇರಲಿದ್ದೇವೆ. ಅಲ್ಲಾಹನ ಸನ್ನಿಧಿಯಲ್ಲಿ ನಮ್ಮ ಕರ್ಮಗಳ 
ವಿಚಾರಣೆ ನಡೆಯಲಿದೆ. ಅಂದು ನಮ್ಮ ಪ್ರತಿಯೊಂದು ಕರ್ಮವನ್ನು ತೂಗಲಾಗುವುದು. 
ಪ್ರತಿಯೊಬ್ಬನಿಗೂ ತನ್ನ ಕರ್ಮಾನುಸಾರ ಪ್ರತಿಫಲ ದೊರೆಯಲಿರುವುದು. ಮರಣದ 
ಬಳಿಕ ಜೀವಂತಗೊಳ್ಳುವ ಮತ್ತು ವಿಚಾರಣೆ ನಡೆಯುವ ದಿನವನ್ನು 'ಆಖಿರತ್‌' 
ಅಥವಾ 'ನಿರ್ಣಾಯಕ ದಿನ' ಎನ್ನುತ್ತಾರೆ. 

ದೇವಚರ ಇಸ್ರಾಫೀಲ್‌(ಅ) ಸೂರ್‌ ಕಹಳೆಯನ್ನು ಊದಲು ಬಾಯಲ್ಲಿರಿಸಿ, 
ಅಲ್ಲಾಹನ ಆದೇಶ ಯಾವಾಗ ಬರುವುದೆಂದು ಕಾಯುತ್ತಿರುವರೆ೦ಬುದನ್ನು ದೇವಚರರ 
ವಿಷಯದಲ್ಲಿ ನಾವು ಓದಿದ್ದೇವಲ್ಲವೇ. ಅವರು ಮೊದಲ ಬಾರಿಗೆ ಪ್ರಳಯ 
ಕಹಳೆಯೂದುವಾಗ ಇಡೀ ಪ್ರಪಂಚ ಸರ್ವನಾಶವಾಗುತ್ತದೆ. ಅದರ ಶಬ್ದ ಎಷ್ಟು 
ಭಯಾನಕ ಮತ್ತು ಶೀಕ್ಷೃವಾಗಿರುತ್ತದೆ೦ದರೆ ಜಗತ್ತಿನ ಯಾವ ಜೀವಿಯೂ 
ಬದುಕುಳಿಯಲಾರದು. ಆಗ ಇಡೀ ಲೋಕ ನುಚ್ಚು ನೂರಾಗಿ ಬಿಡುವುದು. ಎಲ್ಲೋ 
ಒಂದೆಡೆ ಭೂಕಂಪವಾಗಿದೆ, ಎಲ್ಲೋ ಪ್ಲೇಗ್‌ ಹರಡಿದೆ, ಇನ್ನೆಲ್ಲೋ ಇನ್ನಿತರ 
ಅನಾಹುತವಾಗಿದೆ. ಸಾವಿರಾರು ಜನರು ನೆಲಸಮಾಧಿಯಾದರು. ಊರಿಗೆ ಊರೇ 
ಸರ್ವನಾಶವಾಗಿದೆ ಎ೦ಬಿತ್ಕಾದಿ ವಿಷಯಗಳನ್ನು ನಾವು ಪ್ರತಿನಿತ್ಯ ಕೇಳುತ್ತಿರುತ್ತೇವೆ. 
ಕೆಲವೇ ವರ್ಷಗಳ ಹಿಂದೆ ಗುಜರಾತ್‌ನಲ್ಲಿ ಭಯಾನಕ ಭೂಕ೦ಪವಾಯಿತು. 
ನೋಡುತ್ತಿದ್ದಂತೆಯೇ ಇಡೀ ಊರು ಸರ್ವನಾಶವಾಯಿತು. ದೊಡ್ಡ ದೊಡ್ಡ 


28 ಮೂಲಭೂತ ವಿಶ್ವಾಸಗ್ಗಳ್ಳ 
ಗಳ 


ಕಟ್ಟಡಗಳು, ಎತ್ತರೆತ್ತರದ ಹೊಟೇಲುಗಳು, ಸುಂದರ ನಿವೇಶನಗಳು ಎಲ್ಲವು 
ನೆಲಕಚ್ಚಿದುವು. ಇಡೀ ಊರು ಮಣ್ಣು ಪಾಲಾಯಿತು. se 

ವಸ್ತುತಃ ಈ ಭೂಕಂಪಗಳು, ನಾಶನಷ್ಟಗಳು ಲೋಕಾವಸಾನದ ಸಣ್ಣ. ಪುಟ್ಟ 
ಉದಾಹರಣೆಗಳಾಗಿವೆ. ಅದೊಂದು ದಿನ ಮಹಾಭೂಕಂಪವಾಗಿ ಇಡೀ ಲೋಃ 
ನಡುಗಿ ಹೋಗಲಿದೆ. ಕ್ಷಣಮಾತ್ರದಲ್ಲಿ ಇಡೀ ವಿಶ್ವ ಸರ್ವನಾಶವಾಗುವುದು. ಹಳ್ಳಿ. 
ಪಟ್ಟಣ, ನದಿ-ಪರ್ವತ, ಸೂರ್ಯ, ಚಂದ್ರ, ತಾರೆಗಳೆಲ್ಲವೂ ಸಿಡಿದು ಚೂರ: 
ಚೂರಾಗಿ ಬಿಡುವುದು ಭೂಮಿ-ಆಕಾಶಗಳು, ಮಾನವ ಮತ್ತಿನ್ನಿತರ ಜೀವಿಗಳ: 
ಏನೂ ಉಳಿಯದೆ ಸರ್ವನಾಶವಾಗಿ ಬಿಡುವುದು. 

ತರುವಾಯ ಹ. ಇಸ್ರಾಫೀಲ್‌(ಅ) ಎರಡನೆಯ ಬಾರಿ ಸೂರ್‌ ಕಹಳ 
ಊದುವರು. ಆಗ ಮರಣ ಹೊಂದಿದವರೆಲ್ಲರೂ ಪುನಃ ಜೀವ೦ತಗೊಂಡು ಹಶ್ರ್‌ನ 
ಮೈದಾನದಲ್ಲಿ 'ಒಟ್ಟು ಸೇರುವರು. ಬಳಿಕ ಎಲ್ಲರ ಕರ್ಮಪತ್ರಗಳನ್ನು ಅವರ 
ಮುಂದಿಡಲಾಗುವುದು. ಯಾವುದೇ ಕರ್ಮವನ್ನು ಮುಚ್ಚಿಡದೆ ಪ್ರತಿಯೊಂದರ 
ವಿಚಾರಣೆ ನಡೆಯುವುದು. ದೇವಚರರ ವಿಷಯದಲ್ಲಿ ನಾವು 'ಗೌರವಾನ್ವಿತ ಬರಹಗಾರ 
(ಕಿರಾಮನ್‌ ಕಾತಿಬೀನ್‌)ರ ಬಗ್ಗೆ ಓದಿದ್ದೇವಲ್ಲವೇ. ಇಬ್ಬರು ದೇವಚರರು ಪ್ರತಿಕ್ಷಣ 
ಪ್ರತಿಯೊಬ್ಬ ಮಾನವನ ಜತೆಗಿರುತ್ತಾರೆ. ಆತನ ಪ್ರತಿಯೊಂದು ಕರ್ಮವನ್ನೂ 
ಬರೆದಿಡುತ್ತಾರೆ. ಪುನರುತ್ಡಾನ ದಿನ ಆ ದೇವಚರರು ತಮ್ಮ ಸಂಪೂರ್ಣ ವರದಿಯನ್ನು 
ಅಲ್ಲಾಹನ 'ಮುಂದಿಡುವರು. ಅವರ ಯಾವುದೇ ಕರ್ಮವೂ ಅಲ್ಲಾಹನಿಂದ 
ಮರೆಯಾಗಲಾರದು. ಅಲ್ಲಾಹನು ಮನದೊಳಗಿನ ಮಾತನ್ನು ಅರಿಯುವವನಾಗಿದ್ದಾನೆ. 
ಎಲ್ಲರೊಡನೆಯೂ ಸರಿಯಾಗಿ ನ್ಯಾಯ ಪಾಲಿಸುವನು. (ಈ ಎಲ್ಲ ವಿಷಯಗಳಲ್ಲಿ 
ಸರಿಯಾದ ತೀರ್ಪನ್ನೇ ನೀಡುತ್ತಾನೆ) ಅ೦ದು ಯಾರಿ೦ದಲೂ ಸುಳ್ಳಾಡಲಾಗದು. 
ಅಲ್ಲಿ ಯಾರದೇ ಗೆಳೆತನ ಅಥವಾ ಶಿಫಾರಸ್ಸು ಕೆಲಸಕ್ಕೆ ಬಾರದು. ಪ್ರಮಾದವಶಾತ್‌ 
ಪಾಪಕಾರ್ಯವೆಸಗಿದ೦ತಹ ಮುಸ್ಲಿಮರ ಪರವಾಗಿ ಪ್ರವಾದಿವರ್ಯರು(ಸ) ಶಿಫಾರಸು 
ಮಾಡುವರು. ೆ ಸ 

ಅ೦ದು ಮಾನವರೆಲ್ಲರು ಎರಡು ಗುಂಪುಗಳಾಗಿ ವಿಭಜಿಸಲ್ಪಡುವರು. ಒ೦ದು 
ವಿಶ್ವಾಸಿಗಳ ಗುಂಪು. ಇನ್ನೊಂದು ಸತ್ಮನಿಷೇಧಿಗಳ ಗುಂಪು. ಅಲ್ಲಾಹನ ಆಜ್ಞೆಗಳನ್ನು 
ಪಾಲಿಸಿದ ಇಸ್ಲಾಮಿನ ಹಾದಿಯಲ್ಲಿ ನಡೆದ, ಪ್ರವಾದಿಗಳನ್ನು ಅನುಸರಿಸಿದ, 
ಸತ್ಕರ್ಮವೆಸಗಿದ, : ಪಾಪಗಳಿಂದ ದೂರವುಳಿದ ಮತ್ತು ಜನರ ಹಕ್ಕುಗಳನ್ನು ತೀರಿಸಿದ 
ಸಜ್ಜನರಿ೦ದ ಅಲ್ಲಾಹನು ಸಂಪ್ರೀತನಾಗುವನು. ಅಂತಹವರಿಗೆ ಪುರಸ್ಕಾರ ನೀಡುವನು, 
ಸ್ವರ್ಗೊದ್ಯಾನದಲ್ಲಿ ನೆಲೆಗೊಳಿಸುವನು ಮತ್ತು ಅವರು ಸದಾಕಾಲ ಅಲ್ಲೇ ಇರುವರು. 


ಸ್ಪಾದೀನ್‌ ಭಾಗ-4 29 


ಅದೇ ರೀತ, ಅಲ್ಲಾಹನ ಆಜ್ಞೋಲ್ಲಂಘನೆ ಮಾಡಿದ, ದೇವಾಜ್ಞೆಗಳನ್ನು 
ನಿರಾಕರಿಸಿದ ಪ್ರವಾದಿಗಳನ್ನು ಧಿಕ್ಕರಿಸಿದ, ಪಾಪ ಕೃತ್ಯಗಳಲ್ಲಿ ಮುಳುಗಿದ, ಸ್ವತಃ 
ಸಥಭ್ರಷ್ಟರಾದ, ಇತರರನ್ನೂ ಪಥಭ್ರಷ್ಟಗೊಳಿಸಿದ ಜನರ ಮೇಲೆ ಅಕ್ರಮವೆಸಗಿದ, 
ಅವರ ಹಕ್ಕು ಕಬಳಿಸಿದ ಹಾಗೂ ಅಲ್ಲಾಹನ ಭೂಮಿಯಲ್ಲಿ ಕ್ಷೋಭೆ ಹರಡಿದಂತಹ 
ದುರ್ಜನರಿಂದ ಅಲ್ಲಾಹನು ಅತ್ಕುಗ್ರವಾಗಿ ಕ್ರೋಧಗೊಳ್ಳುವನು. ಅವರನ್ನು ಕಠಿಣ 
ಶಿಕ್ಷೆಗೊಳಪಡಿಸುವನು ಮತ್ತು ಅವರನ್ನು ನರಕದ ಕೂಪಕ್ಕೆ ತಳ್ಳುವನು. ಅಂದು 
ಯಾವೊಬ್ಬ ಅಪರಾಧಿಯೂ ಅಲ್ಲಾಹನ ಶಿಕ್ಷೆಯಿ೦ದ ಪಾರಾಗಲಾರ. ಪಾರಾಗುವ 
ಯಾವ ದಾರಿಯೂ ಇರದು. ಸತ್ಯನಿಷೇಧಿಗಳ ಪಾಲಿಗೆ ಅ೦ದು ಅತ್ಮಂತ ಕಠಿಣ 
ದಿನವಾಗಿರುವುದು. ಅಂದು ಯಾರಾದರೂ ಸಕಲೈಶ್ಚರ್ಯವನ್ನು ತಂದು ನಮ್ಮ: ನ್ನು 
ನರಕದ ಶಿಕ್ಷೆಯಿಂದ ಪಾರುಗೊಳಿಸುವರೇ ಎಂದು ಅಪರಾಧಿಗಳು ಕಾತರಿಸುವರು. 
ಆದಾಗ್ಯೂ ಅವರು ಶಿಕ್ಸೆಯಿಂದ ತಪ್ಪಿಸಿಕೊಳ್ಳಲಾರರು. 


ಸ್ವರ್ಗ 

ಸ್ವರ್ಗವು ಸಜ್ಜನ ದಾಸರ ಅಂತಿಮ ನಿವಾಸವಾಗಿದೆ. ಸ್ವರ್ಗವೆಂದರೆ, 
ತಳಭಾಗದಲ್ಲಿ ಕಾಲುವೆ ಹರಿಯುವ ಸಸ್ಯಶ್ಯಾಮಲ ತೋಟಗಳ ಹೆಸರಾಗಿದೆ. 
ಸ್ವರ್ಗದಲ್ಲಿ ತರತರದ ಅನುಗ್ರಹಗಳು ವರ್ಷಿಸುತ್ತಿರುವುವು. ಸ್ವರ್ಗವಾಸಿಗಳು ಅಲ್ಲಿ 
ತಾವಿಚ್ಛಿಸಿದ್ದನ್ನು ತಿನ್ನಬಹುದು, ಕುಡಿಯಬಹುದು ಮತ್ತು ತಾವಿಚ್ಛಿಸಿದ್ದನ್ನು 
ಧರಿಸಬಹುದು. ಅಲ್ಲಿ ಸುಂದರ ಹಾಗೂ ಅಮೂಲ್ಯ ವಸ್ತುಗಳಿರುವುವು. ಅತ್ಯುತ್ತಮ 
ಆಭರಣಗಳಿರುವುವು. ಸು೦ದರ, ಮನಮೋಹಕ ಮಹಲುಗಳಿರುವುವು. ದೊಡ್ಡ 
ದೊಡ್ಡ ಕಟ್ಟಡ ಸೌಧಗಳಿರುವುವು. ಅವುಗಳಲ್ಲಿ ತರತರದ ಆರಾಮದಾಯಕ 
ವಸ್ತುಗಳಿರುವುವು. ಅಲ್ಲಿ ರೋಗವಿರಲಾರದು ದುಃಖವಿರಲಾರದು. ಕೇವಲ 
ಸುಖವೈಭೋಗ ತುಂಬಿರುವುದು. ಮಾನವ ಕಣ್ಣುಗಳು ಇಂತಹ ವೈಭವವನ್ನು 
ಹಿಂದೆಂದೂ ಕಂಡಿರಲಾರವು ಮತ್ತು ಮನಸ್ಸು ಆ ಬಗ್ಗೆ ಆಲೋಚಿಸಿರಲಾರದು. 
ಸ್ವರ್ಗದಲ್ಲಿ ಸತ್ಮವಿಶ್ವಾಸಿಗಳು ಬಯಸಿದ್ದನ್ನೆಲ್ಲಾ ಪಡೆಯುವರು. ಸ್ವರ್ಗದ 
ವಿಶೇಷತೆಯೇನೆ೦ದರೆ ಅಲ್ಲಿನ ಅನುಗ್ರಹಗಳೆಲ್ಲ ಆಕ್ಸಯವಾಗಿರುವುವು ಹಾಗೂ 
ಅಲ್ಲಿ ಒಮ್ಮೆ ಪ್ರವೇಶಗೊಳಿಸಲ್ಪಟ್ಟವನು ಎಂದಿಗೂ ಅಲ್ಲಿಂದ 
ಹೊರಕ್ಕಟ್ಟಲ್ಪಡಲಾರನು. ಐಷಾರಾಮ ಮುಗಿಯುವ ಭಯ ಎಂದಿಗೂ ಇರಲಾರದು. 
ಪ್ರತಿನಿತ್ಯ ಸುಖ-ಸಂತೋಷ ಮನೆ ಮಾಡಿರುವುದು. ಮರಣದ ಭಯವಿರಲಾರದು. 
ಅಲ್ಲಿ ಮರಣವು ಸ್ವತಃ ಮರಣ ಹೊಂದಿರುವುದು. 


30 ಮೂಲಭೂತ ವಿಶ್ವಾಸಗಳು 
ರ ಯಾಮಿ ಯ್ದ ಮಮತ ಯು ನ ಮ ಸ ವಿಶ್ವಾಸಗಳು 


ನರಕ 

ನರಕವು ಸತ್ಯನಿಷೇಧಿಗಳ ಕೊನೆಯ ತಾಣವಾಗಿರುವುದು. ಅಲ್ಲಿ ನಾನಾ ರೀತಿಯ 
ಶಿಕ್ಷೆಗೆ ಅವರನ್ನು ಗುರಿಪಡಿಸಲಾಗುವುದು. ನಾವು ಕನಸು ಮನಸ್ಸಿನಲ್ಲೂ ಆಲೋಚಿಸಿರದ 
ಶಿಕ್ಷೆಗಳು. ನರಕವೆ೦ಬುದು ಒಂದು ಆಳವಾದ ಧಗಧಗಿಸುವ ಬೆಂಕಿಯ 
ಹೊಂಡವಾಗಿದೆ. ಅದರೊಂದಿಗೆ ಅಲ್ಲಿ ಹಾವು, ಚೇಳುಗಳು ಹಾಗೂ ದೊಡ್ಡ ದೊಡ್ಡ 
` ಸರ್ಪಗಳಿರುವುವು.. ನರಕವಾಸಿಗಳಿಗೆ ತಿನ್ನಲು ಮುಳ್ಳುಗಳಿಂದ ಕೂಡಿದ ಕಹಿ 
ಎಲೆಗಳನ್ನು ನೀಡಲಾಗುವುದು. ಕುಡಿಯಲು ರಕ್ತ, ಕೀವು ಹಾಗೂ ಕುದಿಯುವ 
ಕೊಳಚೆ ನೀರನ್ನು ಕೊಡಲಾಗುವುದು. ಅದನ್ನು ಕುಡಿಯುವಾಗಲೇ ಬಾಯಿ ಇಡೀ 
ಬೆಂದು ಹೋಗುತ್ತದೆ. ಭಯಾತಂಕದಿ೦ದ ನರಕವಾಸಿಗಳು ಮರಣವನ್ನು ಆಗ್ರಹಿಸ 
ತೊಡಗುತ್ತಾರೆ. ಆದರೆ ಮರಣವೆಂಬುದು ಅಲ್ಲಿಗೆ ಕಾಲಿಡುವುದಿಲ್ಲ. ನರಕವು 
ಅತ್ಯ೦ತ ಕೆಟ್ಟ ತಾಣವಾಗಿದೆ. 

ಓ ನಮ್ಮ ಪ್ರಭೂ! ನಮ್ಮನ್ನು ನರಕದ ಶಿಕ್ಷೆಯಿ೦ದ ಪಾರುಗೊಳಿಸು. 

ಮ್ಮನ್ನು ಇಸ್ಲಾಮಿನ ಹಾದಿಯಲ್ಲಿ ಮುನ್ನಡೆಸು ಮತ್ತು ಉಭಯ ಲೋಕಗಳಲ್ಲಿ 

ವಿಜಯ ದಯಪಾಲಿಸು(ಆಮೂನ್‌). 


ಪರಲೋಕದ ಕುರಿತಾದ ಆವಶ್ಯಕ ವಿಶ್ವಾಸಗಳು 

1) ಒಂದು ದಿನ ಇಹಲೋಕವು ನಾಶಗೊಳ್ಳಲಿದೆ. 

2) ಮರಣದ ಬಳಿಕ ಪ್ರತಿಯೋರ್ವ ಮಾನವನನ್ನು ` ಅಲ್ಲಾಹನು ಪುನಃ 
ಜೀವಂತಗೊಳಿಸುವನು. 

3) ಎಲ್ಲ ಮಾನವರು ಹಶ್ರ್‌ನ ಮೈದಾನದಲ್ಲಿ ಎಚಾರಣೆಗಾಗಿ ಒಟ್ಟು 
ಗೂಡಿಸಲ್ಪಡುವರು. 

4) ಅಲ್ಲಿ ಮಾನವರ ಪ್ರತಿಯೊಂದು ಸತ್ಕರ್ಮ ಮತ್ತು ದುಷ್ಕರ್ಮಗಳು ಹೊರ 
ಬರುವುವು. 

5) ಅಲ್ಲಾಹನು ಸ್ವತಃ ಪ್ರತಿಯೋರ್ವನ ವಿಚಾರಣೆ ನಡೆಸುವನು. ಮಾನವನ 
ಕರ್ಮಗಳಿಗನುಸಾರ ಶಿಕ್ಷೆ ಅಥವಾ ರಕ್ಷೆ ನೀಡುವನು. 

6) ಅಂದು ಯಾರೂ ತನ್ನ ಸೂಕ್ಷ್ಮಾತಿಸೂಕ್ಮ ಕೃತ್ಯವನ್ನು ಮುಚ್ಚಿಡಲಾರ. 

7) ಕರ್ಮಗಳ ತಟ್ಟೆಯನ್ನು ಸರಿಯಾಗಿ ತೂಗಿದ ಬಳಿಕ ತೀರ್ಪ ನೀಡಲಾಗುವುದು. 
ಯಾರೊಂದಿಗೂ ಅನ್ಯಾಯವಾಗದು. 

8) ಅಲ್ಲಿ ಸತ್ಯವಿಶ್ಚಾಸಿಗಳನ್ನೂ ಸತ್ಯನಿಷೇಧಿಗಳನ್ನೂ ಸಮಾನವಾಗಿ 
ಪರಿಗಣಿಸಲಾಗದು. ಅವರವರ ಕರ್ಮಗಳಿಗನುಸಾರ ಪ್ರತಿಫಲ ನೀಡಲಾಗುವುದು. 

9) ಅಂದು ಯಾರೂ ಸುಳ್ಳು ಹೇಳಲಾರರು. ಯಾರದೇ ಗೆಳೆತನವೂ 


ಸಚ್ಚಾದೀನ್‌ ಭಾಗ-4 31 


ಪ್ರಯೋಜನಕ್ಕೆ ಬಾರದು. ಹಾಗೂ ಯಾರದೇ ಸುಳ್ಳು ಶಿಫಾರಸ್ಸು ನಡೆಯಲಾರದು. 

10) ಅಲ್ಲಾಹನು ಯಾರ ಕುರಿತು ಅಪ್ಪಣೆ ಕೊಡುವನೋ ಅವನಿಗೆ ಮಾತ್ರ 
ಪ್ರವಾದಿ ಮುಹಮ್ಮದ್‌ರು(ಸ) ಶಿಫಾರಸ್ಸು ಮಾಡುವರು. 

11) ಅಂದು ಯಾರೂ ಅಲ್ಲಾಹನ ಶಿಕ್ಲೆಯಿಂದ ತಪ್ಪಿಸಿಕೊಳ್ಳಲಾರರು. 
ಅಲ್ಲಾಹನ ತೀರ್ಮಾನ ಅಂತಿಮವಾಗಿರುವುದು. ಮುಸ್ಲಿಮರಾದವರು ಆ ದಿನದ 
ಕುರಿತು ಭಯಪಡುತ್ತಿರುವರು ಹಾಗಾಗಿ ಅವರು ಯಾವುದೇ ದುಷ್ಟತ್ಕದ ಹತ್ತಿರ 
ಸುಳಿಯುವುದಿಲ್ಲ. 

12) ಸತ್ಯವಿಶ್ವಾಸಿಗಳು ಮತ್ತು ಸತ್ಕರ್ಮ ವೆಸಗಿದವರು ಸದಾಕಾಲ 
ಅನುಗ್ರಹಗಳನ್ನು ಹೊಂದುವರು. 

13) ಸತ್ಯನಿಷೇಧಿಗಳು ಮತ್ತು ಬಹುದೇವಾರಾಧಕರು ಸದಾಕಾಲ ನರಕಾಗ್ನಿಯಲ್ಲಿ 
ಬಿದ್ದಿರುವರು. 

ಓರ SLE GH 

"ಓ ಅಲ್ಲಾಹ್‌! ನಮ್ಮನ್ನು ನರಕದ ಶಿಕ್ಷೆಯಿಂದ ರಕ್ಷಿಸು. ನಿಶ್ಚಯವಾಗಿಯೂ 
ನರಕವು ಅತ್ಯಂತ ವೇದನಾಜನಕ ತಾಣವಾಗಿರುವುದು.” 


ಟಿಪ್ಪಣಿ 

ಮೂಲಭೂತ ವಿಶ್ವಾಸದಲ್ಲಿ ಏಳು ವಿಷಯಗಳ ಮೇಲಿನ ವಿಶ್ವಾಸವೆಂದಿದೆ. 
ಆದರೆ ಇಲ್ಲಿ ನಾವು ಕೇವಲ ಐದು ವಿಷಯಗಳ ಮೇಲಿನ ವಿಶ್ವಾಸವನ್ನು 
ಪ್ರಸ್ತಾಪಿಸಿದ್ದೇವೆ. ಉಳಿದ೦ತೆ ವಿಧಿಯ ಮೇಲಿನ ವಿಶ್ವಾಸ ಅಲ್ಲಾಹನ ಮೇಲಿನ 
ವಿಶ್ವಾಸದಲ್ಲಿ ಅಡಕವಾಗಿದೆ. ಅದೇ ರೀತಿ ಮರಣಾನ೦ತರ ಜೀವನದ ಕುರಿತಾದ 
ವಿಶ್ವಾಸ ಪರಲೋಕ ವಿಶ್ವಾಸದಲ್ಲಿ ಅಡಕವಾಗಿದೆ. 


ಪ್ರಶ್ನೆಗಳು 
1) ಪರಲೋಕವೆಂದರೇನು? 
2) ಪರಲೋಕದ ಬಗ್ಗೆ ಪ್ರವಾದಿಗಳ ಚೋಧನೆಗಳೇನು? 
3) ನಿರ್ಣಾಯಕ ದಿನದಂದು ಏನು ನಡೆಯಲಿರುವುದು? 
4) ಸ್ವರ್ಗ ಮತ್ತು ನರಕಗಳನ್ನು ವಿವರಿಸಿರಿ. 
5) ಪರಲೋಕದ ಬಗ್ಗೆ ಜನರು ಯಾವೆಲ್ಲ ಭ್ರಮೆಗಳನ್ನು ಹುಟ್ಟು ಹಾಕಿರುವರು? 
6) ಪ್ರವಾದಿವರ್ಯರು(ಸ) ಯಾರ ಬಗ್ಗೆ ಶಿಪಾರಸ್ಸು ಮಾಡುವರು? 


4. ಜುಮಾ ನಮಾರು್‌ 


ಜುಮಾ ನಮಾರು್‌ "ಫರ್ಟ್‌ ಐನ್‌" ಅಂದರೆ ಪ್ರತಿಯೊಬ್ಬ ಮುಸ್ಲಿಮನ 
ಮೇಲೆ ಕಡ್ಡಾಯ ಕರ್ಮವಾಗಿದೆ. ಇದನ್ನು ನಿರಾಕರಿಸುವವನು ಮುಸ್ಲಿಮನೇ ಅಲ್ಲ. 
ಪವಿತ್ರ ಕುರ್‌ಆನಿನಲ್ಲಿ, "ಜುಮಾದ ಅದಾನ್‌ ಕರೆ ಮೊಳಗಿದ ಕೂಡಲೇ ನಿಮ್ಮ 
ವ್ಯಾಪಾರ ವಹಿವಾಟುಗಳನ್ನು ಬಿಟ್ಟು(ದೇವಸ್ಮರಣೆಗೆ) ಧಾವಿಸಿರಿ” ಎಂದಿದೆ. ಅಂತೆಯೇ 
ಹದೀಸ್‌ಗಳಲ್ಲೂ ಜುಮಾ ನಮಾರು್‌ನ ಬಗ್ಗೆ ತಾಕೀತು ಮಾಡಲಾಗಿದೆ. 

ಒಮ್ಮೆ ಪ್ರವಾದಿವರ್ಯರು(ಸ) ಹೇಳಿದರು, "ಮುಸ್ಲಿಮರೇ! ಶುಕ್ರವಾರವನ್ನು 
ನಿಮಗೆ ಹಬ್ಬದ ದಿನವನ್ನಾಗಿ ಮಾಡಲಾಗಿದೆ. ಅಂದು ನೀವು ತಪ್ಪದೆ ಸ್ನಾನ ಮಾಡಿರಿ. 
ಸುಗಂಧ ದ್ರವ್ಯವಿದ್ದರೆ ಅದನ್ನು ಹಚ್ಚಿರಿ ಮತ್ತು ಹಲ್ಲುಜ್ಜಿರಿ" ತರುವಾಯ ಅವರು 
ಹೇಳಿದರು, "ಶುಕ್ರವಾರವು ಇತರೆಲ್ಲ ದಿನಗಳ ಸರದಾರ. ಅದು ಅಲ್ಲಾಹನ 
ದೃಷ್ಟಿಯಲ್ಲಿ ಇತರ ದಿನಗಳಿಗಿಂತ ಶ್ರೇಷ್ಠವಾದುದು. ಹಬ್ಬದ ದಿನಗಳಿಗಿಂತಲೂ 
ವಿಶೇಷವಾದುದು. ಶುಕ್ರವಾರವು ಪೂರ್ವಿಕ ಜನಾ೦ಗಗಳಿಗೂ ಮಹತ್ವದ್ದಾಗಿತ್ತು. 
ಆದರೆ ಅವರು ಅದರ ಮಹತ್ವದಿ೦ದ ವಿಮುಖರಾದರು. ಯಹೂದಿಗಳು ಶನಿವಾರಕ್ಕೂ 
ಕ್ರೈಸ್ತರು. ರವಿವಾರಕ್ಕೂ ಮಹತ್ವ ನೀಡಿದರು. ಆದರೆ ಅಲ್ಲಾಹನ ಕೃಪೆಯಿಂದ 
ಮುಸ್ಲಿಮರು ಈಗಲೂ ಶುಕ್ರವಾರದ ಮಹತ್ವವನ್ನು ಉಳಿಸಿಕೊಂಡಿದ್ದಾರೆ. 


ಜುಮಾದ ತಯಾರಿ 

ಪ್ರವಾದಿವರ್ಯರು(ಸು) ಗುರುವಾರದಂದೇ ಜುಮಾಕ್ಕೆ ತಯಾರಿ ನಡೆಸುತ್ತಿದ್ದರು. 
ಅವರು ಹೀಗೆ ಹೇಳುತ್ತಿದ್ದರು: ಶುಕ್ರವಾರದ ರಾತ್ರಿ ಶ್ವೇತ ರಾತ್ರಿಯಾಗಿದೆ ಮತ್ತು 
ಹಗಲು ಪ್ರಕಾಶಮಾನ  ಹಗಲಾಗಿದೆ. ಯಾರಾದರೂ ಸೂಕ್ತ ಕಾರಣವಿಲ್ಲದೆ ಜುಮಾ 
ನಮಾರಭ್‌ ತೊರೆದರೆ, ಅವನಿಗೆ ಕಠಿಣ ಶಿಕ್ಷೆ ಕಾದಿದೆ. 

ಪ್ರವಾದಿವರ್ಯರು(ಸ) "ಯಾರು ಜುಮಾ ನಮಾರಭ್‌ನಲ್ಲಿ 
ಭಾಗಿಯಾಗುವುದಿಲ್ಲವೋ ನಾನು ಅವರ ಮನೆಯನ್ನು ಸುಟ್ಟು ಭಸ್ಮಗೊಳಿಸಲು 
ಇಷ್ಟಪಡುವೆನು" ಎಂದು ಎಚ್ಚರಿಸಿದ್ದರು. ಅಂತೆಯೇ ಅವರು, "ಯಾರಾದರೂ 
ಶುಕ್ರವಾರದಂದು ಸ್ನಾನ ಮಾಡಿ ಶುಭ್ರವಸ್ತ ಧರಿಸಿ ಕೂದಲಿಗೆ ಎಣ್ಣೆ ಹಚ್ಚಿ, ಸುಗಂಧ 


ಸಚ್ಚಾದೀನ್‌ ಭಾಗ-4 33 


ಪೂಸಿ, ಮಸೀದಿಗೆ ತೆರಳಿ ಶಿಸ್ತಿನೊಂದಿಗೆ ಕುಳಿತರೆ, ಈ ಮೊದಲೇ ಕುಳಿತಿರುವವನನ್ನು 
ಅಲ್ಲಿಂದ ಎಬ್ಬಿಸದಿದ್ದರೆ, ನಫಿಲ್‌ ನಮಾರು್‌ ನಿರ್ವಹಿಸಿ ಇಮಾಮರು ಖುತ್ಬಾ 
ಪ್ರವಚನ ನೀಡುವಾಗ ಮೌನವಾಗಿದ್ದುಕೊಂಡು ಆಲಿಸಿದರೆ, ಅಂತಹವನ ಹಿಂದಿನ 
ಜುಮಾದಿಂದ ಆ ತನಕದ ಪಾಪಗಳನ್ನು ಅಲ್ಲಾಹನು ಕ್ಷಮಿಸುವನು" ಎಂದು 
ಹೇಳಿರುವರು. 

ನಾವು ತಪ್ಪದೆ ಜುಮಾ ನಮಾರುನ್ನು ಜಾಮಿಅ ಮಸೀದಿಯಲ್ಲಿ ನಿರ್ವಹಿಸುತ್ತೇವೆ. 
ಅದಕ್ಕಾಗಿ ಗುರುವಾರದ ದಿನವೇ ಜುಮಾದ ನಿರೀಕ್ಸೆಯಲ್ಲಿರುತ್ತೇವೆ. ಉತ್ತಮ 
ವಸ್ತ್ರವನ್ನು ಮೊದಲೇ ತೊಳೆದು ಸಿದ್ಧವಾಗಿಟ್ಟಿರುತ್ತೇವೆ. ಸುಗಂಧ ದ್ರವ್ಯವಿದ್ದರೆ 
ಅದನ್ನು ತೆಗೆದಿಡುತ್ತೇವೆ. ಶುಕ್ರವಾರದ ದಿನ ಬೆಳಗಾತ (ವಿಶೇಷವಾಗಿ)ಸ್ನಾನ ಮಾಡಿ, 
ಶುಭ್ರವಾದ ಉಡುಪನ್ನು ಧರಿಸುತ್ತೇವೆ. ತಲೆಗೂದಲಿಗೆ ಎಣ್ಣೆ ಹಚ್ಚುತ್ತೇವೆ. ಸುಗಂಧ 
ದ್ರವ್ಯ ಲೇಪಿಸುತ್ತೇವೆ. ಕಾಡಿಗೆಯಿದ್ದರೆ ಅದನ್ನೂ ಕಣ್ಣಿಗೆ ಹಚ್ಚುತ್ತೇವೆ. ಬಳಿಕ 
ಲಗುಬಗೆಯಿಂದ ಜಾಮಿಅ ಮಸೀದಿಗೆ ಹೋಗಿ ಶಿಸ್ತಿನೊಂದಿಗೆ ಕುಳಿತುಕೊಳ್ಳುತ್ತೇವೆ. 
ಕೆಲವರು ಐಚ್ಛಿಕ ನಮಾರು್‌ಗಳನ್ನು ನಿರ್ವಹಿಸುತ್ತಾರೆ. ಇನ್ನು ಕೆಲವರು ಅಲ್ಲಾಹನ 
ಸ್ತುತಿಯಲ್ಲಿ ತಲ್ಲೀನರಾಗುತ್ತಾರೆ. ಅಂದು ಮಸೀದಿಗೆ ಎಲ್ಲರಿಗಿಂತಲೂ ಮೊದಲು 
ಬಂದವರಿಗೆ ಒ೦ದು ಒ೦ಟೆಯನ್ನು ಬಲಿದಾನ ನೀಡಿದ ಪ್ರತಿಫಲ ದೊರೆಯುವುದು. 
ನಂತರ ಬಂದವರಿಗೆ ದನವನ್ನು ಬಲಿನೀಡಿದ ಪ್ರತಿಫಲ, ಆ ಬಳಿಕ ಬಂದವರಿಗೆ 
ಕೋಳಿಯನ್ನು ಬಲಿ ನೀಡಿದ ಪ್ರತಿಫಲ ಹಾಗೂ ಅದರ ನಂತರ ಬಂದವರ ಪಾಲಿಗೆ 
ಮೊಟ್ಟೆ ದಾನ ಮಾಡಿದ ಪ್ರತಿಫಲ ದೊರೆಯುವುದು. ತರುವಾಯ ಖುತ್ಬಾ ಪ್ರವಚನ 
ನೀಡಲು ಖತೀಬರು ಮಿ೦ಬರ್‌ಗೇರಿದ ಕೂಡಲೇ ದೇವಚರರು ತಮ್ಮ ಕಡತಗಳನ್ನು 
ಮುಚ್ಚಿಟ್ಟು ಖುತ್ಬಾ ಪ್ರವಚನ ಆಲಿಸುವುದರಲ್ಲಿ ಮಗ್ನರಾಗುತ್ತಾರೆ. 


ಜುಮಾ ಯಾರಿಗೆ ಕಡ್ಡಾಯ? 

ಜುಮಾ ನಮಾರು್‌ ಪ್ರತಿಯೊಬ್ಬ ಮುಸ್ಲಿಮನ ಮೇಲೂ ಕಡ್ಡಾಯವಾಗಿದೆ. 
ಯಾತ್ರಿಕರು, ರೋಗಿಗಳು, ಕುರುಡರು, ಸ್ತ್ರೀಯರು ಮತ್ತು ಸಣ್ಣ ಮಕ್ಕಳಿಗೆ ಇದರಲ್ಲಿ 
ವಿನಾಯಿತಿಯಿದೆ. ಜುಮಾ ನಮಾರುನ್ನು ಮಸೀದಿಯಲ್ಲೇ ನಿರ್ವಹಿಸಬೇಕು. ಈ 
ಮೂಲಕ ಅತ್ಯಧಿಕ ಜನರು ಅ೦ದು ಮಸೀದಿಯಲ್ಲಿ ಸೇರಬೇಕು. ಎಲ್ಲ ಮುಸ್ಲಿಮರೂ 
ಒಟ್ಟು ಸೇರಿ ನಮಾರು್‌ ನಿರ್ವಹಿಸುವ ಮೂಲಕ ಇಸ್ಲಾಮಿನ ವೈಭವ-ಘನತೆ 
ಪ್ರಕಟವಾಗಬೇಕು. ಜುಮಾ ಕಡ್ಡಾಯವಿಲ್ಲದವರು ಕೂಡ ಜುಮಾ ನಮಾರ್‌ಗಾಗಿ 
ಮಸೀದಿಯಲ್ಲಿ ಸೇರಿದರೆ ಅವರಿಗೂ ಸೂಕ್ತ ಪ್ರತಿಫಲ ಅಲ್ಲಾಹನ ಬಳಿಯಿದೆ. 
ಅಂದಿನ ರುುಹರ್‌ ನಮಾರು್‌ ಅವರು ನಿರ್ವಹಿಸಬೇಕಾಗಿಲ್ಲ. 


34 ಜುಮಾ ನಮಾರುಖ್‌ 


ಮಾ 


ಜುಮಾದ ಸಮಯ 

ಜುಮಾದ ಸಮಯ ಮಧ್ಯಾಹ್ನದಿ೦ದಲೇ ಆರಂಭವಾಗುತ್ತದೆ. ಜುಮಾ 
ನಮಾರುನ್ನು ಪ್ರಥಮ ಸಮಯದಲ್ಲಿ ನಿರ್ವಹಿಸುವುದೇ ಉತ್ತಮ. ಸಹಾಬಿಗಳು 
ಜುಮಾ ನಮಾರು್‌ ನಿರ್ವಹಿಸುವ ತನಕ ಮಧ್ಯಾಹ್ನದ ಊಟ ಮಾಡುತ್ತಿರಲಿಲ್ಲ 
ಮತ್ತು ಮಧ್ಯಾಹ್ನ ವಿಶ್ರಾಂತಿಯನ್ನು ಪಡೆಯುತ್ತಿರಲಿಲ್ಲ. ಅಂತೆಯೇ ರುಹರ್‌ನ 
ಸಮಯ ಕಳೆದ ನಂತರ ಜುಮಾ ನಮಾರು್‌ ನಿರ್ವಹಿಸುವಂತಿಲ್ಲ. 


ಜುಮಾ ನಮಾರುಖ್‌ನ ವಿಧಿ 

ಶುಕ್ರವಾರದಂದು ರುುಹರ್‌ನ ಅದಾನ್‌ ಕರೆ ಮೊಳಗುತ್ತಲೇ ಮುಸ್ಲಿಮರು 
ತಮ್ಮ ವ್ಯಾಪಾರ ವಹಿವಾಟುಗಳನ್ನೆಲ್ಲ ಸ್ಥಗಿತಗೊಳಿಸಿ ಮಸೀದಿಗೆ ಧಾವಿಸುತ್ತಾರೆ. 
ನಾಲ್ಕು ರಕಅತ್‌ ಐಚ್ಛಿಕ ನಮಾರಖ್‌ ನಿರ್ವಹಿಸಿ, ಖುತ್ಬಾಕ್ಕಾಗಿ ಕಾದು 
ಕುಳಿತುಕೊಳ್ಳುತ್ತಾರೆ. ತರುವಾಯ ಖತೀಬರು ಖುತ್ಸಾ ಪ್ರವಚನ ನೀಡಲು ಮಿಂಬರ್‌ಗೆ 
ಏರುವಾಗ ಎರಡನೆಯ ಅದಾನ್‌ ಕರೆ ನೀಡಲಾಗುತ್ತದೆ. ಬಳಿಕ ಖತೀಬರು ಪ್ರಥಮ 
ಖುತ್ಪಾ ಪಠಿಸುತ್ತಾರೆ. ಮುಕ್ತದೀಗಳು ಪರಸ್ಪರ ಮಾತನಾಡದೆ ಮೌನವಾಗಿ ಅವರನ್ನು 
ಆಲಿಸುತ್ತಾರೆ. ಆ ಸಮಯದಲ್ಲಿ ಅಲ್ಲಿ ಯಾರೂ ಯಾರಿಗೂ ಸಲಾಮ್‌ ಹೇಳುವುದಿಲ್ಲ, 
ಐಚ್ಛಿಕ ನಮಾರು್‌ ನಿರ್ವಹಿಸುವುದಿಲ್ಲ. ಮೌನವಾಗಿದ್ದುಕೊಂಡು ಖುತ್ಸಾ ಆಲಿಸುತ್ತಾರೆ. 
ಪ್ರಥಮ ಖುತ್ಬಾದಲ್ಲಿ ಖತೀಬರು ಅಲ್ಲಾಹನನ್ನು ಸ್ತುತಿಸುತ್ತಾರೆ. ಮತ್ತು 
ಪ್ರವಾದಿವರ್ಯರ(ಸ) ಮೇಲೆ ಸ್ವಸ್ತಿವಚನ ಪಠಿಸುತ್ತಾರೆ. ನಂತರ ಪವಿತ್ರ ಕುರ್‌ಆನಿನ 
ಸೂಕ್ತಗಳು ಹಾಗೂ ಹದೀಸ್‌ ವಚನಗಳನ್ನು ಪಠಿಸಿ ಜನರಿಗೆ ಅರ್ಥವಾಗುವ 
ಭಾಷೆಯಲ್ಲಿ ಉಪದೇಶಗಳನ್ನು ನೀಡುತ್ತಾರೆ. ಪರಲೋಕ ಶಿಕ್ಷೆಯ ಬಗ್ಗೆ ಎಚ್ಚರಿಸುತ್ತಾರೆ. 
ಕೆಡುಕಿನಿಂದ ದೂರವುಳಿಯಲು ಜನರಿಗೆ ತಾಕೀತು ಮಾಡುತ್ತಾರೆ. ಒಳಿತಿನ ಆದೇಶ 
ನೀಡುತ್ತಾರೆ. ಸಜ್ಜನರಿಗೆ ಅಲ್ಲಾಹನ ಅನುಗ್ರಹದ ಸುವಾರ್ತೆ ನೀಡುತ್ತಾರೆ. ಖುತ್ಬಾವನ್ನು 
ಅರಬಿ ಭಾಷೆಯಲ್ಲಿ ನೀಡಲಾಗುತ್ತದೆ ಮತ್ತು ಜನರು ಅದನ್ನು ಅರ್ಥ 
ಮಾಡಿಕೊಳ್ಳಲಿಕ್ಕಾಗಿ ಸ್ಥಳೀಯ ಭಾಷೆಯಲ್ಲಿ ಅದರ ವಿವರಣೆ ನೀಡುತ್ತಾರೆ. 

ತರುವಾಯ ಖತೀಬರು ಸ್ವಲ್ಪ ಹೊತ್ತು ಕುಳಿತುಕೊಳ್ಳುತ್ತಾರೆ. ಅನ೦ತರ 
ಎರಡನೆಯ ಬಾರಿ ಎದ್ದು ನಿಂತು 'ದ್ವಿತೀಯ ಖುತ್ಸಾ ನೀಡುತ್ತಾರೆ. ಅದರಲ್ಲಿ 
ಅಲ್ಲಾಹನ ಸ್ತುತಿ ಪ್ರವಾದಿವರ್ಯರ(ಸ) ಮೇಲೆ ಸೃಸ್ತಿವಚನ, ಸಹಾಬಿಗಳ 
ಪ್ರಶಂಸೆಯಿರುತ್ತದೆ. ಅವರಿಗಾಗಿ ಪ್ರಾರ್ಥಿಸಲಾಗುತ್ತದೆ. ಹಾಗೆಯೇ ಮುಸ್ಲಿಮ್‌ 
ಜನತೆಗಾಗಿ ಮತ್ತು ಇಸ್ಲಾಮಿನ ಏಳಿಗೆಗಾಗಿ ಪ್ರಾರ್ಥಿಸಲಾಗುತ್ತದೆ. ತರುವಾಯ 
ಎರಡು ರಕಅತ್‌ ಜುಮಾ ನಮಾರುನ್ನು ಸಾಮೂಹಿಕವಾಗಿ ನಿರ್ವಹಿಸಲಾಗುತ್ತದೆ. 


ಸಚ್ಚಾದೀನ್‌ ಭಾಗ-4 35 


ಪ್ರವಾದಿವರ್ಯರು(ಸ) ಬಹಳ ಸಂಕ್ಷಿಪ್ತವಾದ ಖುತ್ಬಾ ಪ್ರವಚನವನ್ನು 
ನೀಡುತ್ತಿದ್ದರು ಮತ್ತು ಜುಮಾ ನಮಾರುನ್ನು ಖುತ್ಬಾಕ್ಕಿ೦ತ ದೀರ್ಪುಗೊಳಿಸುತ್ತಿದ್ದರು. 
ಆದರೆ ವಿಪರೀತವೆನ್ನುವಷ್ಟು ದೀರ್ಪುಗೊಳಿಸುತ್ತಿರಲಿಲ್ಲ. ಏಕೆಂದರೆ ನಮಾರ್‌ನಲ್ಲಿ 
ದುರ್ಬಲರು, ಮಕ್ಕಳು ಮತ್ತಿತರರಿರುತ್ತಾರೆ. ಆದ್ದರಿಂದಲೇ ಸಾಮೂಹಿಕ ನಮಾರುನ್ನು 
ಹೆಚ್ಚು ದೀರ್ಪುಗೊಳಿಸಬಾರದು. ಜುಮಾ ನಮಾರು್‌ನ ಬಳಿಕ ಎರಡು ಅಥವಾ 
ನಾಲ್ಕು ರಕಅತ್‌ ಐಚ್ಛಿಕ(ಸುನ್ನತ್‌) ನಮಾರು್‌ ನಿರ್ವಹಿಸಲಾಗುತ್ತದೆ. ಕೆಲವರು 
ಆರು ರಕಅತ್‌ ಕೂಡಾ ನಿರ್ವಹಿಸುತ್ತಾರೆ.* 


ಜುಮಾ ನಮಾರುಖ್‌ನ ಕುರಿತು ನೆನಪಿಡಬೇಕಾದ ಅಂಶಗಳು 

1) ಜುಮಾದ ಅದಾನ್‌ ಕರೆ ಮೊಳಗುತ್ತಲೇ ಮುಸ್ಲಿಮರು ತಮ್ಮ ವ್ಯಾಪಾರ- 
ಮಹಿವಾಟುಗಳನ್ನು ನಿಲ್ಲಿಸಬೇಕು. ಅದಾನ್‌ ಬಳಿಕವೂ ವ್ಯಾಪಾರ ಮಾಡುವುದು ನಿಷಿದ್ಧವಾಗಿದೆ. 

2) ರುಹರ್‌ ನಮಾರಖ್‌ನ ಸಮಯವೇ ಜುಮಾದ ಸಮಯವಾಗಿರುವುದು. 
ಆದರೆ ಸಮಯದ ಆರಂಭದಲ್ಲೇ ನಮಾರು್‌ ನಿರ್ವಹಿಸುವುದು ಉತ್ತಮ. 
ರುಹರ್‌ನ ಸಮಯ ಕಳೆದ ಬಳಿಕ ಜುಮಾ ಇಲ್ಲ. 

3) ಕನಿಷ್ಠ ಮೂವರಿದ್ದಾಗಲೂ ಜುಮಾ ನಮಾರು್‌ ನಿರ್ವಹಿಸಬಹುದು. 
ಮೂವರಿಗಿಂತ ಕಡಿಮೆಯಿದ್ದರೆ ರುಹರ್‌ ನಮಾರು್‌ ನಿರ್ವಹಿಸಬೇಕು. 

4) ಜುಮಾ ನಮಾರುನ್ನು ಜಾಮಿಅ ಮಸೀದಿಯಲ್ಲಿಯೇ ನಿರ್ವಹಿಸಬೇಕು. 
ಹಾಗೆಯೇ ಮುಸ್ಲಿಮರು ಅಧಿಕವಿರುವಲ್ಲೆಲ್ಲಾ ಜುಮಾ ನಿರ್ವಹಿಸಲೇ ಬೇಕು. 

5) ಖುತ್ಬಾ ಪ್ರವಚನ ನೀಡುತ್ತಿರುವಾಗ ಪರಸ್ಪರ ಮಾತನಾಡುವುದು, ಸಲಾಮ್‌ 
ಹೇಳುವುದು, ಸಲಾಮ್‌ಗೆ ಉತ್ತರಿಸುವುದು, ಕುರ್‌ಆನ್‌ ಪಠಿಸುವುದೂ ಸೇರಿದಂತೆ 
ಎಲ್ಲವೂ ನಿಷಿದ್ಧವಾಗಿದೆ. ಹಾಗೂ ಯಾವುದೇ ನಮಾರುನ್ನು ನಿರ್ವಹಿಸಬಾರದು. 
ಆದರೆ ನಮಾರಭ್‌ಗೆ ಕೈ ಕಟ್ಟಿದ ಬಳಿಕ ಖುತ್ಪ್ಬಾ ಆರಂಭವಾದರೆ ಆ ನಮಾರುನ್ನು 
ಪೂರ್ತಿಗೊಳಿಸಬೇಕು. 

6) ಜುಮಾಗೆ ಎರಡು ಅದಾನ್‌ಗಳನ್ನು ನೀಡಲಾಗುತ್ತದೆ. ಒಂದು ರುಹರ್‌ನ 
ಅದಾನ್‌ನ ಸಮಯದಲ್ಲಿ. ಇನ್ನೊ೦ದನ್ನು ಖತೀಬರು ಖುತ್ಬಾ ನೀಡಲು ಮಿ೦ಬರ್‌ 
ಏರಿ ಕುಳಿತಾಗ. 

* ಹೆದೀಸ್‌ಗಳಲ್ಲಿ ಎರಡು ರಕಅತ್‌ ಎ೦ದು ಉಲ್ಲೇಖಗೊಂಡಿದೆ. ನಾಲ್ಕು 
ರಕಅತ್‌ಗಳೆ೦ಬ ಉಲ್ಲೇಖವೂ ಇದೆ. ಪ್ರವಾದಿವರ್ಯರು(ಸ) ಮಸೀದಿಯಲ್ಲಿ ನಾಲ್ಕು ರಕಅತ್‌ 
ಸುನ್ನತ್‌ ನಿರ್ವಹಿಸಿದರೆ ಮನೆಯಲ್ಲಿ ಎರಡು ರಕಅತ್‌ ನಮಾರಖ್‌ ಮಾಡುತ್ತಿದ್ದರು. ಕೆಲವು 
ಸಹಾಬಿಗಳು(ರ) ಆರು ರಕಅತ್‌ಗಳನ್ನು ನಿರ್ವಹಿಸುತ್ತಿದ್ದರು. 


36 ಜುಮಾ ನಮಾರು್‌ 


7) ಶುಕ್ರವಾರದಂದು ಸ್ನಾನ ಮಾಡುವುದು, ಶುಭ್ರವಸ್ತ್ರ ಧರಿಸುವುದು, 
ಲಭ್ಯವಿದ್ದರೆ ಸುಗಂಧ ದ್ರವ್ಯ ಪೂಸುವುದು, ತಲೆಗೂದಲು ಬಾಚುವುದು, ಉಗುರು 
ಕತ್ತರಿಸುವುದು ಇತ್ಕಾದಿ ಪುಣ್ಕದಾಯಕವಾಗಿದೆ. 

8) ಮಸೀದಿಗೆ ಹೊರಟಾಗ ಅಲ್ಲಿ ಲಭ್ಯವಿರುವ ಸ್ಥಾನದಲ್ಲಿ ಕುಳಿತುಕೊಳ್ಳಬೇಕು. 
ಜನರ ಮೇಲಿ೦ದ ನೆಗೆಯುತ್ತಾ ಹೋಗಿ ಎದುರಿನ ಸಾಲಿನಲ್ಲಿ ಕುಳಿತುಕೊಳ್ಳಲು 
ಪ್ರಯತ್ನಿಸಬಾರದು. ಅದಕ್ಕಾಗಿ ಎಲ್ಲರಿಗಿಂತ ಮುಂಚಿತವಾಗಿಯೇ ಮಸೀದಿಗೆ 
ತೆರಳುವುದು ಉತ್ತಮ. 

9) ಊರಿನಲ್ಲಿರುವ ಮುಸ್ಲಿಮರ ಪೈಕಿ ಹೆಚ್ಚು ಜ್ಞಾನ ಮತ್ತು ಪ್ರಾಯವಿರುವ 
ವ್ಯಕ್ತಿ ಖುತ್ಸಾ ಪ್ರವಚನ ನೀಡಬೇಕು. ಖುತ್ಸಾವನ್ನು ಏರುದ್ವನಿಯಲ್ಲಿ ಅತ್ಯಂತ 
ಆವೇಶ ಪೂರ್ಣವಾಗಿ ನೀಡಬೇಕು. ಪ್ರವಾದಿವರ್ಯರು(ಸ) ಖುತ್ಬಾ ಪ್ರವಚನ 
ನೀಡುತ್ತಿದ್ದಾಗ ಅವರು ಯಾವುದೋ ಉಗ್ರದಾಳಿಯ ಸುದ್ದಿ ನೀಡುತ್ತಿರುವಂತೆ 
ತೋರುತ್ತಿತ್ತು. 


ಪ್ರಶ್ನೆಗಳು 
1 ಜುಮಾ ನಮಾರು್‌ನ ಪ್ರಾಮುಖ್ಯತೆಯೇನು? 
2) ಪ್ರವಾದಿವರ್ಯರು(ಸ) ಶುಕ್ರವಾರಕ್ಕಾಗಿ ಯಾವ ರೀತಿಯ ತಯಾರಿ 
ನಡೆಸುತ್ತಿದ್ದರು? 
3) ಜುಮಾ ನಮಾರುಖ್‌ ಯಾರ ಮೇಲೆ ಕಡ್ಡಾಯವಾಗಿದೆ. 
, 4) ಜುಮಾದ ವಿಧಿಗಳೇನು?. 
5) ಜುಮಾ ನಮಾರಖ್‌ನ ಸಮಯ ಯಾವುದು? ಮತ್ತು ಯಾವ ಸಮಯದಲ್ಲಿ 
ನಿರ್ವಹಿಸುವುದು ಉತ್ತಮ? 
6) ಖುತ್ಬಾ ಪ್ರವಚನ ನಡೆಯುತ್ತಿರುವಾಗ ಯಾವೆಲ್ಲ ಕಾರ್ಯಗಳಿಂದ 
ತಡೆಯಲಾಗಿದೆ? 
7) ಜುಮಾ ನಮಾರು್‌ಗೆ ಸಂಬಂಧಿಸಿದಂತೆ ಯಾವೆಲ್ಲ ವಿಚಾರಗಳನ್ನು 
ನೆನಪಿಡಬೇಕಾಗಿದೆ? ' 


5, "ಈದ್‌ ನಮಾರುಾ್‌ 


ಈದ್‌ ಅಂದರೆ ಹಬ್ಬ. ಇಸ್ಲಾಮಿನಲ್ಲಿ ಎರಡು ಹಬ್ಬಗಳಿವೆ. ಒಂದು 
ಈದುಲ್‌ ಫಿತ್ರ್‌ "ಉಪವಾಸ ಪಾರಣೆಯ ಹಬ್ಬ." ಎರಡನೆಯದು ಈದುಲ್‌ 
ಅರ್ಜಾ "ಬಲಿದಾನ ಸ್ಮರಣೆಯ ಹಬ್ಬ." ಇವೆರಡಕ್ಕೂ ಇಸ್ಲಾಮಿನಲ್ಲಿ ಬಹಳ 
ಮಹತ್ವವಿದೆ. ಪ್ರವಾದಿ(ಸ) ಮಕ್ಕಾದಿಂದ ಮದೀನಾಕ್ಕೆ ಹಿಜ್ರತ್‌(ವಲಸೆ) ಹೊರಟಾಗ 
ಅಲ್ಲಿನ ಜನರು ಎರಡು ದಿನಗಳಲ್ಲಿ ಸ೦ತೋಷ ಆಚರಿಸುತ್ತಿದ್ದುದನ್ನು ಗಮನಿಸಿದರು. 
ಪ್ರವಾದಿ(ಸ) ಆ ಬಗ್ಗೆ ವಿಚಾರಿಸಿದಾಗ, ಜನರು "ನಾವು ಮುಸ್ಲಿಮರಾಗುವುದಕ್ಕೆ 
ಮುಂಚೆಯೇ ಈ ಎರಡು ದಿನಗಳಲ್ಲಿ ಸ೦ತೋಷವನ್ನಾಚರಿಸುತ್ತಿದ್ದೆವು" ಎಂದು 
ಹೇಳಿದರು. ಆಗ ಪ್ರವಾದಿವರ್ಯರು(ಸ) ಹೀಗೆ ಹೇಳಿದರು- "ಅಲ್ಲಾಹನು ನಿಮಗೆ 
ಈ ಎರಡು ದಿನಗಳಿಗಿ೦ತ ಉತ್ತಮವಾದ ಎರಡು ಹಬ್ಬದ ದಿನಗಳನ್ನು ನಿಶ್ಚಯಿಸಿದ್ದಾನೆ. 
ಒಂದು ಈದುಲ್‌ ಫಿತ್ರ್‌, ಮತ್ತೊಂದು ಈದುಲ್‌ ಅರಾ. 

ಅಲ್ಲಾಹನು ಪ್ರವಾದಿವರ್ಯರ(ಸ) ಮೇಲೆ ಕುರ್‌ಆನನ್ನು ಅವತೀರ್ಣಗೊಳಿಸಿದ 
ಸಂತೋಷದಲ್ಲಿ ಮುಸ್ಲಿಮರು ಈದುಲ್‌ ಫಿತ್ರನ್ನು ಆಚರಿಸುತ್ತಾರೆ. ಕುರ್‌ಆನಿನಲ್ಲಿ 
ಇಹ-ಪರಗಳೆರಡರ ಒಳಿತುಗಳಿವೆ. ಅದರಲ್ಲಿ ಅಲ್ಲಾಹನು ಪ್ರತಿಯೊ೦ದು ಒಳಿತು 
ಮತ್ತು ಕೆಡುಕುಗಳನ್ನು ಸುಸ್ಪಷ್ಟವಾಗಿ ವಿವರಿಸಿರುವನು. ನಾವು ರಮರಭಾನಿನ 
ತರಾವೀಹ್‌ ನಮಾರು್‌ನಲ್ಲೂ ಮತ್ತಿತರ ಸಮಯದಲ್ಲೂ ಅದನ್ನು ಪಠಿಸುತ್ತಿರುತ್ತೇವೆ. 
ಅದೇ ರೀತಿ ರಮರುಭಾನಿನಲ್ಲಿ ನಮ್ಮ ಮೇಲೆ ಕಡ್ಡಾಯಗೊಳಿಸಲಾಗಿರುವ 
ಉಪವಾಸವ್ರತವನ್ನು ಅಲ್ಲಾಹನ ಕೃಪೆಯಿಂದ ಸಂಪೂರ್ಣ ಆಚರಿಸುತ್ತೇವೆ. ಅದರ 
ಬಳಿಕ ಶವ್ವಾಲ್‌ನ ಮೊದಲ ದಿನದಂದು ಈದುಲ್‌ ಫಿತ್ರನ್ನು ಆಚರಿಸುತ್ತೇವೆ. 
ಹಾಗೂ ಅಲ್ಲಾಹನು ರಮರುಾನಿನ ಸಮೃದ್ಧಿಯನ್ನು ನಮ್ಮ ಮೇಲೆ ವರ್ಷಿಸಿದುದಕ್ಕಾಗಿ 
ಎರಡು ರಕಅತ್‌ ಕೃತಜ್ಞತೆಯ ನಮಾರುನ್ನು ಈದ್ದಾದಲ್ಲೂ ನಿರ್ವಹಿಸುತ್ತೇವೆ. 

ಅದೇ ರೀತಿ ನಾವು ಪ್ರವಾದಿ ಇಸ್ಮಾಈಲ್‌ರ(ಅ) ಬಲಿದಾನದ ಸ್ಮರಣೆ ಮತ್ತು 
ಹಜ್ಜ್‌ ಕರ್ಮದ ಸಂತೋಷದಲ್ಲಿ ಈದುಲ್‌ ಅರುಬ್ಹಾವನ್ನು ಆಚರಿಸುತ್ತೇವೆ. 
ಅಲ್ಲಾಹನು ನಮಗೆ ಹಜ್ಜ್‌ ನಿರ್ವಹಿಸಲು ಮತ್ತು ಬಲಿದಾನದ ಚರ್ಯೆಯನ್ನು 
ಜೀವ೦ತವಿರಿಸುವ ಸೌಭಾಗ್ಯ ಕರುಣಿಸಲಿ (ಆಮೂನ್‌). ಹಜ್ಜ್‌ ವಾಸ್ತವದಲ್ಲಿ ಒ೦ದು 


38 ಸ ಈದ್‌ ನಮಾರುಖ್‌ 


. x ಘೋಷಣೆಯಾಗಿದೆ. ಅದೇನೆಂದರೆ, ಸಕಲ ಮಾನವರೂ ಒಬ್ಬನೇ ದೇವನಾದ 
ಆಶ್ಲಾಹನ ದಾಸರೂ ಅವನ ಗುಲಾಮರೂ ಆಗಿದ್ದಾರೆ, ಆರಾಧನೆಗೆ ಅರ್ಹನು 
ಅಲ್ಲಾಹನೊಬ್ಬನು ಮಾತ್ರ, ಎಲ್ಲ ಮಾನವರೂ ಪರಸ್ಪರ ಸಮಾನರು, ಯಾರಿಗೂ 
ಯಾರ ಮೇಲೆಯೂ ಮೇಲ್ಮೆಯಿಲ್ಲ, ಶ್ರೇಷ್ಠತೆ ಕೇವಲ ಅಲ್ಲಾಹನಿಗಾಗಿದೆ, ಅವನು 
ಏಕೈಕನು ಮತ್ತು ಅವನಿಗಾರೂ ಸಹಭಾಗಿಗಳಿಲ್ಲವೆ೦ಬ ಘೋಷಣೆ. 

ಪ್ರವಾದಿ ಇಬ್ರಾಹೀಮ್‌(ಅ) ಅಲ್ಲಾಹನ ಸಂಪ್ರೀತಿಗಾಗಿ ತಮ್ಮ ಪುತ್ರ 
ಇಸ್ಮಾಈಲ್‌ರನ್ನು(ಅ) ಬಲಿ ನೀಡಲು ಮುಂದಾದರು. ಅದೇ ರೀತಿ ಹ. ಇಸ್ಮಾಈಲರೂ 
ಸಸ೦ತೋಷ ತಮ್ಮ ಜೀವವನ್ನು ಅಲ್ಲಾಹನಿಗೆ ಅರ್ಪಿಸಲು ಮು೦ದಾದರು. ಅದೇ 
ರೀತಿ ನಾವು ಕೂಡ ಅಗತ್ಯ ಬಿದ್ದಾಗ ಅಲ್ಲಾಹನಿಗಾಗಿ ಪ್ರಾಣಾರ್ಪಣೆಗೈಯುವ 
ಸ್ಫೂರ್ತಿಯನ್ನು ಪಡೆಯಲು ಬಲಿದಾನ ನೀಡುತ್ತೇವೆ. ಏಕೆಂದರೆ ನಮ್ಮ ನಮಾರ್‌, 
ಬಲಿದಾನಗಳು, ಜೀವನ ಮತ್ತು ಮರಣ ಎಲ್ಲವೂ ಅಲ್ಲಾಹನಿಗೇ ಆಗಿವೆ. 

ಅಲ್ಲಾಹನು ನಮಗೆ ದಯಪಾಲಿಸಿರುವ ಈ ಎಲ್ಲ ಅನುಗ್ರಹಗಳಿಗಾಗಿ 
ದುಲ್‌ಹಜ್ಜ್‌ 10ರಂದು ಎರಡು ರಕಅತ್‌ ಕೃತಜ್ಞತೆಯ ನಮಾರುನ್ನು ನಿರ್ವಹಿಸುತ್ತೇವೆ. 

ಈದುಲ್‌ ಫಿತ್ರ್‌ ಮತ್ತು ಈದುಲ್‌ ಅರ್ಬುದ 'ನಮಾರು್‌ಗಳನ್ನು ನಾವು 
ಈದ್ಗಾದಲ್ಲಿ ನಿರ್ವಹಿಸುತ್ತೇವೆ. ಈದ್‌ನ ದಿನ ಬೆಳಗಾತ ಮೊದಲು ಸ್ನಾನ ಮಾಡಿ, 
ಹಲ್ಲುಜ್ಜಿ ಶುಭ್ರರಾಗುತ್ತೇವೆ. ಹೊಸ ವಸ್ತ್ರ ಅಥವಾ ಇರುವುದರಲ್ಲಿ ಉತ್ತಮವಾದ 
ಬಟ್ಟೆಯನ್ನು ತೊಡುತ್ತೇವೆ. ಸುಗಂಧ ದ್ರವ್ಯವಿದ್ದರೆ ಪೂಸಿಕೊಳ್ಳುತ್ತೇವೆ. ತರುವಾಯ 
ಸಸ೦ತೋಷ ಕಾಲ್ನಡಿಗೆಯಲ್ಲೇ ಈದ್ದಾಗೆ ತೆರಳುತ್ತೇವೆ. ಈದುಲ್‌ ಫಿತ್ರ್‌ ಆಗಿದ್ದರೆ 
ದಾರಿಯಲ್ಲಿ ಏನಾದರೂ ಸಿಹಿತಿ೦ಡಿ ತಿ೦ದು ತಕ್ಬೀರ್‌ ಹೇಳುತ್ತಾ ಸಾಗುತ್ತೇವೆ. 
ಈದುಲ್‌ ಅರುರ್ದಾ ಆದರೆ ಏನನ್ನೂ ಸೇವಿಸದೆ ಉಚ್ಚಸ್ವರದಲ್ಲಿ ತಕ್ಬೀರ್‌ ಹೇಳುತ್ತಾ 
ಈದ್ಗಾಗೆ ತೆರಳುತ್ತೇವೆ. ಈದ್‌ನ ತಕ್ಬೀರ್‌ ವಸ್ತುತಃ ಅಲ್ಲಾಹನ ಹಿರಿಮೆ ಮತ್ತು 
ಏಕತ್ವದ ಘೋಷಣೆಯಾಗಿದೆ. ನಾವು ಈದ್ದಾಗೆ ಒಂದು ದಾರಿಯಲ್ಲಿ ಹೋದರೆ 
ಮರಳುವಾಗ ಇನ್ನೊ೦ದು ದಾರಿಯನ್ನು ಹಿಡಿಯುತ್ತೇವೆ. ಇದು ನಮ್ಮ 
-ಪರಿಸರದಲ್ಲಿಡೀ ಅಲ್ಲಾಹನ ಮಹಾನತೆ ಮತ್ತು ಇಸ್ಲಾಮಿನ ವೈಭವ 
ಪ್ರಕಟವಾಗಬೇಕೆ೦ಬುದಕ್ಕಾಗಿದೆ. 
ತಕ್ಬೀರ್‌ನ ವಾಕ್ಕಗಳು ಈ ರೀತಿಯಿವೆ 


My 


5 ಡಿ 3” ಸಾ 37 ಸಶಿ 2 23] 27 
FOAL ECE ಆಸು ಟು 
a» ಟಟ; 


ಸಚ್ಚಾದೀನ್‌ ಭಾಗ-4 39 


"ಅಲ್ಲಾಹು ಅಕ್ಬರ್‌ ಅಲ್ಲಾಹು ಅಕ್ಬರ್‌ ಅಲ್ಲಾಹು ಅಕ್ಬರ್‌, ಲಾ ಇಲಾಹ 
ಇಲ್ಲಲ್ಲಾಹು ವಲ್ಲಾಹು ಅಕ್ಬರ್‌ ಅಲ್ಲಾಹು ಅಕ್ಬರ್‌ ವಲಿಲ್ಲಾಹಿಲ್‌ ಹಮ್ಹ್‌.'' ” 

(ಅಲ್ಲಾಹನು ಮಹಾನನು, ಅಲ್ಲಾಹನು ಮಹಾನನು, ಅಲ್ಲಾಹನು ಮಹಾನನು. 
ಅಲ್ಲಾಹನ ಹೊರತು ಅನ್ಮ ಆರಾಧ್ಯರಿಲ್ಲ. ಅಲ್ಲಾಹನು ಮಹಾನನು. ಅಲ್ಲಾಹನು 
ಮಹಾನನು ಸರ್ವಸ್ತುತಿಗಳೂ ಅಲ್ಲಾಹನಿಗೇ ಮೂಸಲು.) 

ಈದ್ಲಾ ತಲಪಿದಾಗ ನಾವು ಸಾಲಾಗಿ ಶಿಸ್ತಿನೊ೦ದಿಗೆ ಕುಳಿತುಕೊಳ್ಳುತ್ತೇವೆ. 
ಯಾರ ಸ್ಥಾನವನ್ನೂ ಅತಿಕ್ರಮಿಸುವುದಿಲ್ಲ. ಯಾರನ್ನೂ ಒದೆಯುತ್ತಾ ಸಾಗುವುದಿಲ್ಲ. 
ಸ್ವತಃ ಕಷ್ಟಪಟ್ಟರೂ ಇತರರಿಗೆ ಜಾಗ ಮಾಡಿಕೊಡುತ್ತೇವೆ. ಈದ್ಗಾದಲ್ಲಿ ಅಲ್ಲಾಹನ 
ಆರಾಧಕರ ಬೃಹತ್‌ ಸಮಾವೇಶವನ್ನು ಕ೦ಡು ನಮ್ಮ ಮನಃ ಪುಳಕಿತಗೊಳ್ಳುತ್ತದೆ. 
ಈದ್ಧಾದಲ್ಲಿ ನಾವು ಯಾವುದೇ ಐಚ್ಛಿಕ ನಮಾರು್‌ ನಿರ್ವಹಿಸುವುದಿಲ್ಲ. 
ಪ್ರವಾದಿವರ್ಯರು(ಸ) ಈದ್ಗಾದಲ್ಲಿ ಈದ್‌ ನಮಾರು್‌ಗೆ ಮುಂಚೆ ಅಥವಾ ನಂತರ 
ಯಾವುದೇ ನಮಾರು್‌ ನಿರ್ವಹಿಸಿರಲಿಲ್ಲ. 

ಈದ್‌ ನಮಾರು್‌ಗೆ ಅದಾನ್‌ ಮತ್ತು ಇಕಾಮತ್‌ಗಳಿರುವುದಿಲ್ಲ. ನಾವೆಲ್ಲರೂ 
ನಿಶ್ಚಿತ ಸಮಯಕ್ಕೆ ಸರಿಯಾಗಿ ಈದ್ಗಾಗೆ ತೆರಳುತ್ತೇವೆ. ಎರಡು ರಕಅತ್‌ ಈದ್‌ 
ನಮಾರಖ್‌ ನಿರ್ವಹಿಸುತ್ತೇವೆ. ಬಳಿಕ ಖುತ್ಬಾ ಪ್ರವಚನವನ್ನಾಲಿಸುತ್ತೇವೆ. ನಂತರ 
ಮನೆಗೆ ಮರಳುತ್ತೇವೆ. ಈದುಲ್‌ ಅರು್ಹಾ ಆಗಿದ್ದರೆ, ಪ್ರಾಣಿ ಬಲಿ ನೀಡುತ್ತೇವೆ. 


ಈದ್‌ ನಮಾರು್‌ನ ಆದೇಶ 

ಪ್ರವಾದಿವರ್ಯರು(ಸ) ಮತ್ತವರ ಸಂಗಾತಿ (ಸಹಾಬಿ)ಗಳು ಎ೦ದೂ ಈದ್‌ 
ನಮಾರುನ್ನು ತೊರೆದಿರಲಿಲ್ಲ. ಅವರು ಆ ದಿನ ಈದ್‌ಗಾಗಿ ಸಿದ್ಧತೆ ನಡೆಸುತ್ತಿದ್ದರು 
ಮತ್ತು ಈದ್ಗಾದಲ್ಲಿ ಎರಡು ರಕಅತ್‌ ನಮಾರು್‌ ನಿರ್ವಹಿಸುತ್ತಿದ್ದರು. ಬಳಿಕ ಇತರ 
ಕೆಲಸಗಳಲ್ಲಿ ತೊಡಗಿಕೊಳ್ಳುತ್ತಿದ್ದರು. ಈದ್‌ ನಮಾರಭ್‌ ಮುಸ್ಲಿಮರಿಗೆ ವಾಜಿಬ್‌ 
ಆಗಿದೆ. ಕೆಲವರು ಫರರ್ಭ್‌(ಕಡ್ಡಾಯ) ಆಗಿದೆಯೆಂದೂ ಹೇಳುತ್ತಾರೆ. ವರ್ಷದಲ್ಲಿ 
ಕೇವಲ ಎರಡೇ ಈದ್‌ಗಳಿರುವುದರಿ೦ಂದ ಮುಸ್ಲಿಮರಾರೂ ಅದನ್ನು ಎಂದಿಗೂ 
ತೊರೆಯಲಾರರು. 


ಈದ್‌ ನಮಾರು್‌ನ ಸಮಯ 

ಎರಡೂ ಹಬ್ಬಗಳ ನಮಾರು್‌ನ ಸಮಯ ಒಂದೇ ಆಗಿದೆ. 
ಸೂರ್ಯೋದಯವಾಗುತ್ತಲೇ ಅದರ ಸಮಯ ಆರಂಭವಾಗುತ್ತದೆ. ಅದರ ಸಮಯ 
ಮಧ್ಯಾಹ್ನದ ವರೆಗೂ ಇರುತ್ತದೆ. ಈದುಲ್‌ ಅರಯ್ಲಾದಂದು ಕುರ್ಬಾನಿಗೆ 


40 ಈದ್‌ ನಮಾರುಖ್‌ 


ಅನುಕೂಲವಾಗಲೆಂದು ನಮಾರುನ್ನು ಸ್ವಲ್ಪ ಬೇಗನೇ ನಿರ್ವಹಿಸಲಾಗುತ್ತದೆ. 
ಏಕೆಂದರೆ ಕುರ್ಬಾನಿಯನ್ನು ನಮಾರು್‌ನ ನಂತರವೇ ನೀಡಬೇಕಾಗಿದೆ. ನಗರದ 
ಈದ್ಗಾಗೆ ತೆರಳಬೇಕಾಗಿರುವ ದೂರದ ಗ್ರಾಮೊಣರನ್ನು ಹೊರತು ಪಡಿಸಿದರೆ ಬೇರೆ 
ಯಾರೂ ನಮಾರುಭ್‌ಗೆ ಮುಂಚೆ ಕುರ್ಬಾನಿ ನೀಡುವುದು ಸಮ್ಮತವಲ್ಲ. 
ಈದುಲ್‌ಫಿತ್ರ್‌ ನ ನಮಾರುನ್ನು ಸ್ವಲ್ಪ ತಡವಾಗಿ ನಿರ್ವಹಿಸಬಹುದಾಗಿದೆ. 
ಈದ್‌ ನಮಾರುಖ್‌ನ ವಿಧಿ 

ಈದ್‌ ನಮಾರಭ್‌ಗೆ ವುರೂವಿನ೦ತೆಯೇ ಜಮಾಅತ್‌(ಸಾಮೂಹಿಕತೆ) ಕೂಡ 
ನಿಬಂಧನೆಯಾಗಿದೆ. ವುರಖಬೂವಿನ ಹೊರತು ಯಾವುದೇ ನಮಾರು್‌ 
ಸಿ೦ಧುವಾಗುವುದಿಲ್ಲ. ಅಂತೆಯೇ ಜಮಾಅತ್‌ನ ಹೊರತು ಈದ್‌ ನಮಾರುಖ್‌ 
ಸಿ೦ಧುವಾಗದು. ಆದ್ದರಿಂದ ನಾವು ಪ್ರಾತಃಕಾಲದಲ್ಲೇ ಸಿದ್ಧರಾಗಿ ಈದ್ಗಾಗೆ ತಲಪುತ್ತೇವೆ. 
ಎಲ್ಲಾದರೂ ಜಮಾಅತ್‌ ತಪ್ಪಿದರೆ ಒಬ್ಬಂಟಿಯಾಗಿ ನಮಾರು್‌ ನಿರ್ವಹಿಸುವಂತಿಲ್ಲ. 

ಇಮಾಮರೊಂದಿಗೆ ಎರಡು ರಕಅತ್‌ ನಮಾರು್‌ನ ನಿಯ್ಯತ್‌(ಸ೦ಕಲ್ಪ) 
ಮಾಡುತ್ತೇವೆ. 'ಎರಡು ರಕಅತ್‌ ಈದುಲ್‌ ಫಿತ್ರ್‌ (ಅರ್ಥಾ) ನಮಾರುನ್ನು ಹೆಚ್ಚುವರಿ 
ತಕ್ಪೀರ್‌ಗಳೊ೦ದಿಗೆ ಇಮಾಮರ ಜತೆಗೂಡಿ ನಿರ್ವಹಿಸುತ್ತೇನೆ' ಎನ್ನುತ್ತಾ 
ತಕ್ಬೀರ್‌ನೊಂದಿಗೆ ಎರಡೂ ಕೈಗಳನ್ನೆತ್ತಿ ಕಟ್ಟಿಕೊಳ್ಳುತ್ತೇವೆ. ಬಳಿಕ ಸ್ತುತಿ ಹಾಗೂ 
ದುಆ ಪಠಿಸುತ್ತೇವೆ. ಅನಂತರ ಹೆಚ್ಚುವರಿ ತಕ್ಬೀರ್‌* ಹೇಳುತ್ತೇವೆ ಮತ್ತು ಕೊನೆಯ 
ತಕ್ಬೀರ್‌ನಲ್ಲಿ ಕೈಕಟ್ಟಿ ಮೌನವಾಗಿ ಕಿರಾಅತ್‌ ಆಲಿಸುತ್ತೇವೆ. ಎರಡನೆಯ ರಕಅತ್‌ನಲ್ಲೂ 
ಹೆಚ್ಚುವರಿ ತಕ್ಸೀರ್‌ ಹೇಳುತ್ತೇವೆ ಮತ್ತು ನಮಾರುನ್ನು ಯಥಾ ವಿಧಿ 
ಮುಕ್ತಾಯಗೊಳಿಸುತ್ತೇವೆ. 


ಈದ್‌ನ ಖುತ್ಬಾ 
ಈದ್‌ ನಮಾರಖ್‌ನ ಬಳಿಕ ನಾವು ಖುತ್ಬಾ ಪ್ರವಚನವನ್ನು ಆಲಿಸುತ್ತೇವೆ. 
ಖುತ್ಬಾ ಆಲಿಸುವುದು ಕೂಡಾ ಅತ್ಯಗತ್ಯವಾಗಿದೆ. ಈದುಲ್‌ ಫಿತ್ರ್‌ನ ಖುತ್ಬಾದಲ್ಲಿ 
ಇಮಾಮರು ದೇವಸ್ತುತಿ ಸ್ತೋತ್ರಗಳ ನಂತರ ಫಿತ್ರ್‌ದಾನದ ಆದೇಶಗಳನ್ನು 
* ಕೆಲವು ಮಂದಿ ಈದ್‌ ನಮಾರುಸ್‌ನಲ್ಲಿ ಹೆಚ್ಚುವರಿ 6 ತಕ್ಸೀರ್‌ಗಳನ್ನು ಹೇಳುತ್ತಾರೆ. 
ಪ್ರಥಮ ರಕಅತ್‌ನಲ್ಲಿ ಸ್ತುತಿಯ ಬಳಿಕ ಮೂರು. ಎರಡನೆಯ ರಕಅತ್‌ನಲ್ಲಿ ಕಿರಾಅತ್‌ನ ಬಳಿಕ 
ಉಳಿದ ಮೂರು. ಇನ್ನು ಕೆಲವರು 12 ಹೆಚ್ಚುವರಿ ಶಕ್ಟೀರ್‌ ಹೇಳುತ್ತಾರೆ. ಪ್ರಥಮ ರಕಲತ್‌ನಲ್ಲಿ 


ಕಿರಾಅತ್‌ಗೆ ಮುಂಚೆ 7 ಮತ್ತು ಎರಡನೆಯ ರಕಲಅತ್‌ನಲ್ಲಿ ಕಿರಾಅತ್‌ಗೆ ಮುಂಚೆ 5. ಅಧ್ಯಾಪಕರು 
ವಿದ್ಯಾರ್ಥಿಗಳಿಗೆ ಬೋಧಿಸುವಾಗ ಅವರವರ ಕರ್ಮಶಾಸ್ತ್ರಕ್ಕನ್ನುಸಾರ ಪಾಠ ನೀಡಬೇಕಾಗಿದೆ. 


ಸಚ್ಛಾದೀನ್‌ ಭಾಗ-4 41 


ತಿಳಿಸುತ್ತಾರೆ. ಪರಸ್ಪರ ಸದ್ವರ್ತನೆಯನ್ನು ಉತ್ತೇಜಿಸುತ್ತಾರೆ. ದುಷ್ಕರ್ಮದ 
ದುಷ್ಪರಿಣಾಮಗಳ ಬಗ್ಗೆ ಎಚ್ಚರಿಸುತ್ತಾರೆ. ಅಲ್ಲಾಹನ ಭಯವಿರಿಸಿಕೊಳ್ಳುವಂತೆ 
ಪ್ರೇರೇಪಿಸುತ್ತಾರೆ. ಈದುಲ್‌ ಅರ್ಗಾದ ಖುತ್ಬಾದಲ್ಲಿ ಬಲಿದಾನ, ತಶ್ರೀಕ್‌ನ 
ತಕ್ಬೀರ್‌ ಇತ್ಯಾದಿಗಳ ಆದೇಶದ ಬಗ್ಗೆ ವಿವರಿಸುತ್ತಾರೆ. ಹಜ್ಜ್‌ ನಿರ್ವಹಿಸಲು 
ಪ್ರೇರೇಪಿಸುತ್ತಾರೆ. ಪ್ರವಾದಿ ಇಬ್ರಾಹೀಮ್‌ ಮತ್ತು ಇಸ್ಮಾ ಈಲರ(ಅ) ವೃತ್ತಾಂತವನ್ನು 
ವಿವರಿಸುತ್ತಾ ಇಸ್ಲಾಮಿಗಾಗಿ (ದೇವ ಮಾರ್ಗದಲ್ಲಿ) ತ್ಕಾಗ-ಬಲಿದಾನ ನೀಡಲು ಮತ್ತು 
ಅವರಂತೆ ನೈಜ ಮುಸ್ಲಿಮರಾಗಿ ಬಾಳಲು ಉತ್ತೇಜಿಸುತ್ತಾರೆ. ಖುತ್ಬಾದಲ್ಲಿ ಆಗಾಗ 
ತಕ್ಬೀರ್‌ ಹೇಳಲಾಗುತ್ತದೆ. ಪ್ರಥಮ ಖುತ್ಬಾದಲ್ಲಿ 9 ಬಾರಿಯೂ ದ್ವಿತೀಯ 
ಖುತ್ಬಾದಲ್ಲಿ 7 ಬಾರಿಯೂ ತಕ್ಸೀರ್‌ ಹೇಳಲಾಗುತ್ತದೆ. ವಸ್ತುತಃ ತಕ್ಬೀರ್‌ನೊ೦ದಿಗೆ 
ಈದ್‌ನ ಖುತ್ಸಾವನ್ನು ಆರಂಭಿಸಲಾಗುತ್ತದೆ. 

ಈದುಲ್‌ ಫಿತ್ರ್‌ನಂದು ನಾವು ಈದ್‌ ನಮಾರ್‌ಗೆ ಮುಂಚೆ ಫಿತ್ರ್‌ 
ದಾನವನ್ನು ನೀಡುತ್ತೇವೆ. ಇದು ನಮ್ಮ ಬಡ ಬಂಧುಗಳು ಈದ್‌ನ ಸ೦ತೋಷದಲ್ಲಿ 
ಎಲ್ಲರೊಂದಿಗೆ ಶಾಮೂಲಾಗಲಿಕ್ಕಾಗಿದೆ. ಅದೇ ರೀತಿ ಈದುಲ್‌ ಅರ್ಗಾದಂದು ಬಡ 
ಜನರೂ ಕುರ್ಬಾನಿಯ ಮಾಂಸ ಪಡೆದು ಎಲ್ಲರೊಂದಿಗೆ ಈದ್‌ ಆಚರಿಸುವ೦ತಾಗಲು, 
ಕುರ್ಬಾನಿಯ ಮಾಂಸವನ್ನು ವಿತರಿಸಲಾಗುತ್ತದೆ. 


ತಶ್ರೀಕ್‌ನ ತಕ್ಟೀರ್‌ 

ದುಲ್‌ಹಜ್ಜ್‌ ತಿಂಗಳ 9ನೆಯ ದಿನವನ್ನು ಅರಫಾ ದಿನವೆನ್ನುತ್ತೇವೆ. 10ರಂದು 
ಈದ್‌ ಆಚರಿಸಲಾಗುತ್ತದೆ. 11,12 ಮತ್ತು 13ನೆಯ ದಿನಗಳನ್ನು ತಶ್ರೀಕ್‌ 
ದಿನಗಳೆನ್ನುತ್ತೇವೆ. 

ಹೀಗೆ ದುಲ್‌ಹಜ್ಜ್‌ ತಿ೦ಗಳ 9ನೆಯ ತಾರೀಕು ಅರಫಾ ದಿನದ ಫಜ್ರ್‌ 
ನಮಾರು್‌ನಿಂದ ಹಿಡಿದು 13ನೆಯ ತಾರೀಕು ಅಸರ್‌ ನಮಾರಖ್‌ನ ವರೆಗೆ (ಒಟ್ಟು 
23 ನಮಾರಖ್‌ಗಳು) ತಶ್ರೀಕ್‌ನ ತಕ್ಟೀರನ್ನು ಪಠಿಸಬೇಕು. ಇದನ್ನು ಪ್ರತಿ ಕಡ್ಡಾಯ 
ನಮಾರಖ್‌ನ ಬಳಿಕ ಉಚ್ಚಸ್ವರದಲ್ಲಿ ಹೇಳಬೇಕು. ಮಾತ್ರವಲ್ಲ ಪ್ರತಿಯೋರ್ವ 
ಮುಸ್ಲಿಮನೂ ಇದನ್ನು ಹೇಳುವುದು ಅನಿವಾರ್ಯ. ಆದರೆ ಮಹಿಳೆಯರು ಮತ್ತು 
ಯಾತ್ರಿಕರಿಗೆ ಇದರಲ್ಲಿ ವಿನಾಯಿತಿಯಿದೆ. ನಾವು ಈದ್ಗಾಗೆ ತೆರಳುವಾಗ ಪಠಿಸುತ್ತಿದ್ದ 
ತಕ್ಬೀರ್‌ಗಳೇ ತಶ್ರೀಕ್‌ನ ತಕ್ಸೀರ್‌ಗಳಾಗಿವೆ. ಈದ್‌ ಖುತ್ಸಾದಲ್ಲಿ ಇಮಾಮರೂ 
ಅದನ್ನೇ ಪಡಿಸುತ್ತಾರೆ. 


42 ಈದ್‌ ನಮಾರುಖ್‌ 
HUH DIA HHH 


ಓಟ; 


"ಅಲ್ಲಾಹು ಅಕ್ಬರ್‌ ಅಲ್ಲಾಹು ಅಕ್ಬರ್‌ ಅಲ್ಲಾಹು ಅಕ್ಬರ್‌. ಲಾ ಇಲಾಹ 
ಇಲ್ಲಲ್ಲಾಹು ವಲ್ಲಾಹು ಅಕ್ಬರ್‌. ಅಲ್ಲಾಹು ಅಕ್ಬರ್‌ ವಲಿಲ್ಲಾಹಿಲ್‌ ಹಮ್ಹ್‌.'' 


ಈದ್‌ಗೆ ಸಂಬಂಧಿಸಿ ನೆನಪಿಡಬೇಕಾದ ಅಂಶಗಳು 

1) ಈದ್‌ ನಮಾರುನ್ನು ಪ್ರತಿಯೋರ್ವ ಮುಸ್ಲಿಮನೂ ನಿರ್ವಹಿಸಲೇ 
ಬೇಕಾಗಿದೆ. 

2) ಈದ್‌ ನಮಾರು್‌ನಲ್ಲಿ ಎರಡು ರಕಅತ್‌ ನಿರ್ವಹಿಸಲಾಗುತ್ತದೆ ಮತ್ತು 
ನಮಾರು್‌ನ ನಂತರ ಖುತ್ಬಾ ಪ್ರವಚನ ನೀಡಲಾಗುತ್ತದೆ. 

3) ಈದ್‌ ನಮಾರ್‌ಗೆ ಅದಾನ್‌ ಮತ್ತು ಇಕಾಮತ್‌ಗಳಿರುವುದಿಲ್ಲ. 

4) ಈದುಲ್‌ ಫಿತ್ರ್‌ನ೦ದು ಸಿಹಿ ತಿಂಡಿ ತಿಂದು ಈದ್ಗಾಗೆ ಹೊರಡುವುದು 
ಸುನ್ನತ್‌ ಆಗಿದೆ." ಅಂತೆಯೇ ಈದುಲ್‌ ಅರುರ್ಹಾದ೦ದು ಏನನ್ನೂ ಸೇವಿಸದೇ 
ಹೊರಡುವುದು ಸುನ್ನತ್‌ ಆಗಿದೆ. 

5) ಈದ್‌ ನಮಾರುನ್ನು ಈದ್ದಾದಲ್ಲಿ ನಿರ್ವಹಿಸುವುದು ಸುನ್ನತ್‌ ಆಗಿದೆ. 
ಹಾಗೆಯೇ ಈದ್ಗಾಗೆ ಕಾಲ್ನಡಿಗೆಯಲ್ಲೇ ಹೊರಡುವುದು ಸುನ್ನತ್‌ ಆಗಿದೆ. 

6) ಈದ್ಗಾದಲ್ಲಿ ನಮಾರು್‌ಗೆ ಮೊದಲು ಮತ್ತು ಅನಂತರ ಯಾವುದೇ 
ನಮಾರು್‌ಗಳಿಲ್ಲ. 

7) ಈದ್‌ ನಮಾರ್‌ಗಳಲ್ಲಿ 6 ಅಥವಾ 12 ಹೆಚ್ಚುವರಿ ತಕ್ಸೀರ್‌ಗಳಿರುತ್ತವೆ. 

8) ಈದ್ಧಾಗೆ ಒಂದು ದಾರಿಯಲ್ಲಿ ಹೊರಟು ಇನ್ನೊಂದು ದಾರಿಯಲ್ಲಿ 
ಮರಳುವುದು ಹಾಗೂ ತಕ್ಸೀರ್‌ ಹೇಳುತ್ತಾ ಸಾಗುವುದು ಸುನ್ನತ್‌ ಆಗಿದೆ. 

9) ದುಲ್‌ಹಜ್ಜ್‌ 9ರ ಫಜ್ರ್‌ ನಮಾರು್‌ನಿಂದ 13ರ ಅಸರ್‌ ನಮಾರು್‌ 
ವರೆಗೆ ಪ್ರತಿ ಕಡ್ಡಾಯ ನಮಾರು್‌ನ ಬಳಿಕ ತಕ್ಬೀರ್‌ ಪಠಿಸುವುದು ಅಗತ್ಯವಾಗಿದೆ. 

10) ಈದ್‌ ನಮಾರು್‌ಗೆ ಜಮಾಅತ್‌ ಶರ್ತವಾಗಿದೆ. ಆದ್ದರಿಂದ ನಿಗದಿತ 
ಸಮಯಕ್ಕೆ ಮೊದಲೇ ಈದ್ಲಾಗೆ ತೆರಳಬೇಕಾಗಿದೆ. ಏಕೆಂದರೆ ಜಮಾಅತ್‌ ತಪ್ಪಿದರೆ 
ಒಬ್ಬಂಟಿಯಾಗಿ ನಮಾರು್‌ ನಿರ್ವಹಿಸುವಂತಿಲ್ಲ. 


6. ಜನಾರುಾ ನಮಾರುಖ್‌ 


ಮರಣದಿಂದ ಯಾರೂ ತಪ್ಪಿಸಲಾರರು ಅದಂತೂ ಎಲ್ಲರನ- 
ಬಾಧಿಸುವಂತಹದ್ದು. ನಾವು ಬಲಿಷ್ಠ ಕೋಟೆಯೊಳಗೆ ಅವಿತು ಕುಳಿತಿದ್ದರ.. 
ಮರಣವು ಸ೦ಭವಿಸಿಯೇ ತೀರುತ್ತದೆ. ಕೆಲವು ದಿನಗಳ ಹಿಂದೆ ರಶೀದ್‌ನ ಅಜ್ಜ 
ಹಾಫಿರ್‌ ಸಾಹೇಬರು ತೀರಿಕೊಂಡರು. ಅವರೊಬ್ಬ ಸಜ್ಜನ ವ್ಯಕ್ತಿಯಾಗಿದ್ದರು. 
ಯಾವಾಗಲೂ ಮನೆಯ ಹೊರ ಜಗಲಿಯಲ್ಲಿ ಚಾಪೆ ಹಾಸಿ ಕುಳಿತುಕೊಂಡು ಜನರಿಗೆ 
ಒಳ್ಳೊಳ್ಳೆಯ ಬೋಧನೆಗಳನ್ನು ನೀಡುತ್ತಿದ್ದರು. ನಾನು ಅವರ ಜನಾರಭಾ ನೋಡಲು 
ಹೊರಟಿದ್ದೆ. ಮನೆಯ ಹೆ೦ಗಸರೆಲ್ಲ ಜೋರಾಗಿ ಅಳುತ್ತಿದ್ದರು. ಅಷ್ಟರಲ್ಲಿ ರಶೀದ್‌ನ 
ತಂದೆ ಒಳಬಂದು ಹೇಳಿದರು, "ಅಮ್ಮ೦ದಿರೇ! ಸಹೋದರಿಯರೇ! ತನ್ನವರ ಮೇಲೆ 
ಯಾರಿಗೆ ಪ್ರೀತಿಯಿರುವುದಿಲ್ಲ ಹೇಳಿ? ಮಿತ್ರರು ಹಾಗೂ ಹಿರಿಯರ ಅಗಲಿಕೆಯಿಂದ 
ದುಃಖವಾಗುತ್ತದೆ. ಕಣ್ಣೀರ ಕೋಡಿ ಹರಿಯುತ್ತದೆ. ಆದರೆ ಪ್ರವಾದಿವರ್ಯರು(ಸ) 
ಜೋರಾಗಿ ಗೋಳಾಡುವುದರಿಂದ ತಡೆದಿದ್ದಾರೆ. ಅಲ್ಲಾಹನ ಅಮಾನತ್‌ ಆಗಿದ್ದವರು, 
ಅಲ್ಲಾಹನು ತನ್ನಡೆಗೆ ಕರೆದಿದ್ದಾನೆ೦ದೇ ಭಾವಿಸಬೇಕು. ಯಾರಾದರೂ ತೀರಿಕೊ೦ಡರೆ 
'ಇನ್ನಾಲಿಲ್ಲಾಹಿ ವಇನ್ನಾ ಇಲೈಹಿ ರಾಜಿಊನ್‌' (ನಿಶ್ಚಯವಾಗಿಯೂ ನಾವು 
ಅಲ್ಲಾಹನವರು ಮತ್ತು ಅವನೆಡೆಗೇ ಮರಳುವವರು) ಎ೦ದು ಹೇಳುವುದರೊಂದಿಗೆ 
ಮೃತರ ಮಗ್ಬಿರತ್‌ (ಕ್ಷಮೆಗಾಗಿ ಪ್ರಾರ್ಥಿಸಬೇಕು ಮತ್ತು ಬಡಬಗ್ಗರಿಗೆ ದಾನ 
ಮಾಡಬೇಕು ಎಂದು ಪ್ರವಾದಿವರ್ಯರು(ಸ) ಕಲಿಸಿದ್ದಾರೆ." 

ಸ್ವಲ್ಪ ಹೊತ್ತಿನಲ್ಲಿ ಹಾಫಿರಖ್‌ ಸಾಹೇಬರ ಮೃತದೇಹಕ್ಕೆ ಸ್ನಾನ ಮಾಡಿಸಿ, 
ಕಫನ್‌ ತೊಡಿಸಲಾಯಿತು. ಅನ೦ತರ ಜಾಮಿಆ ಮಸೀದಿಗೆ ಕೊ೦ಡೊಯ್ಕಲಾಯಿತು. 
ಮಯ್ಯತನ್ನು ಕೊ೦ಡೊಯ್ಕುವಾಗ ಅನೇಕ ಜನರು ಸೇರಿದ್ದರು. ದೃಷ್ಟಿ ನಿಲುಕುವ 
ವರೆಗೂ ಜನರೇ ಕಾಣುತ್ತಿದ್ದರು. ಹಾಫಿರುಖ್‌ ಸಾಹೇಬರು ಓರ್ವ ಸತ್ಯಸಂಧ ಮತ್ತು 
ಸಚ್ಚರಿತ ವ್ಯಕ್ತಿಯಾಗಿದ್ದರು. ಎಲ್ಲರೊಡನೆಯೂ ಪ್ರೀತಿ ಪೂರ್ವಕವಾಗಿ 
ವ್ಯವಹರಿಸುತ್ತಿದ್ದರು ಮತ್ತು ಸದ್ವರ್ತನೆ ತೋರುತ್ತಿದ್ದರು. ಇಮಾಮರು ಬಂದು 


44 § ಜನಾರಾ ನಮಾರು್‌ 


ಜನಾರಭಾದ ಮುಂದೆ ನಿಂತರು. ತರುವಾಯ ಎಲ್ಲರೂ ಸಾಲುಕಟ್ಟೆ ನಿಂತರು. 
ಉದ್ದದ ಏಳು ಸಾಲುಗಳಾದುವು. ಬಳಿಕ ಜನಾರಭಾ ನಮಾರು್‌ ನಿರ್ವಹಿಸಲಾಯಿತು. 
ಅನ೦ತರ ಮಯ್ಯತನ್ನು ದಫನ ಮಾಡಿ ಎಲ್ಲರೂ ಮರಳಿದರು. 


ಜನಾರಭಾ ನಮಾರಖ್‌ನ ಆಜ್ಞೆ 

ಜನಾರಭಾ ನಮಾರು್‌: 'ಫರರ್ಭ್‌ ಕಿಫಾಯ' ಆಗಿದೆ. ಅಂದರೆ ಬಡಾವಣೆಯ 
ಕೆಲವು ಮಂದಿ ನಿರ್ವಹಿಸಿದರೂ ಸಾಕಾಗುತ್ತದೆ. ಆದರೆ ಊರಿನ ಯಾರೊಬ್ಬರೂ 
ಜನಾರಭಾ ನಮಾರಭ್‌ ನಿರ್ವಹಿಸದಿದ್ದರೆ, ಎಲ್ಲರೂ ಪಾಪಿಗಳಾಗುತ್ತಾರೆ. 
ಯಾರದಾದರೂ ನಿಧನ ವಾರ್ತೆ ತಿಳಿದರೆ, ಕೂಡಲೇ ಜನಾರಭಾ ನಮಾರ್‌ನಲ್ಲಿ 
ಪಾಲ್ಗೊಳ್ಳಲು ಪ್ರಯತ್ನಿಸಬೇಕು. ಹೀಗೆ ಅಧಿಕಾಧಿಕ ಮುಸ್ಲಿಮರು ಒಟ್ಟು ಸೇರಿ 
ಮೃತರ ಕ್ಷಮೆಗಾಗಿ ಅಲ್ಲಾಹನಲ್ಲಿ ಪ್ರಾರ್ಥಿಸುವಂತಾಗಬೇಕು. ಒಂದು ದಿನ ನಾವೂ 
ಮರಣ ಹೊಂದಲಿದ್ದೇವೆ ಮತ್ತು ಜನರು ನಮ್ಮ ಜನಾರಭಾ ನಮಾರುಖ್‌ 
ನಿರ್ವಹಿಸುವರು. ಒಂದು ವೇಳೆ ಹೆಚ್ಚು ಜನರು ನಮ್ಮ ಜನಾರಭಾ ನಮಾರುಖ್‌ 
ನಿರ್ವಹಿಸಬೇಕೆ೦ದು ನಾವು ಭಾವಿಸುತ್ತೇವೆಂದಾದರೆ ನಾವು ಕೂಡ ಜೀವಿತದಲ್ಲಿ 
ಹೆಚ್ಚೆಚ್ಚು ಮಂದಿಯ ಜನಾರಭಾ ನಮಾರು್‌ ನಿರ್ವಹಿಸಬೇಕು. 
' ' ನಮಾರಖ್‌ನ ನಿಬಂಧನೆಗಳನ್ನು ಈ ಹಿಂದಿನ ಪುಸ್ತಕದಲ್ಲಿ ನಾವು ಓದಿದ್ದೇವೆ. 
ಜನಾರಭಾ ನಮಾರಖ್‌ಗೂ ಅದೇ ನಿಬಂಧನೆಗಳು ಅನ್ವಯಿಸುತ್ತವೆ. ವೃತ್ಕಾಸವೊ೦ದೇ, 
ಜನಾರಭಾ ನಮಾರು್‌ಗೆ ಸಮಯದ ನಿಬಂಧನೆಯಿಲ್ಲ. ಜನಾರಭಾ ನಮಾರಖ್‌ನ 
ನೇತೃತ್ವವನ್ನು ಮುಸ್ಲಿಮರ ಖಲೀಫಾ ಅಥವಾ ಊರಿನ ಕಾರಿಯವರು ವಹಿಸಬೇಕು. 
ಅದಲ್ಲದಿದ್ದರೆ ಮೃತರ ಕುಟುಂಬದ ವಿದ್ಯಾವಂತ ಹಾಗೂ ಧರ್ಮಜ್ಞಾನವುಳ್ಳ 
ಯಾರಾದರೂ ಹಿರಿಯರು ವಹಿಸಬೇಕು ಅಥವಾ ಮನೆಯವರ ಅನುಮತಿ ಪಡೆದು 
ಊರಿನ ಮಸೀದಿಯ ಇಮಾಮರೂ ವಹಿಸಬಹುದು. 


ಜನಾರಭಾ ನಮಾರಭ್‌ನಲ್ಲಿ ಎರಡು ಫರರ್ಭ್‌(ಕಡ್ಡಾಯ) ಎಧಿಗಳಿವೆ: 

1) ನಾಲ್ಕು ಬಾರಿ ಅಲ್ಲಾಹು ಅಕ್ಬರ್‌ ಹೇಳುವುದು. 

2). ಕಿಯಾಮ್‌- ಅಂದರೆ ನಿಂತುಕೊಂಡು ನಮಾರುಖ್‌ ನಿರ್ವಹಿಸುವುದು. 
ಹಾಗೆಯೇ ಮೂರು ಸುನ್ನತ್‌(ಐಚ್ಛಿಕ ವಿಧಿ)ಗಳಿವೆ: 

1 ಅಲ್ಲಾಹನನ್ನು ಸ್ತುತಿಸುವುದು. - 

i) ಪ್ರವಾದಿವರ್ಯರ(ಸ) ಮೇಲೆ 'ಸ್ವಸ್ತಿವಚನ ಪಠಿಸುವುದು. 

iii) ಮೃತರಿಗಾಗಿ ಪ್ರಾರ್ಥಿಸುವುದು. 


ಸಚ್ಚಾದೀನ್‌ ಭಾಗ-4 45 


ಜನಾರಭಾ ನಮಾರಭ್‌ ಇತರ ನಮಾರು್‌ಗಳಿಗಿಂತ ತೀರಾ ಭಿನ್ನ. ಅದರಲ್ಲಿ 
ರುಕೂಲ್‌, ಸುಜೂದ್‌ ಮತ್ತು ತಶಹ್ಹುದ್‌ಗಳಿಲ್ಲ. ಇತರ ನಮಾರ್‌ಗಳಿಗಿರುವಂತೆ 
ಜನಾರಭಾ ನಮಾರು್‌ಗೆ ಜಮಾಅತ್‌ನ ಶರ್ತವಿಲ್ಲ. ಸ್ತ್ರೀ-ಪುರುಷ, ಹಿರಿಯ- 
ಕಿರಿಯರೆನ್ನದೆ ಯಾರು ಬೇಕಾದರೂ ಒಬ್ಬಂಟಿಯಾಗಿ ಜನಾರಾ ನಮಾರು್‌ 
ನಿರ್ವಹಿಸಬಹುದಾಗಿದೆ. ಜಮಾಅತ್‌ ಮಾಡಿದರೆ, ಹೆಚ್ಚಿನ ಜನರು ಒಟ್ಟು ಸೇರಿ 
ಮೃತರಿಗಾಗಿ ಪ್ರಾರ್ಥಿಸುವುದು ಇನ್ನೂ ಉತ್ತಮವಾಗಿದೆ. ಆದರೆ ಜನಾರುಾ 
ನಮಾರ್‌ನಲ್ಲಿ ಹೆಚ್ಚು ಜನ ಸೇರಲೆಂದು ತಡಮಾಡುವುದು ಒಳ್ಳೆಯದಲ್ಲ. 


ಜನಾರಾ ನಮಾರುಖ್‌ನ ವಿಧಿ 

ಜನಾರಭಾವನ್ನು ಮುಂದಿರಿಸಿ ಅದರ ಎದೆಯ ನೇರಕ್ಕೆ ವ ನಿಲ್ಲು: ತ್ತಾರೆ. 
ಕನಿಷ್ಠ ಮೂರು ಪಂಕ್ತಿಗಳಲ್ಲಿ ಜನರು ಸಾಲುಗಟ್ಟಿ ನಿಲ್ಲುತ್ತಾರೆ. ತರುವಾಯ ` 
ಎಲ್ಲರೂ ಜನಾರಾ ನಮಾರಖ್‌ನ ನಿಯ್ಯತ್‌ (ಸಂಕಲ್ಪ) ಮಾಡುತ್ತಾರೆ. 


ಆಯು AS ಬಿಸುಟ) 


''ನವಯ್ತು ಅನ್‌ ಉಸಲ್ಲಿಯ ಸಲಾತಲ್‌ ಜನಾರುತಿ ಲಿಲ್ಲಾಹಿ ತಆಲಾ 
ವದ್ದುಆಉ ಲಿಲ್‌ಮಯ್ಯತಿ.'' 

(ನಾನು ಮೃತರಿಗಾಗಿ ಪ್ರಾರ್ಥಿಸುವುದರೊಂದಿಗೆ, ಅಲ್ಲಾಹನಿಗಾಗಿ ಜನಾರಭಾ 
ನಮಾರು್‌ ನಿರ್ವಹಿಸುವ ಸಂಕಲ್ಪ ಮಾಡುತ್ತೇನೆ.) 

ಬಳಿಕ ಎರಡೂ ಕೈಗಳನ್ನೆತ್ತಿ 'ಅಲ್ಲಾಹು ಅಕ್ಬರ್‌' ಎನ್ನುತ್ತಾ ಕೈಕಟ್ಟಬೇಕು. 
ಇಮಾಮರು ಜೋರಾಗಿ ತಕ್ಬೀರ್‌ ಹೇಳುತ್ತಾರೆ, ಅನುಯಾಯಿಗಳು ಮೆಲು ಸ್ವರದಲ್ಲಿ 
ಈ ರೀತಿ ಪಠಿಸುತ್ತಾರೆ- 


Je ಆಜ 4 ad 


"'ಸುಬ್‌ಹಾನಕಲ್ಲಾಹುಮ್ಮ ವಬಿಹಮ್ಮಿಕ ಷಃ ವತಆಲಾ ಜದ್ದುಕ 
ವಜಲ್ಲ ಸನಾಉಕ ವಲಾ ಇಲಾಹ ಗೈರುಕ.'' 

(ಓ ಅಲ್ಲಾಹ್‌! ನೀನು ಪರಮ ಪಾವನನು. ಸರ್ವ ಸ್ತುತಿಯೂ ನಿನಗಾಗಿದೆ. 
ನಿನ್ನ ಹೆಸರು ಸಮೃದ್ಧಿಯಿಂದ ಕೂಡಿದೆ ಮತ್ತು ನಿನ್ನ ಸ್ಥಾನವು ಅತಿ ಉನ್ನತವಾಗಿದೆ. 


46 ಜನಾರುಾ ನಮಾರು್‌ 


ನಿನ್ನ ಸ್ತುತಿಯು ಅತ್ಯುತ್ತಮವಾಗಿದೆ. ಮತ್ತು ನಿನ್ನ ಹೊರತು ಅನ್ಯ 
ಆರಾಧ್ಯರಿಲ್ಲ.) | 

ತರುವಾಯ, ತಕ್ಸೀರ್‌ ಹೇಳಿ ಸ್ವಸ್ತಿವಚನ ಪಠಿಸುತ್ತೇವೆ. ಒ೦ದು ವೇಳೆ ಮೃತರು 
ಪ್ರೌಢ ಪುರುಷ ಅಥವಾ ಸ್ಕ್ರೀಯಾಗಿದ್ದರೆ ಈ ದುಆ ಪಠಿಸಬೇಕು- 


SSS so ಲ ಚ ಟಟ 
SEL 046 ಡಹ ಇ 045; 
ಟೀ 

'ಅಲ್ಲಾಹುಮ್ಮಗ್‌ಫಿರ್‌ ಲಿಹಯ್ಯಿನಾ ವಮಯ್ಯಿತಿನಾ ವಶಾಹಿದಿನಾ 
ವಗಾಯಿಬಿನಾ ವ ಸಗೀರಿನಾ ವಕಬೀರಿನಾ ವರುಕರಿನಾ ವಉನ್‌ಸಾನಾ ಅಲ್ಲಾಹುಮ್ಮ 
ಮನ್‌ ಆಹ್‌ಯಯ್ತಹು ಮಿನ್ನಾ ಫ ಅಹ್‌ಯಿಹೀ ಅಲಲ್‌ ಇಸ್ಲಾಮಿ ವಮನ್‌ 
ತವಫ್ಸಯ್ತಹು ಮಿನ್ನಾ ಫತವಫ್ಸಹು ಅಲಲ್‌ ಈಮಾನಿ.'' 

(ಓ ಅಲ್ಲಾಹ್‌! ನಮ್ಮಲ್ಲಿನ ಜೀವ೦ತರನ್ನೂ ಮೃತರನ್ನೂ ಕ್ವಮಿಸು. 
ನಮ್ಮಲ್ಲಿ ಪ್ರತ್ಯಕ್ಷವಿರುವವರನ್ನೂ ಪ್ರತ್ಯಕ್ಷವಾಗಿಲ್ಲದವರನ್ನೂ ಕ್ಷಮಿಸು. ನಮ್ಮ 
ಪೈಕಿ ಪುರುಷರನ್ನೂ ಸ್ತ್ರೀಯರನ್ನೂ ಕ್ಸಮಿಸು. ಓ ಅಲ್ಲಾಹ್‌! ನೀನು ನಮ್ಮ ಪೈಕಿ 
ಯಾರನ್ನು ಬದುಕಿಸ ಬಯಸುತ್ತಿಯೋ ಅವರನ್ನು ಇಸ್ಲಾಮಿನಲ್ಲಿ ಬದುಕಿಸು ಮತ್ತು 
ಯಾರಿಗೆ ಮರಣ ನೀಡಬಯಸುತ್ತೀಯೋ ಅವರಿಗೆ ಈಮಾನಿನಲ್ಲ ಮರಣ 
ನೀಡು.) 
ಕೆಲವರು ಈ ರೀತಿಯೂ ಪ್ರಾರ್ಥಿಸುತ್ತಾರೆ- 


ಜೂ 


LLG ಲ] Ly ೬೬) LEN IAN 
೨ 00 ಕ CS PU ಚಚ ಚ್ಮ ್ತ 
91 ೨೫101 ಶೈಂಗಡ್ಯ (ಆ ೨ಜೆಗೆಂಗ್‌ ಸಿದ್ದ ಭ್ಯ ಐ FC 3 ಪೂಟಿ 
ಗ ಬ ಗ ಲಪ ಜಾ 
Ay A 3 del Ney 


ಸಚ್ಚಾದೀನ್‌ ಭಾಗ-4 47 


''ಅಲ್ಲಾಹುಮ್ಮಗ್‌ಫಿರ್‌ಲಹು ವರ್‌ಹಮ್‌ಹು ವಆಫಿಹಿ ವಚ್‌ಫು ಅನ್‌ಹು 
ವಲಕ್ರಿಮ್‌ ನುರುಲಹು ವವಸ್ಸಿಲ್‌ ಮದ್‌ಖಲಹು ವಗ್‌ಸಿಲ್‌ಹು ಬಿಲ್‌ ಮಾಇ 
ವಸ್ಸಲ್‌ಜಿ ವಲ್‌ಬರ್‌ದಿ ವಮಿನಲ್‌ ಖತಾಯಾ, ಕಮಾ ಯುನಕ್ಕಸ್ಸೌಬುಲ್‌ 
ಅಬ್‌ಯದು ಮಿನದ್ದನಸಿ ಪಬ್‌ದಿಲ್‌ಹು ಖೈರನ್‌ಮ್ಮಿನ್‌ ದಾರಿಹೀ ವಅಹ್ನನ್‌ 
ಖೈರನ್‌ ಮಿನ್‌ರಭೌಜಿಹೀ ವಅದ್‌ಖಿಲ್‌ಹುಲ್‌ ಜನ್ನತ ವಲಅಇದ್‌ಹು ಮಿನ್‌ 
ಅದಾಬಿಲ್‌ ಕಬ್ರಿ ವಅದಾಬಿನ್ನಾರ್‌."' 

(ಓ ಅಲ್ಲಾಹ್‌! ಈ ಮೃತರನ್ನು ಕ್ಷಮಿಸು. ಅವರ ಮೇಲೆ ಕೃಷೆದೋರು ಅವರ 
ತಪ್ಪುಗಳನ್ನು ಮನ್ನಿಸು ಮತ್ತು ಅನುಗ್ರಹಗಳೊಂದಿಗೆ ಅವರನ್ನು ಬರಮಾಡಿಕೋ. 
ಅವರ ಗೋರಿಯನ್ನು ವಿಶಾಲಗೊಳಿಸು. ಅವರ ಪಾಪಗಳನ್ನು ನೀರಿನಿಂದ, ಮಂಜಿನಿಂದ 
ಮತ್ತು ಮೋಡದಿಂದ ಶುದ್ದೀಕರಿಸು. ಬಿಳಿ ಬಟ್ಟೆಯನ್ನು ಮೈಲಿಗೆಯಿಂದ ಸ್ವಚ್ಛ 
ಮಾಡುವಂತೆ ಅವರನ್ನು ಪಾಪಗಳಿಂದ ಸ್ವಚ್ಛಗೊಳಿಸು. ಅವರಿಗೆ ಇಹಲೋಕದ 
ಮನೆಗಿ೦ತ ಉತ್ತಮವಾದ ಮನೆಯನ್ನು ಪರಲೋಕದಲ್ಲಿ ದಯಪಾಲಿಸು. ಇಹಲೋಕದ 
ಮಿತ್ರರಿಗಿಂತ ಉತ್ತಮರಾದ ಮಿತ್ರರನ್ನು ದಯಪಾಲಿಸು ಮತ್ತು ಅವರಿಗೆ ಇಹಲೋಕದ 
ಪತ್ನಿಗಿಂತ ಉತ್ತಮಳಾದ ಪತ್ನಿಯನ್ನು ದಯಪಾಲಿಸು. ಅವರನ್ನು ಸ್ವರ್ಗದಲ್ಲಿ 
ಪ್ರವೇಶಗೊಳಿಸು ಮತ್ತು ಅವರನ್ನು ಗೋರಿ ಹಾಗೂ ನರಕದ ಸಂಕಷ್ಟದಿಂದ 
ಪಾರುಮಾಡು.) 
ಮೃತನು ಅಪ್ರಬುದ್ಧ ಬಾಲಕನಾಗಿದ್ದರೆ ಈ ದುಆ ಪಠಿಸಬೇಕು- 


ಇಡ (ಜಸ. 1. KA 


Ml 
Bl 010113] a bs dks li 

''ಅಲ್ಲಾಹುಮ್ಮಜ್‌ಆಲ್‌ಹು ಲನಾ ಫರತನ್‌ ವಜ್‌ಅಲ್‌ಹು ಲನಾ ಅಜ್ರನ್‌ 
ವೃದುಖ್‌ರನ್‌ ವ್ವಜ್‌ಆಲ್‌ಹು ಲನಾ ಶಾಫಿಅನ್‌ ವ್ವಮುಶಫ್ಫಲನ್‌.'' 

(ಓ ಅಲ್ಲಾಹ್‌! ನೀನು ಈ ಮೃತನನ್ನು ನಮಗೆ ಫರತ್‌ ಅನ್ನಾಗಿ ಮಾಡು. 
"ಅಂದರೆ, ಆತ ನಮಗಿಂತ ಮುಂಚೆಯೇ ತನ್ನ ನೈಜ ನಿವಾಸವನ್ನು ತಲುಪಿ ನಮ್ಮ 
ನುಖ-ಶಾಂತಿಗಾಗಿ ಸಿದ್ಧತೆ ಮಾಡುವಂತಾಗಲಿ) ಮತ್ತು ಅವನನ್ನು ನಮಗಾಗಿ 
ಪ್ರತಿಫಲ ಹಾಗೂ ಪರಲೋಕದ ಬುತ್ತಿಯನ್ನಾಗಿ ಮಾಡು. ಅವನನ್ನು ನಮ್ಮ 
ಶಿಫಾರಸ್ಸುದಾರನಾಗಿ ಮಾಡು ಮತ್ತು ಅವನ ಶಿಫಾರಸ್ಸನ್ನು ಸ್ವೀಕರಿಸು.) 


3 


48 ಜನಾರಭಾ ನಮಾರಭ್‌ 


ಅಪ್ರಾಪ್ತ ಬಾಲಕಿಯದ್ದಾಗಿದ್ದರೆ ಈ ರೀತಿ ಪ್ರಾರ್ಥಿಸಬೇಕು- 

TSS ಚಟ bs dS 5 
ಕಡ 
ಸಿಜಿ 

"ಅಲ್ಲಾಹುಮ್ಮಜ್‌ಅಲ್‌ಹಾ ಲನಾ ಫರತನ್‌ ವ್ವಜ್‌ಅಲ್‌ಹಾ ಲನಾ ಅಜ್‌ರನ್‌ 
ವೃದುಖ್‌ರನ್‌ ವ್ವಜ್‌ಅಲ್‌ಹಾ ಲನಾ ಶಾಫಿಅತನ್‌ ವ್ವ ಮುಶಪಫ್ಸಅತನ್‌." 

(ಓ ಅಲ್ಲಾಹ್‌! ಈ ಹುಡುಗಿ ನಮಗಿಂತ ಮೊದಲು ತಲುಪಿ ನಮಗಾಗಿ 
ವಿಶ್ರಾಂತಿಯ ಸಾಮಾನುಗಳನ್ನು ಒದಗಿಸುವಂತೆ ಮಾಡು, ಆಕೆಯನ್ನು ನಮಗಾಗಿ 
ಪರಲೋಕದಲ್ಲಿ ಪ್ರತಿಫಲವನ್ನಾಗಿ ಮಾಡು, ಆಕೆಯನ್ನು ನಮಗಾಗಿ 
ಶಿಫಾರಸ್ಸುದಾರಳನ್ನಾಗಿ ಮಾಡು ಮತ್ತು ಆಕೆಯ ಶಿಫಾರಸ್ಸನ್ನು ಸ್ಟೀಕರಿಸು.) 
ತರುವಾಯ ನಾಲ್ಕನೆಯ ತಕ್ಟೀರ್‌ ಹೇಳಿ ಸಲಾಮ್‌ ಹೇಳಬೇಕು. 

ಜೀವಂತ ಮುಸ್ಲಿಮರಿಗೆ ನಮ್ಮ ಮೇಲೆ ಹಕ್ಕಿರುವ೦ತೆಯೇ ಮೃತ ಮುಸ್ಲಿಮರಿಗೂ 
ಇದೆ. ಆದ್ದರಿಂದ ನಾವು ಜನಾರಭಾ ನಮಾರ್‌ಗಾಗಿ ಸಾದ್ಯಂತ ಪ್ರಯತ್ನ ಪಡಬೇಕ: 
ಮತ್ತು ಅನಂತರವೂ ಮೃತರಿಗಾಗಿ ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತಿರಬೇಕು. ಅವರಿಗಾ? 
ಅಲ್ಲಾಹನ ಹೆಸರಲ್ಲಿ ದಾನ ಮಾಡುತ್ತಿರಲೂ ಬೇಕು. ಅದೇ ವೇಳೆ ಪ್ರವಾದಿವರ್ಯರು(ಸ 
.ತಡೆದಿರುವಂತಹ ವಿಷಯಗಳಿಂದ ನಾವು ದೂರವಿರಬೇಕಾದುದು ಅಗತ್ಯ. 


ಪ್ರಶ್ನೆಗಳು 
1) ಜನಾರಭಾ ನಮಾರುಖ್‌ಗೆ ಯಾವ ರೀತಿಯ ಆದೇಶ ನೀಡಲಾಗಿದೆ? 
2) ಜನಾರಾ ನಮಾರ್‌ನ ನೇತೃತ್ವವನ್ನು ಯಾರು ವಹಿಸಬೇಕು? 
3) ಜನಾರಭಾ ನಮಾರಖ್‌ನ ಫರರ್ಭ್‌ ಮತ್ತು ಸುನ್ನತ್‌ ವಿಧಿಗಳಾವುವು' 
4) ಜನಾರಭಾ ನಮಾರು್‌ ನಿರ್ವಹಿಸುವ ರೀತಿಯನ್ನು ವಿವರಿಸಿ. 
5) ಜನಾರಭಾ ನಮಾರಖ್‌ನಲ್ಲಿ ಯಾವೆಲ್ಲ ದುಆಗಳನ್ನು ಪಠಿಸಲಾಗುತ್ತದೆ 
6) ಪ್ರಾಪ್ತ ವಯಸ್ಕರ ಜನಾರುಕ್ಕಾಗಿ ಪಠಿಸುವ ದುಆದ ಅರ್ಥವನ್ನು ತಿಳಿಸಿ 
7) ಅಪ್ರಾಪ್ತ ಬಾಲಕ-ಬಾಲಕಿಯರ ಮಯ್ಯತ್‌ಗಾಗಿ ಪಠಿಸುವ ದುಲಃ 
ಅರ್ಥ ತಿಳಿಸಿ. ' 


7. ರುಕಾತ್‌ (ಕಡ್ಡಾಯ ದಾನ) 


ನಮಾರಭ್‌, ಉಪವಾಸ ವ್ರತಗಳ೦ತೆಯೇ ರುಕಾತ್‌ ಕೂಡಾ ಮುಸ್ಲಿಮರ 
ಮೇಲೆ ಕಡ್ಡಾಯವಾಗಿದೆ. ವ್ಯತ್ಯಾಸವೇನೆಂದರೆ, ನಮಾರು್‌ ಮತ್ತು ಉಪವಾಸ 
ವ್ರತಗಳು ಪ್ರತಿಯೊಬ್ಬ ಬಡ ಹಾಗೂ ಶ್ರೀಮಂತ ಮುಸ್ಲಿಮನ ಮೇಲೆ ಏಕಪ್ರಕಾರ 
ಕಡ್ಡಾಯವಾಗಿದೆ. ಆದರೆ ರುಕಾತ್‌ ಕೇವಲ ಶ್ರೀಮಂತರ ಮೇಲೆ ಮಾತ್ರ 
ಕಡ್ಡಾಯವಾಗಿರುವುದು. ನಮಾರು್‌ ಮತ್ತು ಉಪವಾಸ ವ್ರತ ದೈಹಿಕ ಆರಾಧನೆಯಾದರೆ 
ರುಕಾತ್‌ ಆರ್ಥಿಕ ಆರಾಧನೆಯಾಗಿದೆ. ನಮಾರು್‌ ಮತ್ತು ಉಪವಾಸ ವ್ರತಗಳು 
ನಮ್ಮ ಮೇಲೆ ಅಲ್ಲಾಹನ ಹಕ್ಕುಗಳಾಗಿದ್ದರೆ, ರುಕಾತ್‌ನಲ್ಲಿ ಅಲ್ಲಾಹನ ದಾಸರ 
ಹಕ್ಕುಗಳೂ ಸೇರಿರುತ್ತವೆ. ರುಕಾತ್‌, ಇಸ್ಲಾಮಿನ ಒಂದು ಅವಿಭಾಜ್ಯ ಅಂಗವಾಗಿದೆ. 
ಅದು ಮುಸ್ಲಿಮರ ಮೇಲೆ ಕಡ್ಡಾಯವಾಗಿರುವುದನ್ನು ಪವಿತ್ರ ಕುರ್‌ಆನಿನಲ್ಲಿ 
ಸ್ಪಷ್ಟವಾಗಿ ಸಾರಲಾಗಿದೆ. ಇದನ್ನು ನಿರಾಕರಿಸುವವನು ವಸ್ತುತಃ ಮುಸ್ಲಿಮನೇ ಅಲ್ಲ. 
ಅಂತೆಯೇ ಸಿರಿವಂತನಾಗಿದ್ದರೂ ರುಕಾತ್‌ ನೀಡದವನು ಅತಿ ದೊಡ್ಡ 
ಪಾಪಿಯಾಗಿದ್ದಾನೆ. 

ನಮಾರು್‌ ಸಂಸ್ಥಾಪಿಸುವ ಮತ್ತು ರುಕಾತ್‌ ನೀಡುವ೦ತಹವರಿಗೆ ಮಾತ್ರ 
ಪವಿತ್ರ ಕುರ್‌ಆನಿನಲ್ಲಿ ಮಾರ್ಗದರ್ಶನಗಳು ದೊರೆಯುತ್ತವೆ. ಅದೇ ವೇಳೆ 
ರುಕಾತ್‌ ನೀಡದವರಿಗೆ ಯಾವುದೇ ಮಾರ್ಗದರ್ಶನ ದೊರೆಯಲಾರದು. ಇದರಿ೦ದ 
ರುಕಾತ್‌ಗೆ ಎಷ್ಟು ಪ್ರಾಮುಖ್ಯತೆ ಇದೆಯೆಂಬುದನ್ನು ತಿಳಿದುಕೊಳ್ಳಬಹುದು. ಪವಿತ್ರ 
ಕುರ್‌ಆನಿನಲ್ಲಿ ರುಕಾತ್‌ನ ಬಗ್ಗೆ 22 ಬಾರಿ ತಾಕೀತು ಮಾಡಲಾಗಿದೆ. 32 
ಡೆಗಳಲ್ಲಂತೂ ನಮಾರು್‌ನೊಟ್ಟಿಗೇ ಪ್ರಸ್ತಾಪಿಸಲಾಗಿದೆ. ರುಕಾತ್‌ ಮುಸ್ಲಿಮರ 
ಹೆಗ್ಗುರುತಾಗಿದೆಯೆಂದು ಹೇಳಲಾಗುತ್ತದೆ. ಅಂತೆಯೇ ರುಕಾತನ್ನು ನೀಡದಿರುವುದು 
ಬಹುದೇವಾರಾಧಕರು ಮತ್ತು ಕಪಟವಿಶ್ವಾಸಿಗಳ ಗುಣವೆ೦ದೂ ಸಾರಲಾಗಿದೆ. 

ರುಕಾತ್‌ ನೀಡುವವರಿಗೆ ಸ್ವರ್ಗದಲ್ಲಿ ನಾನಾ ಬಗೆಯ ಅನುಗ್ರಹ 
ಗಳನ್ನೊದಗಿಸಲಾಗುತ್ತದೆ. ಅದೇ ರೀತಿ, ರುಕಾತ್‌ ನೀಡುವುದರಿಂದ 
ತಪ್ಪಿಸಿಕೊಳ್ಳುವವರಿಗೆ ನರಕದಲ್ಲಿ ಎಂತಹ ಯಾತನಾಮಯ ಶಿಕ್ಷೆ 
ವಿಧಿಸಲಾಗುತ್ತದೆ೦ದರೆ, ಅದನ್ನು ಕೇಳುವಾಗಲೇ ರೋಮಾಂಚನವಾಗುತ್ತದೆ. 


50 ರುಕಾತ್‌ (ಕಡ್ಡಾಯ ದಾನ) 


ಅಂತಹವರ ಬಗ್ಗೆ ಪವಿತ್ರ ಕುರ್‌ಆನಿನಲ್ಲಿ ಹೀಗೆನ್ನಲಾಗಿದೆ, "ಚಿನ್ನ ಬೆಳ್ಳಿಗಳನ್ನು 
ಶೇಖರಿಸಿಟ್ಟು ಅದರಿಂದ ರುಕಾತ್‌ ನೀಡದವರಿಗಾಗಿ ವೇದನಾಯುಕ್ತ ಯಾತನೆಯ 
ಸುವಾರ್ತೆ ನೀಡಿರಿ. ಈ ಚಿನ್ನ-ಬೆಳ್ಳಿಗಳ ಮೇಲೆ ನರಕಾಗ್ನಿಯನ್ನು ಉರಿಸಲಾಗುವುದು. 
ಅದರಿಂದಲೇ ಅವರ ಹಣೆಗಳಿಗೂ ಪಾರ್ಶ್ವಗಳಿಗೂ ಬೆನ್ನುಗಳಿಗೂ ಬರ 
ಹಾಕಲಾಗುವುದು. ತರುವಾಯ ನೀವು ನಿಮಗಾಗಿ ಸಂಗ್ರಹಿಸಿಟ್ಟ ಸ೦ಪತ್ತು ಇದುವೇ, 
ಈಗ ಕೂಡಿ ಹಾಕಿದ ಸಂಪತ್ತನ್ನು ಸವಿಯಿರಿ ಎನ್ನಲಾಗುವುದು. "ಕ 
(ಪವಿತ್ರ ಕುರ್‌ಆನ್‌ , 934-35 
ಇದು ಪವಿತ್ರ ಕುರ್‌ಆನಿನಲ್ಲಿ ಉಲ್ಲೇಖಿಸಲಾದ ಶಿಕ್ಷೆಯಾಗಿದೆ. 'ಹದೀಸ್‌ನಲ್ಲಿ 
ಕೂಡ ರುಕಾತ್‌ ನೀಡದವರಿಗೆ ಉಗ್ರ ಶಿಕ್ಷೆ ನೀಡಲಾಗುವುದೆಂದು ಉಲ್ಲೇಖಿಸಲ್ಪಟ್ಟಿದೆ. 
ಪ್ರವಾದಿವರ್ಯರು(ಸ) ಹೀಗೆ೦ದಿರುವರು, 

"ಯಾರಿಗೆ ಅಲ್ಲಾಹನು ಸ೦ಪತ್ತನ್ನು ದಯಪಾಲಿಸಿರುವನೋ ಆತ ಅದರಲ್ಲಿ 
ಬಡಬಗ್ಗರಿಗೆ ರುಕಾತ್‌ ನೀಡದಿದ್ದಲ್ಲಿ, ನಿರ್ಣಾಯಕ ದಿನದಂದು ಅವನ ೮ 
ಸಂಪತ್ತು ಅತ್ಯಧಿಕ ವಿಷಪೂರಿತ ಮತ್ತು ಭಯಂಕರ ಸರ್ಪವಾಗಿ ಮಾರ್ಪಟ್ಟು ಅವನ 
ಕತ್ತಿನ ಸುತ್ತಲೂ ಸುತ್ತಿಕೊಳ್ಳುತ್ತದೆ. ತರುವಾಯ ಅವನ ದವಡೆಗಳನ್ನು ಕುಕ್ಕುತ್ತಾ 
'ನಾನು ನಿನ್ನ ಖಜಾನೆಯಾಗಿದ್ದೇನೆ. ನೀನು ಶೇಖರಿಸಿಟ್ಟ೦ತಹ ಸಂಪತ್ತಾಗಿದ್ದೇನೆ. 
ಎಂದು ಹೇಳುತ್ತದೆ" 

ಅಕಟಾ! ಎಂತಹ ಕಠೋರ ಶಿಕ್ಷೆ! ಈ ಶಿಕ್ಷೆಯ ಬಗ್ಗೆ ತಿಳಿದುಕೊಂಡ 
ಬಳಿಕವೂ ರುಕಾತ್‌ ನೀಡದ ಮುಸ್ಲಿಮನು ಇನ್ನಾರಿರಬಹುದು? 

ಪ್ರವಾದಿವರ್ಯರ(ಸ) ಕಾಲಾನಂತರ ಹ. ಅಬೂಬಕರ್‌ ಸಿದ್ದೀಕ್‌ರು(ರ' 
ಮುಸ್ಲಿಮರ ಖಲೀಫರಾದರು. ಅವರ ಆಡಳಿತ ಕಾಲದಲ್ಲಿ ಕೆಲವು ಮುಸ್ಲಿಮರ: 
ರುಕಾತ್‌ ನೀಡಲು ನಿರಾಕರಿಸಿದರು. ಆಗ ಖಲೀಫರು(ರ) ಆ ಜನರ ವಿರುದ್ಧ 
ಧರ್ಮಯುದ್ಧ (ಸಶಸ್ತ್ರ ಜಿಹಾದ್‌) ಸಾರಿದರು. ಆ ಸ೦ದರ್ಭದಲ್ಲಿ ಹ. ಉಮರ್‌ರು(ರ 
ಖಲೀಫರೊಡನೆ, "ನೀವು ಅವರ ವಿರುದ್ಧ ಯುದ್ಧವನ್ನೇಕೆ ಮಾಡುತ್ತೀರಿ? ಅವರೂ 
ಕೂಡ ಕಲಿಮ ಪಠಿಸುವವರಲ್ಲವೇ?" ಎಂದು ಪ್ರಶ್ನಿಸಿದರು. ಹ. ಅಬೂಬಕರ್‌(ರ; 
ಹೇಳಿದರು, "ಅಲ್ಲಾಹನಾಣೆ! ಯಾರು ನಮಾರಖ್‌ ಮತ್ತು ರುಕಾತ್‌ನ ನಡುಎ 
ಭೇದ ಕಲ್ಪಿಸುತ್ತಾರೋ ಅವರ ವಿರುದ್ಧ ನಾನು ಜಿಹಾದ್‌ ಮಾಡುವೆನು. ಅಲ್ಲಾಹನಾಣೆ 

ಅವರು ಒಂಟೆಯ ಹಗ್ಗವನ್ನು ತಡೆಹಿಡಿದರೂ ನಾನು ಅವರ ವಿರುದ್ಧ ಜಿಹಾದ್‌ 
ಮಾಡಿಯೇ ತೀರುವೆನು." ಈ ಒಂದು ಘಟನೆಯಿ೦ದಲೇ ರುಕಾತ್‌ಗೆ ಎಷ್ಟು 
ಪ್ರಾಮುಖ್ಯತೆಯಿದೆಯೆಂಬುದು ತಿಳಿದುಕೊಳ್ಳಬಹುದಾಗಿದೆ. 

ರುಕಾತ್‌ ನೀಡುವುದರಿ೦ದ ನಮಗೆ ಇಹ ಪರಗಳೆರಡರಲ್ಲೂ ಒಳಿತುಗಳಿವೆ 


ಸೆಚ್ಚಾದೀನ್‌ ಭಾಗ-4 51 


ಅದರಿಂದ ನಮ್ಮ ಸಂಪತ್ತಿನ ಶುದ್ಧೀಕರಣವಾಗುತ್ತದೆ. ನಮ್ಮ ಹೃದಯಗಳಲ್ಲಿ 
ಸ೦ಪತ್ತಿನ ಮೋಹ ಕಡಿಮೆಯಾಗುತ್ತದೆ. ಬಡ ಸಹೋದರರಿಗೆ ಉಪಕಾರವಾಗುತ್ತದೆ. 
ಪರಹಿತ ಚಿ೦ತನೆಯ ಭಾವನೆ ಬೆಳೆಯುತ್ತದೆ. ಸ೦ಪತ್ತು ಸರಿಯಾದ ಪ್ರಮಾಣದಲ್ಲಿ 
ಹಂಚಲ್ಪಡುತ್ತದೆ. ಮತ್ತು ಈ ರೀತಿ ಬಡವ ಬಲ್ಲಿದರಿಗೆ ಇದರಿಂದ 
ಪ್ರಯೋಜನವಾಗುತ್ತದೆ. ಕೆಲವು ಮ೦ದಿ ಉನ್ನತ ಕಟ್ಟಡಗಳನ್ನು ನಿರ್ಮಿಸುವ 
ಹಾಗೂ . ಇನ್ನು ಕೆಲವರು ತುತ್ತು ಕೂಳಿಗೂ ತಾತ್ಸಾರ ಪಡುವ ಪರಿಸ್ಥಿತಿ 
ಇರಬಾರದೆ೦ಬುದೇ ರುಕಾತ್‌ನ ಆದೇಶದ ಉದ್ದೇಶ. ಹಿಂದೆ, ಸಹಾಬಿಗಳ 
ಸ್ಲಿತಿಯೇನಾಗಿತ್ತೆ೦ದರೆ, ಅವರು ` ಅಗತ್ಯಕ್ಕಿಂತ ಹೆಚ್ಚಿನ ಹಣವನ್ನು ತಮ್ಮ 
ಬಳಿಯಿರಿಸುತ್ತಲೇ ಇರಲಿಲ್ಲ. ಖ್ಯಾತ ಸಹಾಬಿ ಹ. ಅಬೂದರ್ರ್‌ ಗಿಫಾರಿಯವರಿಗೆ(ರ) 
ಒಂದು ಅಭ್ಯಾಸವಿತ್ತು. ಅವರು ಜನರ ಗುಂಪನ್ನು ಕಂಡಾಗಲೆಲ್ಲಾ ರುಕಾತ್‌ನ 
ಕುರಿತು ಉಪದೇಶ ನೀಡುತ್ತಿದ್ದರು. 


ರುಕಾತ್‌ನ ಅರ್ಥ 

ಚಿನ್ನ ಬೆಳ್ಳಿ ಮತ್ತು ವ್ಯಾಪಾರ ಸರಕುಗಳಿಗೆ ಒಂದು ವರ್ಷ ಪೂರ್ತಿಯಾದಾಗ 
ಅದರ 1/40 ಅಂಶವನ್ನು ತೀರಾ ಬಡ ಮುಸ್ಲಿಮರಿಗೆ ನೀಡುವುದೇ ರುಕಾತ್‌ ಆಗಿದೆ. 
ರುಕಾತ್‌ ಒಬ್ಬನ ಮೇಲೆ ಕಡ್ಡಾಯವಾಗಬೇಕಾದರೆ ಈ ಕೆಳಗಿನ 6 ಅಂಶಗಳು 
ಅವನಲ್ಲಿರಬೇಕು: 

1) ಮುಸ್ಲಿಮನಾಗಿರಬೇಕು: ಮುಸ್ಲಿಮೇತರರ ಮೇಲೆ ರುಕಾತ್‌ ಕಡ್ಡಾಯವಿಲ್ಲ. 
ಒಂದು ವೇಳೆ ಅವರು ಇಸ್ಲಾಮೂ ರಾಷ್ಟ್ರದಲ್ಲಿದ್ದರೂ ಅವರಿಂದ ರುಕಾತ್‌ ವಸೂಲಿ 
ಮಾಡುವಂತಿಲ್ಲ. 

2) ಪ್ರಬುದ್ಧನಾಗಿರಬೇಕು: ಬುದ್ಧಿಹೀನ ಮತ್ತು ಮತಿಭ್ರಾಂತರ ಮೇಲೆ 
ರುಕಾತ್‌ ಕಡ್ಡಾಯವಿಲ್ಲ. 

3) ಪ್ರಾಪ್ತ ವಯಸ್ಕರಾಗಿರಬೇಕು: ಅಪ್ರಾಪ್ತ ಮಕ್ಕಳ ಬಳಿ ಎಷ್ಟೇ ಸಂಪತ್ತಿದ್ದರೂ 
ಅವರ ಮೇಲೆ ರುಕಾತ್‌ ಕಡ್ಡಾಯವಿಲ್ಲ. 

4) ಬಂಡವಾಳ ಹೊಂದಿದವನಾಗಿರಬೇಕು. 

5) ಸಂಪತ್ತಿಗೆ ಒಂದು ವರ್ಷ ಪೂರ್ತಿಯಾಗಿರಬೇಕು. ಅಂದರೆ ಚಿನ್ನ, ಬೆಳ್ಳಿ 
ಅಥವಾ ಸಂಪತ್ತಿನ ಮೇಲೆ ಒಂದು ವರ್ಷ ಪೂರ್ಣಗೊಂಡಿರಬೇಕು. 

6) ಮೂಲಭೂತ ಅಗತ್ಯಕ್ಕಿ೦ತ ಅಧಿಕವಿರಬೇಕು: ಅ೦ದರೆ ಆಹಾರ, ವಸ್ತ್ರ, 
ವಾಸಿಸುವ ಮನೆ, ಉದ್ಯೋಗದ ಉಪಕರಣಗಳೆಲ್ಲವೂ ಮೂಲಭೂತ 
ಅವಶ್ಯಕತೆಗಳಾಗಿವೆ. 


52 ರುಕಾಶ್‌ (ಕಡ್ಡಾಯ ದಾನ) 


ನಿಸಾಬ್‌ 
ಸಂಪತ್ತು, ಚಿನ್ನ, ಬೆಳ್ಳಿ ಮತ್ತು ಜಾನುವಾರುಗಳ ಮೇಲೆ ನಿಶ್ಚಯಿಸಲ್ಪಡುವ 
ಒಂದು ಅಂದಾಜು. ಅದರ ಮೇಲೆ ಒಂದು ವರ್ಷ ಪೂರ್ತಿಯಾದಾಗ ರುಕಾತ್‌ 
ಕಡ್ಡಾಯವಾಗುತ್ತದೆ. ಅದನ್ನು 'ನಿಸಾಬ್‌' ಅಥವಾ 'ಮೂಲ ಧನ' ಎನ್ನಲಾಗುತ್ತದೆ. 
ಚಿನ್ನ, ಬೆಳ್ಳಿ ಹಾಗೂ ಜಾನುವಾರುಗಳ ಮೇಲೆ ಬೇರೆ ಬೇರೆ ನಿಸಾಬ್‌ಗಳಿರುತ್ತವೆ. 


ಚಿನ್ನ-ಬೆಳ್ಳಿಯ ನಿಸಾಬ್‌ 

ಯಾರ ಬಳಿಯಾದರೂ 521(* ತೊಲೆ ಬೆಳ್ಳಿಯಿದ್ದು ಅದಕ್ಕೆ ಒಂದು ವರ್ಷ 
ಪೂರ್ಣಗೊಂಡಿದ್ದರೆ ಅಥವಾ ಏಳು ತೊಲೆ ಚಿನ್ನ ಇದ್ದು ಅದಕ್ಕೆ ಒಂದು ವರ್ಷ 
ಪೂರ್ತಿಗೊಂಡರೆ ಅದರ 1/40 ಭಾಗವನ್ನು ರುಕಾತ್‌ ನೀಡಬೇಕು. ಇದರ ಸುಲಭ 
ವಿಧಾನವೇನೆಂದರೆ, ಬೆಳ್ಳಿ ಅಥವಾ ಚಿನ್ನದ ಬೆಲೆಯನ್ನು ನಿಗದಿ ಪಡಿಸಿ, ಅದರಿ೦ದ 
2.5% ರುಕಾತ್‌ ನೀಡಬೇಕು. ಹಣದ ನಿಸಾಬನ್ನೂ ಚಿನ್ನ ಬೆಳ್ಳಿಯ ಆಧಾರದಲ್ಲಿ 
ನಿಶ್ಚಯಿಸಬಹುದಾಗಿದೆ. ಉದಾಹರಣೆಗೆ: ಒಬ್ಬನ ಬಳಿ 521: ತೊಲೆ ಬೆಳ್ಳಿ 
ಖರೀದಿಸಬಹುದಾದಷ್ಟು ಹಣವಿದ್ದರೆ ಮತ್ತು ಆ ಹಣಕ್ಕೆ ಒಂದು ವರ್ಷ 
ಪೂರ್ತಿಯಾದರೆ ಅದರ ಮೇಲೆ 2.5% ರುಕಾತ್‌ ಕಡ್ಡಾಯವಾಗುತ್ತದೆ. 

ಅದೇ ರೀತಿ ಆಭರಣಗಳ ಮೇಲೂ ರುಕಾತ್‌ ನೀಡಬೇಕಾಗುತ್ತದೆ. ಒಮ್ಮೆ 
ಇಬ್ಬರು ಮಹಿಳೆಯರು ಪ್ರವಾದಿವರ್ಯರನ್ನುಸ) ಭೇಟಿಯಾದರು. ಅವರು ತಮ್ಮ 
ಕೈಗಳಲ್ಲಿ ಚಿನ್ನದ ಬಳೆಗಳನ್ನು ಧರಿಸಿದ್ದರು. ಪ್ರವಾದಿವರ್ಯರು(ಸ) ಕೇಳಿದರು, 
"ಅವುಗಳಿಗೆ ರುಕಾತ್‌ ನೀಡಿದ್ದೀರಾ?" ಆಗ ಸ್ತ್ರೀಯರು ಇಲ್ಲವೆಂದರು. "ನೀವು 
ನಿಮ್ಮ ಕೈಗಳಲ್ಲಿ ಬೆಂಕಿಯ ಬಳೆಗಳನ್ನು ಧರಿಸಿಕೊಳ್ಳಲು ಸಿದ್ಧರಿದ್ದೀರಾ?" ಎಂದು 
ಪ್ರವಾದಿವರ್ಯರು(ಸ) ಮತ್ತೆ ಪ್ರಶ್ನಿಸಿದರು. ಆ ಮಹಿಳೆಯರು "ಖಂಡಿತ ಇಲ್ಲ" 
ಎಂದರು. ಆಗ ಪ್ರವಾದಿವರ್ಯರು ಹೀಗೆಂದರು, "ರುಕಾತ್‌ ನೀಡುತ್ತಲಿರಿ." 

ವ್ಯಾಪಾರೀ ಸರಕುಗಳ ಮೇಲೂ ರುಕಾತ್‌ ಕಡ್ಡಾಯವಿದೆ. ಒಬ್ಬನ ಬಳಿ 
52 ತೊಲೆ ಬೆಳ್ಳಿ ಕೊ೦ಡುಕೊಳ್ಳುವಷ್ಟು ಬೆಲೆಯ ವ್ಯಾಪಾರಿ ಸರಕುಗಳಿದ್ದರೆ ಮತ್ತು 
ಅವುಗಳಿಗೆ ಒಂದು ವರ್ಷ ಪೂರ್ತಿಯಾಗಿದ್ದರೆ ಅದರ ಮೇಲೆ 2.5% ರುಕಾತ್‌ 
- ನೀಡಬೇಕು. 


ಪಾಂ ಎಂ ಎಸಷಂಂ ಎ ್ರ೯ ಷಲ ಸಮು 
* ಕೆಲವರ ಪ್ರಕಾರ ಬೆಳ್ಳಿಯ ನಿಸಾಬ್‌ 36 ತೊಲೆ 5, ಮಾಹಾ ಆಗಿದೆ ಮತ್ತು ಚಿನ್ನದ 
ನಿಸಾಬ್‌ 5 ತೊಲೆ 2% ಮಾಹಾ ಆಗಿರುತ್ತದೆ. 


ಸಚ್ಚಾದೀನ್‌ ಭಾಗ-4 53 


ಜಾನುವಾರುಗಳ ನಿಸಾಬ್‌ 

ಒಬ್ಬನ ಬಳಿ 40 ಕುರಿ ಅಥವಾ ಆಡುಗಳಿದ್ದರೆ ಅವುಗಳಿಂದ ಒಂದು ಕುರಿ 
ಅಥವಾ ಆಡನ್ನು ರುಕಾತ್‌ ನೀಡಬೇಕು. ಹಾಗೆಯೇ 120 ಕುರಿ ಅಥವಾ ಆಡುಗಳ 
ವರೆಗೆ ಒಂದೇ ಆಡು ಅಥವಾ ಕುರಿ ನೀಡಬೇಕು. 120ರಿಂದ 200ರ ವರೆಗೆ ಎರಡು 
ಆಡು ಅಥವಾ ಕುರಿ ನೀಡಬೇಕು. 201ರಿಂದ 399ರ ವರೆಗಿದ್ದರೆ ಅದಕ್ಕೆ 3 ಆಡು 
ಅಥವಾ ಕುರಿ ಹಾಗೂ 400 ಇದ್ದರೆ 4 ಆಡು ಅಥವಾ ಕುರಿಗಳನ್ನು ನೀಡಬೇಕು. 
ಹಾಗೆಯೇ 400ಕ್ಕಿಂತ ಹೆಚ್ಚಿದ್ದಲ್ಲಿ ಪ್ರತಿ ನೂರು ಜಾನುವಾರುಗಳಿಗೆ ಒಂದು ಆಡು 
ಅಥವಾ ಕುರಿ ನೀಡಬೇಕು. ನೂರಕ್ಕಿಂತ ಹೆಚ್ಚು ಅಥವಾ ಕಡಿಮೆಯಿದ್ದರೆ ಅದು 
ಲೆಕ್ಕಕ್ಕಿರುವುದಿಲ್ಲ. 

ದನ ಅಥವಾ ಎಮ್ಮೆಗಳ ಸಂಖ್ಯೆ 30ಕ್ಕೆ ತಲುಪಿದರೆ ಒ೦ದು ವರ್ಷದ ಒಂದು 
ಕರುವನ್ನು ರುಕಾತ್‌ ನೀಡಬೇಕು. ಸಂಖ್ಯೆ 40 ಆಗಿದ್ದರೆ 2 ವರ್ಷ ಪ್ರಾಯದ 
ಕರುವನ್ನು ನೀಡಬೇಕು. 41ರಿಂದ 59ರ ವರೆಗೆ ಅಷ್ಟೇ ಪ್ರಮಾಣವಿರುತ್ತದೆ. 60 
ದನ ಅಥವಾ ಎಮ್ಮೆಗಳಿದ್ದರೆ 30ರ ಎರಡು ನಿಸಾಬ್‌ ಆಗುತ್ತದೆ. ಅಂದರೆ ಒಂದು 
ವರ್ಷ ಪ್ರಾಯದ ಎರಡು ಕರುಗಳನ್ನು ದಾನ ನೀಡಬೇಕು. 60ಕ್ಕಿಂತ ಹೆಚ್ಚಿನ 
ಜಾನುವಾರುಗಳಿದ್ದರೆ ಹೆಚ್ಚಿನ ಪ್ರತಿ 30 ಜಾನುವಾರುಗಳಿಗೆ ಒಂದು ವರ್ಷದ ಒಂದು 
ಕರು ಮತ್ತು ಪ್ರತಿ 40 ಜಾನುವಾರುಗಳಿಗೆ ಒಂದು ವರ್ಷದ 2 ಕರುಗಳನ್ನು ದಾನ 
ಮಾಡಬೇಕು. 

ಅದೇ ರೀತಿ 5 ಒಂಟೆಗಳನ್ನು ಹೊಂದಿರುವವರು ಒಂದು ಆಡು, 10 
ಒ೦ಟೆಗಳಿಗೆ 2 ಆಡು, 15 ಒಂಟೆಗಳಿಗೆ 3 ಆಡು, 20 ಒಂಟೆಗಳಿಗೆ 4 ಆಡುಗಳು 
ಮತ್ತು 25 ಒಂಟೆಗಳಿದ್ದರೆ ಒಂದು ವರ್ಷ ಪ್ರಾಯದ ಒ೦ಟೆಮರಿಯನ್ನು ದಾನ 
ಮಾಡಬೇಕು. 


ಉಶ್ರ್‌ 

ಕೃಷಿ ಉತ್ಪನ್ನಗಳಿ೦ದ ನೀಡಲಾಗುವ ರುಕಾತ್‌ಗೆ 'ಉಶ್ರ್‌' ಎನ್ನಲಾಗುತ್ತದೆ. 
ಇದರ ಆದೇಶಗಳು ರುಕಾತ್‌ಗಿ೦ತ ಭಿನ್ನವಾಗಿವೆ. ಪವಿತ್ರ ಕುರ್‌ಆನಿನಲ್ಲಿ ಅದರ 
ಬಗ್ಗೆ ಹೀಗೆನ್ನಲಾಗಿದೆ. "ಓ ಸತ್ಯವಿಶ್ವಾಸಿಗಳೇ! ನೀವು ಸಂಪಾದಿಸಿದ ಸಂಪತ್ತಿನಿಂದ 
ಮತ್ತು ನಾವು ನಿಮಗಾಗಿ ಭೂಮಿಯಿಂದ ಉತ್ಪಾದಿಸಿದವುಗಳಿಂದ 
ಉತ್ತಮವಾದವುಗಳನ್ನು ದೇವಮಾರ್ಗದಲ್ಲಿ ಖರ್ಚು ಮಾಡಿರಿ." (2: 267) 

ತರುವಾಯ, "ಅವುಗಳಿಂದ ಫಲ ಪಡೆದಾಗ ನೀವೂ ತಿನ್ನಿರಿ ಮತ್ತು ಕೃಷಿ 
ಉತ್ಪನ್ನಗಳ ಹಕ್ಕನ್ನು(ಉಶ್ರನ್ನು) ನೀಡಿರಿ” ಎ೦ದು ಹೇಳಲಾಯಿತು. 


54 ರುಕಾತ್‌ (ಕಡ್ಡಾಯ ದಾನ) 


"ಭೂಮಿಯಲ್ಲಿ ಬೆಳೆಯುವಂತಹ ಪ್ರತಿಯೊಂದು ವಸ್ತುವಿನ ಮೇಲೂ 
ಸದಕಾ(ದಾನ) ಇದೆ" ಎಂದು ಪ್ರವಾದಿವರ್ಯರು(ಸ) ಹೇಳಿದ್ದಾರೆ. ಸಹಾಬಿಗಳು(ರ) 
ಧಾನ್ಯ-ಫಲ, ಜೇನು ಇತ್ಯಾದಿ ಪ್ರತಿಯೊಂದು ಉತ್ಸನ್ನದ ಉಶ್ರನ್ನು ನೀಡುತ್ತಿದ್ದರು. 
ಉಶ್ರ್‌ ಪ್ರತಿಯೋರ್ವ ಮುಸ್ಲಿಮನ ಮೇಲೆ ಕಡ್ಡಾಯವಾಗಿದೆ. ಅದರಲ್ಲಿ ಪ್ರಜ್ಞಾವಂತ 
ಅಥವಾ ಪ್ರಾಪ್ತ ಎ೦ಬ ಯಾವುದೇ ನಿಬಂಧನೆಯಿಲ್ಲ. ಅ೦ತೆಯೇ ಅದಕ್ಕೆ ನಿಸಾಬ್‌* 
ಮತ್ತು ವರ್ಷ ಪೂರ್ತಿಗೊಳ್ಳುವ ಕ್ರಮವೂ ಇಲ್ಲ. 


ಉಶ್ರ್‌ನ ಪ್ರಮಾಣ 

ಉತ್ಪಾದನೆಯು ನೀರಾವರಿಯಿಲ್ಲದೆ, ಅಂದರೆ ಕೇವಲ ಮಳೆ ನೀರಿನಿಂದ 
ಬೆಳೆದುದಾಗಿದ್ದರೆ ಒಟ್ಟು ಉತ್ಪಾದನೆಯ 1/10 ಭಾಗ(ಅಂದರೆ 10%) ದಾನ 
ಮಾಡಬೇಕು. ಒಂದು ವೇಳೆ ನೀರಾವರಿಯ ಮೂಲಕ ಬೆಳೆಸಿದ್ದಾಗಿದ್ದರೆ 1/20 ಭಾಗ 
(ಅ೦ದರೆ 5%) ದಾನ ಮಾಡಬೇಕು. 


ರುಕಾತ್‌ಗೆ ಅರ್ಹರಾದವರು 
ರುಕಾತ್‌ಗೆ 8 ಪ್ರಕಾರದ ಜನರು ಅರ್ಹರಾಗುತ್ತಾರೆ. 

1) ಫಕೀರ್‌: ಆದಾಯ ಮೂಲ ಹೊಂದಿದ್ದರೂ ದೈನಂದಿನ ಆವಶ್ಯಕತೆಗಳನ್ನು 
ಪೂರೈಸುವ ಸಾಮರ್ಥ್ಯವನ್ನು ಹೊಂದಿರದವನು, ನೆರೆ, ಚಂಡಮಾರುತ ಅಥವಾ 
ದಂಗೆ-ಗಲಭೆಗಳಿಂದಾಗಿ' ಸರ್ವಸ್ವವನ್ನೂ ಕಳಕೊ೦ಡವನು. 

2 ಮಿಸ್ಕೀನ್‌: ಉಣ್ಣಲು ಏನನ್ನೂ ಹೊಂದಿಲ್ಲದ ಹಾಗೂ ಏನನ್ನೂ 
ಸಂಪಾದಿಸಲಾಗದವನು. ನಿರ್ಗತಿಕ ಯತೀಮ್‌(ಅನಾಥ) ಹಾಗೂ ವಿಧವೆಯರೂ 
ಇದರಲ್ಲಿ ಸೇರುತ್ತಾರೆ. 

3) ಆಮಿಲ್‌: ರುಕಾತ್‌ ಸಂಗ್ರಹಕ್ಕಾಗಿ ನಿಯುಕ್ತರಾದವರು. 

4) ಮುಲಲ್ಲಿಫತಲ್‌ ಕುಲೂಬ್‌: ಇಸ್ಲಾಮಿನ ಕುರಿತು ಮೃದುಧೋರಣೆ 
ಹೊಂದಿದವರಲ್ಲಿ ಇಸ್ಲಾಮಿನ ಬಗ್ಗೆ ಆಸಕ್ತಿ ಹುಟ್ಟಿಸಲು ಮತ್ತು , ಇಸ್ಲಾಮಿನಲ್ಲಿ 
ಸ್ಥಿರವಾಗಿರಿಸಲು ನೀಡುವುದು. 

5) ಅರ್ರಿಕಾಬ್‌: ಗುಲಾಮರು ಅಥವಾ ಯುದ್ದ ಕೈದಿಗಳು. 


*ಇಮಾಮ್‌ ಶಾಫಿಈಯವರು(ರ) ನಿಸಾಬ್‌ನ ಪರವಾಗಿದ್ದರೆ ಅವರ ಪ್ರಕಾರ 5 
ವಸ್ಕ್‌ಗಿಂತ ಕಡಿಮೆ ಉತ್ಪಾದನೆಗೆ ಉಶ್ರ್‌ ಕಡ್ಡಾಯವಾಗುವುದಿಲ್ಲ. ಒಂದು ವಸ್ಕ್‌, ಏಳು 
ಸಾಲ್‌ಗೆ ಸಮವಾಗಿದೆ. ಒಂದು ಸಾಲ್‌ 234 ತೊಲೆಯಷ್ಟು ಭಾರದ ಪ್ರಮಾಣವಾಗಿದೆ. 


ಸಚ್ಚಾದೀನ್‌ ಭಾಗ-4 ತ 55. 


`6) ಗಾರಿಮ್‌: ಸಾಲ ತೀರಿಸುವ ಸ್ಥಿತಿಯಲ್ಲಿಲ್ಲದ ಸಾಲಗಾರರು. 
7) ಫೀ ಸಬೇಲಿಲ್ಲಾಹ್‌: ಧರ್ಮದ ಉನ್ನತಿಗಾಗಿ ಹೋರಾಡುವ ಮತ್ತು ಧರ್ಮ 
ಸೇವೆಯಲ್ಲಿ ತೊಡಗಿಕೊಂಡಿರುವವರು (ಅಂಥವರ ಖರ್ಚಿಗೆ ನೀಡುವುದು) 
8) ಇಬ್ನು ಸಬೀಲ್‌: ಯಾತ್ರಿಕರು. ಅವರು ಸ್ಥಿ ತಿವಂತರಾಗಿದ್ದರೂ ಪ್ರಯಾಣದ 
ವೇಳೆಯಲ್ಲಿ ಸಹಾಯಕ್ಕೆ ಅರ್ಹರಾಗಿರುವವರು- ಅಂತಹವರಿಗೆ ಸಹಾಯ ನೀಡುವುದು. 
ರ. ಧುಕಾತನ್ನು ಮುಸ್ಲಿಮರು ಬೈತುಲ್‌ಮಾಲ್‌ನಲ್ಲಿ ಸಂಗ್ರಹಿಸಿಡುವುದು ಉತ್ತಮ. 
ಮೇಲೆ _ತಿಳಿಸಲಾದ೦ತಹ 8 ರೀತಿಯ ಜನರಿಗೆ ಆ ಬೈತುಲ್‌ಮಾಲ್‌ನಿಂದಲೇ 
ವ್ಯಯಿಸಲ್ಪಡಬೇಕು-ಒಂದು-ವೇಳೆ ಬೈತುಲ್‌ಮಾಲ್‌ ಅಸ್ತಿತ್ವದಲ್ಲಿರದಿದ್ದರೆ, ಅದನ್ನು 
ಸ್ಥಾಪಿಸಲು ಸಾಧ್ಯ೦ತ ಪ್ರಯತ್ನಿಸಬೇಕು. ಅದು ಅಸ್ತಿತ್ವಕ್ಕೆ ಬರುವವರೆಗೂ, ಉಳ್ಳವರು 
ಸ್ವತಃ ರುಕಾತ್‌ ನೀಡುತ್ತಿರಬೇಕು. ರುಕಾತನ್ನು ಚಾಂದ್ರಮಾನ ಕಾಲಕ್ಕನುಸಾರ 
ನೀಡಬೇಕು. ರುಕಾತನ್ನು ನೀಡುವಾಗ 'ನಾನು ಈ ಸಂಪತ್ತನ್ನು ಅಲ್ಲಾಹನ 
ಮಾರ್ಗದಲ್ಲಿ ವ್ಯಯಿಸುತ್ತೇನೆ' ಎಂದು ಸಂಕಲ್ಪ ಮಾಡಬೇಕು. 


೫3... fe 


8. ಹಜ್‌ 
f ಜ 

ಹಲವಾರು ವರ್ಷಗಳ ಹಿಂದೆ ಪ್ರವಾದಿ ಇಬ್ರಾಹೀಮ್‌(ಅ) ಮತ್ತವರ. ಪುತ್ರ 
ಪ್ರವಾದಿ ಇಸ್ಮಾಯಿಲ್‌ರ(ಅ) ಜತೆ ಸೇರಿ ಮಕ್ಕಾ ನಗರದಲ್ವಿ-ದೆಔರಾಧನೆಗಾಗಿ 
ಒ೦ದು ಗೃಹವನ್ನು ನಿರ್ಮಿಸಿದರು. ಅದನ್ನು 'ಕಅಬಾ-ಭವನೆ' ಅಥವಾ 'ಬೈತುಲ್ಲಾಹ್‌' 
(ಅಲ್ಲಾಹನ ಮನೆ) ಎನ್ನಲಾಗುತ್ತದೆ--ಆಂತ್ಯ ಪ್ರವಾದಿ ಮುಹಮ್ಮದ್‌ರು(ಸ) ಅದೇ 
ಮಕ್ಕಾ ನಗರದಲ್ಲಿ ಜನಿಸಿದರು. ಆ ಸಮಯದಲ್ಲಿ ಅಲ್ಲಿನ ಪಥಭ್ರಷ್ಟ ಜನರು 
ಕಅಬಾ ಭವನದೊಳಗೆ ಶಿಲಾ ಮೂರ್ತಿಗಳನ್ನು ಇರಿಸಿ ಅವುಗಳಿಗೆ ಪೂಜೆ ಸಲ್ಲಿಸುತ್ತಿದ್ದರು. 
ಪ್ರವಾದಿವರ್ಯರು(ಸ) ಅನಂತರದ ದಿನಗಳಲ್ಲಿ ಕಅಬಾವನ್ನು ಮೂರ್ತಿಗಳಿಂದ 
ಮುಕ್ತಗೊಳಿಸಿದರು. ಅಂತೆಯೇ ಅವರು, ಸಕಲ ಲೋಕಕ್ಕೆ ಏಕದೇವತ್ವದ ಸಂದೇಶ 
ಸಾರಲು ಮತ್ತು ಏಕೈಕ ಅಲ್ಲಾಹನ ಆರಾಧನೆಯ ಶಿಕ್ಸಣ ನೀಡಲಿಕ್ಕಾಗಿ ಕಅಬಾ 
ಭವನವನ್ನು ಕೇ೦ದ್ರವನ್ನಾಗಿ ಮಾಡಿದರು. 

ಕೆಲವು ನಿರ್ದಿಷ್ಟ ದಿನಗಳಲ್ಲಿ ಈ ಕಅಬಾ ಭವನದ ರಿುಯಾರತ್‌(ಸ೦ದರ್ಶನ) 
ಮಾಡುವ ಹಾಗೂ ಅರಫಾ ಮೈದಾನದಲ್ಲಿ ಆರಾಧನೆ ಸಲ್ಲಿಸುವುದನ್ನು 'ಹಜ್ಜ್‌' 
ಎನ್ನಲಾಗುತ್ತದೆ. ಹಜ್ಜ್‌-ಇಸ್ಲಾಮಿನ ಅತಿ ಪ್ರಧಾನವಾದ ಆರಾಧನೆಯಾಗಿದೆ. ನಮಾರು್‌ 
ಮತ್ತು ಉಪವಾಸ ವ್ರತಗಳು ದೈಹಿಕ ಆರಾಧನೆಯಾಗಿವೆ ಹಾಗೂ ರುಕಾತ್‌ ಆರ್ಥಿಕ 
ಆರಾಧನೆಯಾಗಿದೆಯೆ೦ಬುದನ್ನು ನಾವು ಈಗಾಗಲೇ ತಿಳಿದುಕೊಂಡಿದ್ದೇವಲ್ಲವೇ? 
ಆದರೆ ಹಜ್ಜ್‌ ದೈಹಿಕ ಆರಾಧನೆಯಾಗಿರುವಂತೆಯೇ ಆರ್ಥಿಕ ಆರಾಧನೆಯೂ 
ಆಗಿದೆ. ಸ್ಥಿತಿವ೦ತನಾದ ಪ್ರೌಢ ಹಾಗೂ ದೈಹಿಕ ಸಾಮರ್ಥ್ಯವುಳ್ಳ ಮುಸ್ಲಿಮನ ಮೇಲೆ 
ಜೀವನದಲ್ಲಿ ಒಂದು ಬಾರಿ ಹಜ್ಜ್‌ ನಿರ್ವಹಿಸುವುದು ಕಡ್ಡಾಯವಾಗಿದೆ. ಪ್ರಯಾಣದ 
ದಾರಿವೆಚ್ಚ ಮತ್ತು ಪತ್ನಿ ಮಕ್ಕಳ ಖರ್ಚು ವೆಚ್ಚಗಳನ್ನು ಪೂರೈಸಬೇಕಾದುದು ಕೂಡಾ 
ಅಗತ್ಯವಾಗಿದೆ. ಸ್ತ್ರೀಯರಾಗಿದ್ದರೆ ಅವರು ಮುಪ್ರಿಮ್‌(ಅಂದರೆ ತಂದೆ, ಸೋದರ) 
ಅಥವಾ ಪತಿಯ ಜತೆಗಿರಬೇಕಾದುದಗತ್ಕ. 


ಹಜ್ಜ್‌ ಯಾವಾಗ ಕಡ್ಡಾಯವಾಯಿತು? 
ಪ್ರವಾದಿವರ್ಯರು(ಸ) ತಮ್ಮ ಅನುಯಾಯಿಗಳೊಂದಿಗೆ ಮದೀನಾಕ್ಕೆ ವಲಸೆ 


ಸಚ್ಚಾದೀನ್‌ ಭಾಗ-4 57 


ಹೋದರು. ತರುವಾಯ ಮುಸ್ಲಿಮರು ಸಮಾಧಾನ ಹೊಂದಿದಾಗ ಹಿಜರಿ 6ನೆಯ 
ವರ್ಷ ಅಲ್ಲಾಹನು ಈ ರೀತಿ ಆದೇಶವಿತ್ತನು, "ಅಲ್ಲಾಹನ ಸಂಪ್ರೀತಿಗಾಗಿ ಹಜ್ಜ್‌ 
ಮತ್ತು ಉಮ್ರಾ ಮಾಡಿರಿ." ಆದರೆ ಆ ವರ್ಷ ಮಕ್ಕಾದ ಸತ್ಯನಿಷೇಧಿಗಳು ಅವರನ್ನು 
ಹಜ್ಜ್‌ ನಿರ್ವಹಿಸುವುದರಿ೦ದ ತಡೆದರು. ಹಾಗಾಗಿ ಪ್ರವಾದಿವರ್ಯರು(ಸ) ತಮ್ಮ 
ಸಾವಿರಾರು ಸಂಗಾತಿಗಳೊಂದಿಗೆ ಹಜ್ಜ್‌ ನಿರ್ವಹಿಸಲು ಮದೀನಾದಿ೦ದ ಮಕ್ಕಾಕ್ಕೆ 
ಹೊರಟರು. ಅಲ್ಲಿ ಅವರು ಒಂದು ಲಕ್ಷಕ್ಕೂ ಮಿಕ್ಕಿದ ಜನರೊಂದಿಗೆ ಹಜ್ಜ್‌ 
ನಿರ್ವಹಿಸಿದರು. 


ಹಜ್ಡ್‌ನ ಶ್ರೇಷ್ಠತೆ 

ಇಸ್ಲಾಮಿನಲ್ಲಿ ಹಜ್ಜ್‌ಗೆ ಬಹಳ ಮಹತ್ವವಿದೆ. ಪವಿತ್ರ ಕುರ್‌ಆನಿನಲ್ಲಿ 
ಹೀಗೆನ್ನಲಾಗಿದೆ. "ಈ ಭವನದ ವರೆಗೆ ತಲುಪಲು ಸಾಧನಾನುಕೂಲತೆಗಳಿರುವವನು 
ಅದರ 'ಹಜ್ಜ್‌'ಯಾತ್ರೆ ಕೈಗೊಳ್ಳಬೇಕೆಂಬುದು ಜನರ ಮೇಲೆ ಅಲ್ಲಾಹನ ಹಕ್ಕಾಗಿರುತ್ತದೆ. 
ಈ ಆಜ್ಞೆಯ ಅನುಸರಣೆಯನ್ನು ಯಾರಾದರೂ ನಿರಾಕರಿಸಿದರೆ, ಅಲ್ಲಾಹ್‌ ಸಕಲ 
ಜಗತ್ತಿನವರಿ೦ದ ನಿರಪೇಕ್ಷನಾಗಿರುತ್ತಾನೆಂಬುದನ್ನು ಅವನು ಅರಿತಿರಬೇಕು." 

(3:97) 

ಹದೀಸ್‌ಗಳಲ್ಲೂ ಹಲವೆಡೆ ಹಜ್ಜ್‌ನ ಮಹತ್ವವನ್ನು ವಿವರಿಸಲಾಗಿದೆ. ಒಮ್ಮೆ 
ಪ್ರವಾದಿವರ್ಯರು(ಸ) ಹೇಳಿದರು, "ಅಲ್ಲಾಹನ ಸಂಪ್ರೀತಿಗಾಗಿ ಹಜ್ಜ್‌ ನಿರ್ವಹಿಸುವ 
ವ್ಯಕ್ತಿ ಆ ಸಮಯದಲ್ಲಿ ಅಶ್ಲೀಲ ಮಾತು-ಕೃತಿಗಳಿಂದ ದೂರವಿದ್ದು ಯಾರೊಂದಿಗೂ 
ಜಗಳವಾಡದೆ ಹಾಗೂ ಇನ್ನಿತರ ಯಾವುದೇ ದುರ್ವರ್ತನೆ ತೋರದಿದ್ದರೆ, ಆತ 
ಹಜ್ಜ್‌ನಿ೦ದ ಮರಳುವಾಗ ಆಗ ತಾನೇ ಜನಿಸಿದ ಮಗುವಿನಂತೆ ಪಾಪ ಮುಕ್ತನಾಗಿ 
ಮರಳುವನು." 

ನಿಸ್ಸಂದೇಹವಾಗಿಯೂ ಹಜ್ಜ್‌ನಿ೦ದ ಸಕಲ ಕೆಡುಕುಗಳು ದೂರವಾಗುತ್ತವೆ. 
ಆದರೆ ಹಜ್ಜ್‌ ನಿರ್ವಹಿಸುವವನ ಸಂಕಲ್ಪವು ದೇವ ಸಂಪ್ರೀತಿ ಮಾತ್ರವಾಗಿರಬೇಕು. 
ತೋರಿಕೆ, ಹೆಸರು ಗಳಿಕೆ ಅಥವಾ ಲೌಕಿಕ ಲಾಭ ಗಳಿಸುವುದಕ್ಕಾಗಿರಬಾರದು. 
ಇಸ್ಲಾಮಿನಲ್ಲಿ ಜಿಹಾದ್‌ ಅತ್ಯಂತ ಶ್ರೇಷ್ಠ ಆರಾಧನೆಯಾಗಿದೆ. ಜಿಹಾದ್‌ ಅಂದರೆ 
ದೇವಮಾರ್ಗದಲ್ಲಿ ಜೀವಾರ್ಪಣೆಗೈಯುವುದರ ಹೆಸರಾಗಿದೆ. ಅದಕ್ಕಿ೦ತ ಮಿಗಿಲಾದ 
ಸತ್ಕರ್ಮ ಬೇರೆ ಇಲ್ಲ. ಆದರೆ ಪ್ರವಾದಿವರ್ಯರು(ಸ) ಒಂದೆಡೆ ಹೀಗೆ ಹೇಳಿರುವರು, 
"ಹಜ್ಜ್‌ ಸ್ತ್ರೀಯರ ಪಾಲಿಗೆ ಜಿಹಾದ್‌ ಆಗಿದೆ.” 

ಇನ್ನೊಂದು ಸಂದರ್ಭದಲ್ಲಿ ಅವರು(ಸ) ಹೀಗೆ೦ದಿರುವರು, "ಒಬ್ಬನ ಬಳಿ 
ದಾರಿವೆಚ್ಚ ಮತ್ತು ದೇವಭವನ ತಲುಪಬಹುದಾದ ವಾಹನ ಸೌಕರ್ಯವಿದ್ದೂ ಆತ 


58 -ಹಜ್ಜ್‌ : 
ಎ ು ಎ ___ಲಂಊಉಇಲಂಲ್ಲಳಇ್ಲಇಲ್ಲಅ1ಲಲಅಲ್ಞಂಐಭಂ ್ವ॥್ಪಒ್ಲಂ|್ಪ್ಪಂಉಂ್ವ್ಫೌೊಶ್ಲಶ್ಹೈೈೈಹಜ್ಜ್ದ 
ಹಜ್ಜ್‌ ನಿರ್ವಹಿಸದೆ ಇದ್ದರೆ ಆತನ: ಮರಣಹೊಂದುವುದರಲ್ಲಿಯೂ ಯಹೂದಿ 
ಅಥವಾ ಕ್ರೈಸ್ತನಾಗಿ ಮರಣಹೊ೦ದುವುದರಲ್ಲಿಯೂ ಯಾವುದೇ ವ್ಯತ್ಯಾಸವಿಲ್ಲ." 
ಹಜ್ಜ್‌ಗೆ ಅಪಾರ ಪ್ರತಿಫಲವಿದೆ. "ಹಜ್ಜ್‌ನ ಪ್ರತಿಫಲ ಸ್ವರ್ಗವಾಗಿದೆ" ಎಂದು 
ಪ್ರವಾದಿವರ್ಯರು(ಸ) ಹೇಳಿರುವರು. ಅಂತೆಯೇ, "ಹಜ್ಜ್‌ ಮತ್ತು ಉಮ್ರಾ 
ನಿರ್ವಹಿಸುವವರು ಅಲ್ಲಾಹನ ಅತಿಥಿಗಳಾಗಿರುವರು. ಅವರು ಪ್ರಾರ್ಥಿಸಿದರೆ ಅಲ್ಲಾಹನು 
ಅದನ್ನು ಈಡೇರಿಸುವನು. ಅವರು ಕ್ಷಮೆ ಯಾಚಿಸಿದರೆ ಅಲ್ಲಾಹ್‌ ಅವರನ್ನು 
ಕ್ಷಮಿಸುವನು” ಎಂದು ಪ್ರವಾದಿವರ್ಯರು(ಸ) ನುಡಿದಿರುವರು. 
ಪ್ರವಾದಿವರ್ಯರ(ಸ) ಸಂಗಾತಿಗಳು(ರ) ಹಜ್ಜ್‌ ಕರ್ಮವನ್ನು ಬಹಳ ನಿಷ್ಠೆಯಿಂದ 
ಪಾಲಿಸುತ್ತಿದ್ದರು. ಸತ್ಯಸಂಧ ಖಲೀಫರೂ ತಂತಮ್ಮ ಆಡಳಿತಾವಧಿಯಲ್ಲಿ ಬಹಳ 
ಆಸಕ್ತಿಯಿಂದ ಹಜ್ಜ್‌ ನಿರ್ವಹಿಸುತ್ತಿದ್ದರು.* ದೂರದೂರದ ಮುಸ್ಲಿಮ್‌ 
ಆಡಳಿತಾಧಿಕಾರಿಗಳನ್ನು ಕರೆದು ಪರಿಸ್ಥಿತಿಗಳ ಅವಲೋಕನ ನಡೆಸುತ್ತಿದ್ದರು. ಅವರಿಗೆ 
ಸಲಹೆ ಸೂಚನೆಗಳನ್ನು ನೀಡುತ್ತಿದ್ದರು. ಆವಶ್ಯಕ ಆದೇಶಗಳನ್ನು ನೀಡುವುದಿದ್ದರೆ 
ಹಜ್ಜ್‌ನ ಸಾರ್ವಜನಿಕ ಸಮಾವೇಶದಲ್ಲಿ ಘೋಷಿಸುತ್ತಿದ್ದರು. ಇದರಿ೦ದ ಇಸ್ಲಾಮೂ 
ಸಾಮ್ರಾಜ್ಯದ ಮೂಲೆಮೂಲೆಗೂ ಅವರ ಆದೇಶವು ತಲಪ್ಪತ್ತಿತ್ತು. ಒಂದು 
ಸಂದರ್ಭದಲ್ಲಿ ಖಲೀಫಾ ಉಮರ್‌ರು(ರ), "ಸಾಮರ್ಥ್ಯವಿದ್ದೂ, ಹಜ್ಜ್‌ 
ನಿರ್ವಹಿಸದವರ ವಿರುದ್ಧ ನಾನು ಯುದ್ಧ ಮಾಡುವೆನು" ಎಂದು ಸಾರಿದ್ದರು. ಅದೇ 
ರೀತಿ, "ಜನರು ಅಲ್ಲಾಹನ ಭವನಕ್ಕೆ ಹಜ್ಜ್‌ ಯಾತ್ರೆ ಕೈಗೊಳ್ಳುವುದನ್ನು ನಿಲ್ಲಿಸಿದಾಗ, 
ಲೋಕಾಂತ್ಕ ಸಂಭವಿಸುತ್ತದೆ" ಎಂದು ಹ. ಅಬೂ ಸಈದ್‌(ರ) ಹೇಳಿದರು. 


ಹಜ್ಜ್‌ನ ಅಂಗಗಳು 

1) ಇಹ್ರಾಮ್‌: ಹಜ್ಜ್‌ನ ಸಮವಸ್ತ್ರ ಧರಿಸುವುದು. ಹಜ್ಜ್‌ನ ಸಂಕಲ್ಪ 
ಮಾಡುವುದು ಮತ್ತು ಹಜ್ಜ್‌ನ ದುಆ ಪಠಿಸುವುದು. 

2) ಮೂಕಾತ್‌: ಹಜ್ಜ್‌ ನಿರ್ವಹಿಸುವವರು ಇಹ್ರಾಮ್‌ ಧರಿಸುವ ನಿರ್ದಿಷ್ಟ ಸ್ಥಳ. 

3) ತಲ್ಪಿಯ: ಇಹ್ರಾಮ್‌ ಧರಿಸಿದಾಗಿನಿಂದ ಹಜ್ಜ್‌ ಕರ್ಮ ಮುಗಿಯುವ ತನಕ 
ನಿಂತಾಗ, ಕುಳಿತಾಗ ಹಜ್ಜ್‌ ಕರ್ಮಗಳನ್ನು ನೆರವೇರಿಸುತ್ತಿರುವಾಗ ಎಲ್ಲ 
ಸಂದರ್ಭಗಳಲ್ಲೂ ಪಠಿಸುತ್ತಾ ಇರುವ ದುಅವನ್ನು 'ತಲ್ಪಿಯ' ಎನ್ನಲಾಗುತ್ತದೆ. 
ಅದು ಈ ರೀತಿ ಇದೆ: 


* ಹೆ. ಅಲೀಯವರಿಗೆ(ರ) ತಮ್ಮ ಆಡಳಿತಾವಧಿಯಲ್ಲಿ ಹಜ್ಜ್‌ ನಿರ್ವಹಿಸುವ 
ಸಂದರ್ಭವೊದಗಿರಲಿಲ್ಲ. 


ಸಚ್ಚಾದೀನ್‌ ಭಾಗ-4 59 


'ಲಬ್ಬೈಕಲ್ಲಾಹುಮ್ಮ ಲಬ್ಬೈಕ್‌. ಲಬ್ಬೈಕ ಲಾ ಶರೀಕ ಲಕ ಲಜ್ಜೈಕ್‌ ಇನ್ನಲ್‌ 
ಹಮ್ಹ, ವನ್ನಿಟ್‌ಮತ, ಲಕವಲ್‌ ಮುಲ್ಕ್‌ ಲಾ ಶರೀಕಲಕ.'' 

(ನಾನು ಹಾಜರಿದ್ದೇನೆ, ಓ ಅಲ್ಲಾಹ್‌ ನಾನು ಹಾಜರಿದ್ದೇನೆ. ನಿನಗೆ ಯಾರೂ 
ಸಹಭಾಗಿಗಳಿಲ್ಲ. ನಾನು ಹಾಜರಿದ್ದೇನೆ. ಸರ್ವಸ್ತುತಿಯೂ ಸಕಲ ಅನುಗ್ರಹಗಳೂ 
ನಿನಗೇ ವೂಸಲು ಸಾಮ್ರಾಜ್ಯವು ನಿನ್ನದೇ ಆಗಿದೆ. ನಿನಗೆ ಯಾರೂ ಸಹಭಾಗಿಗಳಿಲ್ಲ.) 

4) ತಹ್ಲೀಲ್‌: ಲಾ ಇಲಾಹ ಇಲ್ಲಲ್ಲಾಹ್‌, ಮುಹಮ್ಮದರ್ರಸೂಲುಲ್ಲಾಹ್‌ 
(ಅಲ್ಲಾಹನಲ್ಲದೆ ಅನ್ನ ಆರಾಧ್ಯರಿಲ್ಲ, ಮುಹಮ್ಮದ್‌ರು(ಸ) ಅಲ್ಲಾಹನ 
ಸಂದೇಶವಾಹಕರಾಗಿದ್ದಾರೆ) ಎ೦ಬ ಪವಿತ್ರ ವಚನ ಪಠಿಸುವುದು. 

5) ತವಾಫ್‌: ಕಅಬಾ ಭವನದ ಸುತ್ತ ಪ್ರದಕ್ಷಿಣೆ ಬರುವುದು. 

6) ವುಕೂಫ್‌: ಅರಫಾತ್‌ ಮತ್ತು ಮುದ್ದುಲಿಫಾದಲ್ಲಿ ಸ್ವಲ್ಪ ಹೊತ್ತು 
ತೆಂಗುವುದು. 

7) ರಮ್‌: ಜಮ್ರಾದಲ್ಲಿ ಹರಳು ಕಲ್ಲುಗಳನ್ನು ಎಸೆಯುವುದಕ್ಕೆ ರಮ್ಮ್‌ 
ಎನ್ನುತ್ತೇವೆ. 

8) ತಹ್ಲೀಕ್‌: ತಲೆ ಬೋಳಿಸುವುದು. 

9) ತಕ್‌ಸೀರ್‌: ಕೂದಲು ಕತ್ತರಿಸುವುದು ಅಥವಾ ಚಿಕ್ಕದಾಗಿಸುವುದು. 

10) ಉಮ್ರಾ: ಇಹ್ರಾಮ್‌ ಧರಿಸಿ ಕಲಬಾ ಭವನದ ತವಾಫ್‌ ಮಾಡುವುದು 
ಮತ್ತು ಸಫಾ ಮರ್ವಾಗಳ ನಡುವೆ ಓಡುವುದು. ಹಜ್ಜ್‌ನ ದಿನಗಳಲ್ಲದೆ ಇತರ 
ದಿನಗಳಲ್ಲಿಯೂ ಉಮ್ರಾ ಮಾಡಬಹುದಾಗಿದೆ. 


ಹಜ್ಜ್‌ನ ಪ್ರಕಾರಗಳು 

1) ಇಫ್ರಾದ್‌: ಇಹ್ರಾಮ್‌ ಧರಿಸುವಾಗ ಕೇವಲ ಹಜ್ಜ್‌ನ ಸ೦ಕಲ್ಪ ಮಾಡಿ 
ನಿರ್ವಹಿಸುವ ಹಜ್ಜ್‌. ಇಂತಹ ಹಜ್ಜ್‌ ನಿರ್ವಹಿಸುವವರನ್ನು 'ಮುಫರ್ರಿದ್‌' 
ಎನ್ನಲಾಗುತ್ತದೆ. 

2) ಕಿರಾನ್‌: ಇಹ್ರಾಮ್‌ ಧರಿಸುವಾಗ ಹಜ್ಜ್‌ ಮತ್ತು ಉಮ್ರಾ ಎರಡರ 
ಸಂಕಲ್ಪ ಮಾಡುವುದು. ಇಂತಹ ಹಾಜಿಯನ್ನು 'ಕಾರಿನ್‌' ಎನ್ನಲಾಗುತ್ತದೆ. 

3) ತಮತ್ತುಲ್‌: ಹಜ್ಜ್‌ನ ದಿನಗಳಲ್ಲಿ ಮೊದಲು ಇಹ್ರಾಮ್‌ ಧರಿಸಿ ಉಮ್ರಾ 
ಮಾಡುವುದು, ತರುವಾಯ ಕೆಲವು ದಿನಗಳ ಮಟ್ಟಿಗೆ ಇಹ್ರಾಮ್‌ ಕಳಚಿ ಬಿಡುವುದು. 
ಬಳಿಕ ಹಜ್ಜ್‌ಗಾಗಿ ಇಹ್ರಾಮ್‌ ಧರಿಸಿ ಹಜ್ಜ್‌ ನಿರ್ವಹಿಸುವುದು. ಇಂಥ ಹಾಜಿಗಳಿಗೆ 
'ಮುತಮತ್ತಿಲ್‌' ಎನ್ನಲಾಗುತ್ತದೆ. 


60 | ಹಜ್ಜ್‌ 
ಜಾ 
ಹಜ್ಜ್‌ನ ವಿಧಿ 

ಹಜ್ಜ್‌ನಲ್ಲಿ ಮೂರು ವಿಷಯಗಳು ಕಡ್ಡಾಯವಾಗಿದೆ. ಅದರಲ್ಲಿ ಯಾವುದಾದರೂ 
ಒಂದು ತಪ್ಪಿ ಹೋದರೂ ಹಜ್ಜ್‌ ಸಿಂಧುವಾಗುವುದಿಲ್ಲ. ಹಜ್ಜ್‌ನ ಪೂರ್ಣ 
ವಿಧಿಯೆಂದರೆ, ಮೊದಲು ತವಾಫ್‌ ಮಾಡುವುದು ಮತ್ತು ಹಜರುಲ್‌ ಅಸ್ಕದ್‌(ಕಪ್ಪು 
ಶಿಲೆ) ಚುಂಬಿಸುವುದು. ಬಳಿಕ ಸಫಾ-ಮರ್ವಾಗಳೆಂಬ ಎರಡು ಬೆಟ್ಟಗಳ ನಡುವೆ 
ಓಡುವುದು. ದುಲ್‌ಹಜ್ಜ್‌ 8ರಂದು ಫಜ್ಟ್‌ (ಪ್ರಭಾತ) ನಮಾರು್‌ ನಿರ್ವಹಿಸಿದ 
ನಂತರ ಮಿನಾದೆಡೆಗೆ ಹೊರಡುವುದು. ರಾತ್ರಿ ಅಲ್ಲೇ ಕಳೆದು ಮರುದಿನ ದುಲ್‌ಹಜ್ಜ್‌ 
9ರಂದು ಸ್ನಾನ ಮಾಡಿ ಅರಫಾತ್‌ ಮೈದಾನದೆಡೆಗೆ ಸಾಗುವುದು. ಅಲ್ಲಿ ಸಂಜೆಯ 
ತನಕ ತಂಗುವುದು. ಅರಫಾತ್‌ನ ದೃಶ್ಯವಂತೂ ಬಹಳ ಮನೋಹರವಾಗಿರುವುದು. 
ದೂರದೂರದಿಂದ ಬಂದಂತಹ ಅಲ್ಲಾಹನ ಲಕ್ಷಾಂತರ ದಾಸರ ಸಮೂಹವು 
ಭೋರ್ಗರೆವ ಸಮುದ್ರದಂತೆ ಕಾಣುವುದು. ಕರಿಯರು, ಬಿಳಿಯರು, ಹಿರಿಯರು, 
ಕಿರಿಯರೆನ್ನದೆ ಸೇರಿದ ಸಮಸ್ತ ಜನರು ಒಂದೇ ತರದ ವಸ್ತ್ರತೊಟ್ಟು ಏಕದೇವನಾದ 
ಅಲ್ಲಾಹನ ಸ್ತುತಿ-ಸ್ತೋತ್ರಗಳಲ್ಲಿ ತಲ್ಲೀನರಾಗಿರುವರು. ಎಲ್ಲರೂ ಆ ಏಕೈಕನ 
ಪ್ರೀತಿಯಿ೦ದ ಪ್ರಮತ್ತರಾಗಿರುವ೦ತೆ ಕಾಣುವರು. ಅಲ್ಲಿ ಬಡವ-ಬಲ್ಲಿದ, ಹಿರಿಯ- 
ಕಿರಿಯ, ರಾಜ-ಪ್ರಜೆಗಳೆನ್ನದೆ ಎಲ್ಲರೂ ಏಕದೇವನ ದಾಸರಾಗಿರುವರೆಂಬ ನೆಲೆಯಲ್ಲಿ 
ಅಲ್ಲಿ ಸೇರಿರುವರು. ಎಲ್ಲರೂ ಪರಸ್ಪರ ಸೋದರರು. ಎಲ್ಲರೂ ಕೇವಲ ಒಬ್ಬನ 
ಗುಣಗಾನ ಮಾಡುತ್ತಿರುವರು. ಅವರೆಲ್ಲ ರದು ಒಂದೇ ಸಂದೇಶ, ಒಂದೇ ಕರೆ. 
ಸರ್ವಸ್ತುತಿಗಳೂ ಅಲ್ಲಾಹನಿಗೇ ಮೊಸಲು. ಸಕಲ ಅನುಗ್ರಹಗಳೂ ಅವನಿಂದಲೇ. 
ಅವನಿಗೆ ಯಾರೂ ಸಹಭಾಗಿಗಳಿಲ್ಲ. ನಾವೆಲ್ಲರೂ ಅವನ ದಾಸರು ಮತ್ತು ಅವನ 
ಕರೆಗೆ ಓಗೊಟ್ಟು ಅವನ ಸನ್ನಿಧಿಯಲ್ಲಿ ಹಾಜರಾಗಿರುತ್ತೇವೆ. 

ಅರಫಾತ್‌ನಲ್ಲಿ ರುಹರ್‌ ಮತ್ತು ಅಸರ್‌ ನಮಾರ್‌ಗಳನ್ನು ಒಟ್ಟಿಗೆ 
ನಿರ್ವಹಿಸಲಾಗುತ್ತದೆ. ಸೂರ್ಯಾಸ್ತವಾದಾಗ ಅಲ್ಲಿಂದ ಮುದ್ದುಲಿಫಕ್ಕೆ ತೆರಳುತ್ತಾರೆ. 
ಅಲ್ಲಿ ಮಗ್ರಿಬ್‌ ಮತ್ತು ಇಶಾ ನಮಾರ್‌ಗಳನ್ನು ಒಟ್ಟಿಗೆ ನಿರ್ವಹಿಸಲಾಗುತ್ತದೆ 
ರಾತ್ರಿ ಮುರ್ದುಲಿಫಾದಲ್ಲೇ ಕಳೆಯಲಾಗುತ್ತದೆ. 

ದುಲ್‌ಹಜ್ಜ್‌ 10ರಂದು ಫಜ್ರ್‌ ನಮಾರ್‌ ನಿರ್ವಹಿಸಿದ ಕೂಡಲೇ ಮಿನಾದೆಡೆಗೆ 
ಹೊರಡಲಾಗುತ್ತದೆ. ಮಧ್ಯಾಹ್ನವಾಗುವುದಕ್ಕಿಂತ ಮುಂಚೆಯೇ ಮಿನಾ ತಲುಪಿ 
ಜಮ್ರಾಕ್ಕೆ ಏಳು ಬಾರಿ ಹರಳು ಕಲ್ಲುಗಳನ್ನು ಎಸೆಯಲಾಗುತ್ತದೆ. ರಮೂಯ ಬಳಿಕ 
ತಲ್ಬಿಯ ಪಠಿಸುವುದನ್ನು ನಿಲ್ಲಿಸಲಾಗುತ್ತದೆ. . ತರುವಾಯ ಕುರ್ಬಾನಿ ಮಾಡಿ ತಲೆ 
ಬೋಳಿಸಲಾಗುತ್ತದೆ ಅಥವಾ ಕತ್ತರಿಸಲಾಗುತ್ತದೆ. ಅದರ ನ೦ತರ ಇಹ್ರಾಮ್‌ ಕಳಚಿ 


ಸಚ್ಚಾದೀನ್ಸ್‌ ಭಾಗ-4 61 


RSE SN ವಾರರಾಾಾಣಾಹಾಣಾಾ 


ತಂತಮ್ಮ ಎಂದಿನ ವಸ್ತ್ರಗಳನ್ನು ಧರಿಸಲಾಗುತ್ತದೆ. ಮಿನಾದಲ್ಲಿ ದುಲ್‌ಹಜ್ಜ್‌ 12ರ 
ವರೆಗೆ ತಂಗಲಾಗುತ್ತದೆ. ಆ ದಿನಗಳಲ್ಲಿ ಯಾವಾಗ ಬೇಕಾದರೂ ಕಅಬಾ ಭವನದ 
ತಿವಾಫ್‌ ಮಾಡಬಹುದಾಗಿದೆ. ದುಲ್‌ಹಜ್ಜ್‌ 12ನೆಯ ಸೂರ್ಯಾಸ್ತವಾಗುತ್ತಲೇ 
ಹಜ್ಜ್‌ ಕೂಡಾ ಮುಗಿಯುತ್ತದೆ. ಹಜ್ಜ್‌ ಮುಗಿದ ನಂತರ ಪ್ರವಾದಿವರ್ಯರು(ಸ) 
ವಾಸಿಸಿದ್ದ ನಗರವನ್ನು ಸ೦ದರ್ಶಿಸಲಾಗುತ್ತದೆ. ಕಅಬಾ ಸಂದರ್ಶನದ ಬಳಿಕ 
ಪ್ರವಾದಿವರ್ಯರ(ಸ) ಗೋರಿಯನ್ನೂ ಸೆಂದರ್ಶಿಸಲಾಗುತ್ತದೆ. ಅವರ(ಸ) 
ಮಸೀದಿಯಲ್ಲಿ ನಮಾರು್‌ ನಿರ್ವಹಿಸುತ್ತಾರೆ. ಅವರ(ಸ) ಮೇಲೆ ಸ್ವಸ್ತಿ ವಚನ 
ಪಠಿಸಲಾಗುತ್ತದೆ. ಹೀಗೆ ಉಭಯ ಲೋಕಗಳ ಭಂಡಾರವನ್ನು ಗಳಿಸಿ ಮನೆಗೆ 
ಮರಳುತ್ತಾರೆ. 

ಅಲ್ಲಾಹನ್ನು-ನಮಗೆಪ್ದ್ಹರಗೂ ಕಅಬಾ ಸ೦ದರ್ಶನದ(ಹಜ್ಜ್‌ ನ) ಸೌಭಾಗ್ಯ 
ಕರುಣಿಸಲಿ, ಪ್ರವಾದಿವರ್ಯರ(ಸ) ಗೋರಿ ಸಂದರ್ಶನ ಮಾಡಿಸಲಿ. ಹಾಗೆಯೇ 
ಹಜ್ಜ್‌ನ ಅನುಗ್ರಹದಿ೦ದ ನಮ್ಮೆಲ್ಲರ ಮನ ತುಂಬಿಸಲಿ. (ಆಮೂನ್‌) 


9. ಪವಿತ್ರ ಕುರ್‌ಆನ್‌ 
ಕಾ ಸು ಾಸಸಸ್ಷನ್ಹ್‌ತ ಸ್ಪ; 
ನಮ್ಮ ಮೇಲೆ ಅಲ್ಲಾಹನ ಅಪಾರ ಅನುಗ್ರಹಗಳಿವೆ. ಆದರೆ ಅತಿದೊಡ್ಡ 
ಅನುಗ್ರಹ, ಅವನು ನಮಗೆ ಜೀವನ ಸಾಗಿಸುವ ವಿಧಾನ ಕಲಿಸಿಕೊಟಿ ಸ್ಟಿರುವುದಾಗಿದೆ. 
ಪ್ರವಾದಿವರ್ಯರ(ಸ) ಮೇಲೆ ತನ್ನ ವಾಣಿಯನ್ನು ಅವಶೀರ್ಣಗೊಳಿಸಿದನು. ಈ 
ಗ್ರಂಥದಲ್ಲಿ ಒಳಿತು-ಕೆಡುಕುಗಳ ವ್ಯತ್ಯಾಸವನ್ನು `ಕಲಿಸಿಕೊಟ್ಟನು. ತನ್ನ ಇಷ್ಟದ 
ಕಾರ್ಯಗಳನ್ನು ತೋರಿಸಿಕೊಟ್ಟನು. ತನ್ನ ಪ್ರಿಯದಾಸರ ಗುಣ ವಿಶೇಷತೆಗಳನ್ನು 
ತಿಳಿಸಿದನು. ನರಕದಿಂದ ದೂರವುಳಿಯುವ ಮತ್ತು ಸ್ವರ್ಗ ಪ್ರವೇಶಗಳಿಸುವ 
ರೀತಿಯನ್ನು ಕಲಿಸಿದನು. ಪವಿತ್ರ ಕುರ್‌ಆನ್‌ ವಸ್ತುತಃ ಮಾರ್ಗದರ್ಶಕ ಗ್ರಂಥವಾಗಿದೆ. 
ಇದರಲ್ಲಿ ಇಹ ಪರಗಳೆರಡರ ಒಳಿತುಗಳನ್ನು ಹೊಂದಿದ ಸಂವಿಧಾನವಿದೆ. ಅದರ 
ಪ್ರಕಾರ ನಡೆದರೆ ನಾವು ಈ ಲೋಕದಲ್ಲಿಯೂ ಗೌರವಾದರಗಳನ್ನು ಗಳಿಸಬಲ್ಲೆವು 
ಮತ್ತು ಪರಲೋಕದಲ್ಲಿ ಸ್ವರ್ಗದ ಪ್ರತಿಫಲವನ್ನು ಹೊಂದುವೆವು. ಹಾಗೆಯೇ ಪವಿತ್ರ 
ಕುರ್‌ಆನನ್ನು ಬಿಟ್ಟರೆ ನಾವು ಬೇರೆಲ್ಲಿಂದಲೂ ಮಾರ್ಗದರ್ಶನವನ್ನು ಪಡೆಯಲಾರೆವು. 
ಪವಿತ್ರ ಕುರ್‌ಆನ್‌, 23 ವರ್ಷಗಳ ಅವಧಿಯಲ್ಲಿ ಸಂದರ್ಭಾನುಸಾರ ಸ್ವಲ್ಪ 
ಸ್ವಲ್ಪ; ವೇ ಪ್ರವಾದಿವರ್ಯರ(ಸ) ಮೇಲೆ ಅವತೀರ್ಣಗೊಳ್ಳುತ್ತಿತ್ತು. ಅದು 
ಅವತೀರ್ಣಗೊಂಡಂದಿನಿಂದ ಇಂದಿನ ವರೆಗೂ ತನ್ನ ಮೂಲ ಸ್ವರೂಪದಲ್ಲಿಯೇ 
ಇದೆ. ಲೋಕಾವಸಾನದ ವರೆಗೂ ಅದು ಹಾಗೆಯೇ ಸುರಕ್ಷಿತವಾಗಿರುವುದು. ಪವಿತ್ರ 
ಕುರ್‌ಆನಿನ ಶಿಕ್ಷಣವು ಎಲ್ಲ ಕಾಲಗಳಿಗೂ ಅನ್ವಯಿಸುತ್ತದೆ. ಇದು ನಮ್ಮ ಜೀವನದ 
ಸಮಗ್ರ ಕೈಪಿಡಿಯಾಗಿದೆ. ಇದರಲ್ಲಿ ಅಲ್ಲಾಹನು ಸತ್ಯವಿಶ್ಚಾಸದ ಶಿಕ್ಷಣ ನೀಡಿರುವನು. 
ಆರಾಧನೆಯ ವಿಧಿಗಳನ್ನು ಕಲಿಸಿದನು. ಮಾತಾಪಿತರ, ಕುಟುಂಬಿಕರ, ಸಂಬಂಧಿಕರ 
ಹಕ್ಕುಗಳನ್ನು ತಿಳಿಸಿರುವನು. ಜನಸಾಮಾನ್ಕರೊಡನೆ ಸದ್ವರ್ತನೆಯನ್ನು ಕಲಿಸಿದನು. 
ಶಿಕ್ಷಣ ತರಬೇತಿಯ ಕಲೆಯನ್ನು ಕಲಿಸಿದನು. ಲೇವಾದೇವಿಯ ವಿಧಿಯನ್ನು ತಿಳಿಸಿದನು. 
. ಸಂಪಾದಿಸುವ ಮತ್ತು ಖರ್ಚು ಮಾಡುವ ಧರ್ಮಸಮ್ಮತ ರೀತಿಯನ್ನು ಕಲಿಸಿದನು. 
ಜಗತ್ತಿನಲ್ಲಿ ಶಾ೦ತಿ ನೆಲೆಸುವಂತೆ ದೇವಾಡಳಿತ ಸ್ಥಾಪಿಸುವಲ್ಲಿ ಬೇಕಾದ ನಿಯಮಗಳನ್ನು 
ಕಲಿಸಿದನು. ಅತ್ಯುತ್ತಮ ಆಡಳಿತ ರೂಪಿಸುವ ಕಾನೂನನ್ನು ಕಲಿಸಿದನು. ಒಟ್ಟಿನಲ್ಲಿ 
ನಮಗೆ ' ಈ ಲೋಕದಲ್ಲಿ ಅಗತ್ಯವಿರುವಂತಹ ಎಲ್ಲವನ್ನೂ ಅಲ್ಲಾಹನು 


ಸಚ್ಚಾದೀನ್‌ ಭಾಗ-4 63 


(ಕುರ್‌ಆನ್‌ ಮೂಲಕ) ಕಲಿಸಿದನು. ಹಾಗಿರುತ್ತಾ ನಮಗೆ ಬೇರಾವ ಕಾನೂನಿನ 
ಅಗತ್ಯವೇ ಇಲ್ಲ. ಅದನ್ನು ಅಂಗೀಕರಿಸುವುದರಲ್ಲಿಯೇ ನಮ್ಮ ಇಹಪರಗಳ ಒಳಿತು 
ಅಡಗಿದೆ. ಅದನ್ನು ಬಿಟ್ಟು ಇತರ ಕಾನೂನುಗಳನ್ನು ಅಂಗೀಕರಿಸುವ ಮತ್ತು 
ಅನುಸರಿಸುವ ಮಂದಿ ವಾಸ್ತವದಲ್ಲಿ, ಪವಿತ್ರ ಕುರ್‌ಆನನ್ನು ಓದುವುದೇ ಇಲ್ಲ. 
ಮಾತ್ರವಲ್ಲ, ಅಲ್ಲಾಹನು ತಿಳಿಸಿದ ರೀತಿಯಲ್ಲಿ ಅದರ ಮೇಲೆ ವಿಶ್ವಾಸವರಿಸುವುದಿಲ್ಲ-- .. 


ಪವಿತ್ರ ಕುರ್‌ಆನಿನ ಕ್ರೋಢೀಕರಣ 
 ಪ್ರವಾದಿವರ್ಯರ(ಸ) ಕಾಲದಲ್ಲಿಯೇ ಸಂಪೂರ್ಣ ಕುರ್‌ಆನನ್ನು 
ಬರೆದಿಡಲಾಗಿತ್ತು. ಇಂದು ನಾವು ಓದುತ್ತಿರುವ ಕ್ರಮದಲ್ಲೇ ಅಂದಿನ ಜನರು 
ಪಠಿಸುತ್ತಿದ್ದರು. ಈ ಕ್ರಮವನ್ನು ಸ್ವತಃ ಪ್ರವಾದಿವರ್ಯರೇ(ಸ) ಅಲ್ಲಾಹನ ಆದೇಶದ 
ಮೇರೆಗೆ ಕಲಿಸಿಕೊಟ್ಟಿರುವರು. ಒಂದು ವಚನ ಅವತೀರ್ಣವಾದಾಗ 
ಪ್ರವಾದಿವರ್ಯರು(ಸ) ಇಂತಿಂತಹ ಅಧ್ಯಾಯದಲ್ಲಿ ಸೇರಿಸಿ ಬರೆಯಲು 
ಅನುಯಾಯಿಗಳಿಗೆ ಹೇಳುತ್ತಿದ್ದರು. ಹಾಗೆಯೇ, - ಯಾವುದಾದರೊಂದು ಪೂರ್ಣ 
ಅಧ್ಯಾಯ ಅವತೀರ್ಣವಾದಾಗ ಅವರು(ಸ) ಇಂತಿಂತಹ ಅಧ್ಯಾಯದ ನಂತರ 
ಇದನ್ನು ಬರೆದಿಡಿರೆ೦ದು ಸೂಚಿಸುತ್ತಿದ್ದರು. ಪ್ರವಾದಿವರ್ಯರ(ಸ) ಕಾಲದಲ್ಲಿ ಅನೇಕ 
ಹಾಫಿರಖ್‌(ಸಂಪೂರ್ಣ ಕುರ್‌ಆನ್‌ ಕಂಠಪಾಠ ಮಾಡಿದವುರಿದ್ದರು ಮತ್ತು ಸಂಪೂರ್ಣ 
ಕುರ್‌ಆನ್‌ ಲಿಖಿತ ರೂಪದಲ್ಲಿತ್ತು. ಆದರೆ ಅದನ್ನು ಬೇರೆ ಬೇರೆ ಮಂದಿ ಚ್ಟ 
ಬೇರೆ ವಸ್ತುಗಳ ಮೇಲೆ ಬರೆದಿಟ್ಟಿದ್ದರು. 
ಒಮ್ಮೆ ಹ. ಉಮರ್‌ರು(ರ) ಈ ಬಗ್ಗೆ ಖಲೀಫಾ ಅಬೂಬಕರ್‌ ಸಿದ್ದೀಕ್‌ರ 
ಗಮನ ಸೆಳೆದಾಗ, ಅವರು ಹಿರಿಯ ವಿದ್ವಾ೦ಸರ ಸಲಹೆ ಪಡೆದು ಕುರ್‌ಆನನ್ನು 
ಒಂದೇ ಗ್ರ೦ಥ ರೂಪದಲ್ಲಿ ಕ್ರೋಢೀಕರಿಸಿದರು. 

ಹ. ಉಸ್ಮಾನ್‌ರ(ರ) ಆಡಳಿತ ಕಾಲದಲ್ಲಿ ಇಸ್ಲಾಮ್‌ ದೂರ ದೂರದ ವರೆಗೆ 
ಹರಡಿತು ಮತ್ತು ಅರಬರಲ್ಲದವರೂ ಮುಸ್ಲಿಮರಾದರು. ಆ ವೇಳೆಯಲ್ಲಿ ಕುರ್‌ಆನನ್ನು 
ವಿವಿಧ ಗೋತ್ರಗಳ ಜನರು ವಿಭಿನ್ನ ರೀತಿಯಲ್ಲಿ ಪಠಿಸುತ್ತಿದ್ದರು. ಪ್ರತಿಯೊಂದು 
ಗೋತ್ರದ ಪಠಣಕ್ರಮ ಹಾಗೂ ಶೈಲಿ ವಿಭಿನ್ನವಾಗಿರುತ್ತಿತ್ತು. ಖಲೀಫಾ ಉಸ್ಮಾನ್‌ರು(ರ) 
ಕುರೈಶ್‌ ಗೋತ್ರದ ಕ್ರಮ ಮತ್ತು ಶೈಲಿಯ ಆಧಾರದಲ್ಲಿ ಹಲವು ಪ್ರತಿಗಳನ್ನು 
ಬರೆಸಿದರು. ಅದನ್ನು ಇಡೀ ಇಸ್ಲಾಮೂ ಸಾಮ್ರಾಜ್ಯದಲ್ಲಿ ವಿತರಿಸಿ ಅದರ ಶೈಲಿಯಲ್ಲಿಯೇ 
ಕುರ್‌ಆನ್‌ ಪಠಿಸಲು ಆದೇಶಿಸಿದರು. 


64 ಪವಿತ್ರ ಕುರ್‌ಆನ್‌ 


ಹಠಣ ಕ್ರಮ 

ಈ ಪವಿತ್ರ ಗ್ರ೦ಥಕ್ಕೆ ಕುರ್‌ಆನ್‌ ಎ೦ಬ ಹೆಸರನ್ನು ಸ್ವತಃ ಅಲ್ಲಾಹನು 
ಸೂಚಿಸಿರುವನು. ಕುರ್‌ಆನ್‌ ಎ೦ದರೆ ಆಗಾಗ ಮತ್ತು ಹೆಚ್ಚೆಚ್ಚು ಪಠಿಸುವ 
ಗ್ರ೦ಥವೆ೦ದರ್ಥ. ಆದ್ದರಿಂದ ನಾವು ಪವಿತ್ರ ಕುರ್‌ಆನನ್ನು ಹೆಚ್ಚೆಚ್ಚು ಪಠಿಸುತ್ತೇವೆ. 
- ಫ್ರಜಾನವರ್ಯರು(ಸ) ಕುರ್‌ಆನನ್ನು ಬಹಳವಾಗಿ ಪರಿಸುತ್ತಿದ್ದರು. ಕೆಲವೊಮ್ಮೆ 
ಜನರಿಗೆ ಪಠಿಸಿ ಕೇಳಿಸಿದರೆ, ಇನ್ನು” ಕೆಲವೊಮ್ಮೆ ಜನರಿಂದ ಓದಿಸಿ ಕೇಳುತ್ತಿದ್ದರು. 
ರಮರಭಾನಿನಲ್ಲಿ ಪ್ರತಿವರ್ಷವೂ ಇಡೀ ಕುರ್‌ಆನನ್ನು ಜಿಬ್ರೀಲ್‌ರಿಗೆ(ರ)_ ಪಠಿಸಿ 
ಕೇಳಿಸುತ್ತಿದ್ದರು. ಸಹಾಬಿಗಳೂ ಹೆಚ್ಚಿನ ಸಮಯವನ್ನು ಕುರ್‌ಆನ್‌ ಪಠಸುವುದರಲ್ಲಿಯೇ 
ಕಳೆಯುತ್ತಿದ್ದರು. ಅಲ್ಲದೆ, ಕುರ್‌ಆನ್‌ ಆಗಾಗ ಪಠಿಸಲ್ಪಡುವ ಗ್ರಂಥವಲ್ಲವೇ? 
ಅದನ್ನು ಪಠಿಸುವುದರಿಂದ ನಮ್ಮ ಈಮಾನ್‌ ಹೆಚ್ಚೆಚ್ಚು ಪ್ರಬಲವಾಗುತ್ತದೆ. 
ಅಲ್ಲಾಹನ ಮೇಲೆ ಪ್ರೀತಿ ಹೆಚ್ಚುತ್ತದೆ, ಪ್ರವಾದಿಗಳ ಪಥದಲ್ಲಿ ನಡೆಯುವ ಉತ್ಸಾಹ 
ಬೆಳೆಯುತ್ತದೆ. ಸಜ್ಜನರೊಂದಿಗೆ ಸ್ನೇಹವುಂಟಾಗುತ್ತದೆ. ಒಳಿತುಗಳನ್ನೆಸಗುವ ಮತ್ತು 
ಕೆಡುಕುಗಳನ್ನು ದೂರೀಕರಿಸುವ. ಶಕ್ತಿ ದೊರೆಯುತ್ತದೆ. ಹಾಗೂ ನಿತ್ಯ ಅಲ್ಲಾಹನ 
ಸಂಪ್ರೀತಿಗಾಗಿ ಪರಿಶ್ರಮಿಸಲು ಮನಸ್ಸು ಹಾತೊರೆಯುತ್ತದೆ: `ಪದ್ದೆರಿಂದಲೇ 
ಪ್ರವಾದಿವರ್ಯರು(ಸ) "ನಿಮ್ಮಲ್ಲಿ. ಪವಿತ್ರ ಕುರ್‌ಆನನ್ನು ಕಲಿಯುವ ಮತ್ತು 
ಕಲಿಸುವವರೇ _ ಅತ್ಗಿತ್ರಮೆರು” ಎಂದಿದ್ದರು. 
ಹೊವೆಂದರೆ ಅರ್ಥವರಿತು ಓದುವುದಾಗಿದೆ. (ಹಾಗಾಗಿ) ನಾವು ಪವಿತ್ರ 
``ಹುರ್‌ಆನನ್ನು ಅರ್ಥವರಿತು ಓದುತ್ತೇವೆ. ಅದರ ಪ್ರತಿಯೊಂದು ವಿಷಯದ 
ಬಗ್ಗೆಯೂ ಗಹನವಾಗಿ ಚಿ೦ತನೆ ನಡೆಸುತ್ತೇವೆ. ಪವಿತ್ರ ಕುರ್‌ಆನ್‌ ಒಂದು 
ಕನ್ನಡಿಯಾಗಿದೆ. ಅದರ ಮೂಲಕ ಓದುಗರಿಗೆ ತಮ್ಮಲ್ಲಿರುವ ಒಳಿತು ಕೆಡುಕುಗಳೆಲ್ಲವೂ 
ಕಾಣುತ್ತವೆ. ಇಂಥ ಪವಿತ್ರ ಕುರ್‌ಆನಿನಿಂದ ಪ್ರಯೋಜನ ಪಡೆಯಬೇಕಾದರೆ 
ಮೂರು ವಿಷಯಗಳನ್ನು ನೆನಪಿಡಬೇಕಾದ ಅಗತ್ಯವಿದೆ. 

1) ಪವಿತ್ರ ಕುರ್‌ಆನನ್ನು ಪಠಿಸುವಾಗ, ಅದು ಅಲ್ಲಾಹನು ಅವತೀರ್ಣಗೊಳಿಸಿದ 
ಸತ್ಯವಾದ ಗ್ರಂಥವಾಗಿದೆಯೆಂಬ ವಿಶ್ವಾಸವಿರಿಸಬೇಕು. ಅದರಲ್ಲಿ ಯಾವುದೇ 
 ನ್ಯೂನತೆಯಿಲ್ಲ, ಇಹಪರಗಳೆರಡರ ಒಳಿತು ಅದರಲ್ಲಿ ಅಡಕವಾಗಿದೆ ಮತ್ತು ಅದನ್ನು 
ತೊರೆದರೆ, ಬೇರೆಲ್ಲಿಂದಲೂ ಮಾರ್ಗದರ್ಶನ ಪಡೆಯಲಾಗದೆಂಬುದನ್ನು ತಿಳಿದಿರಬೇಕು. 

2) ಪವಿತ್ರ ಕುರ್‌ಆನನ್ನು ಸತ್ಸಂಕಲ್ಪದೊಂದಿಗೆ ಪಠಿಸಬೇಕಾಗಿದೆ. ಜನರು 
ಪ್ರಶಂಸಿಸಬೇಕೆಂದೋ, ದೊಡ್ಡ ಜನ ಎಂದು ಕರೆಸಿಕೊಳ್ಳಬೇಕೆ೦ದೋ, 
ಹೆಸರುಗಳಿಸರೋ ಅಥವಾ ಲೌಕಿಕ ಲಾಭ ಪ್ರಾಪ್ತಿಗಾಗಿಯೋ ಪಠಿಸಬಾರದು. 


ಸಚ್ಚಾದೀನ್‌ ಭಾಗ-4 65 


ಬದಲಾಗಿ ಪವಿತ್ರ ಕುರ್‌ಆನನ್ನು ಅಲ್ಲಾಹನ ಸಂಪ್ರೀತಿಗಾಗಿ, ಮಾರ್ಗದರ್ಶನ 
ಪಡೆಯುವ ಸಲುವಾಗಿ, ಸಜ್ಜನನಾಗಲು ಸ್ಫೂರ್ತಿಯನ್ನು ಪಡೆಯಲಿಕ್ಕಾಗಿ ಹಾಗೂ 
ಪರಲೋಕ ಮೋಕ್ಷದ ಉದ್ದೇಶಕ್ಕಾಗಿ ಪಠಿಸಬೇಕು. 

3) ಪವಿತ್ರ ಕುರ್‌ಆನನ್ನು ಪಠಿಸಲು ಕುಳಿತುಕೊಳ್ಳುವಾಗ, ಅದರಲ್ಲಿ ಬಂದಿರುವ 
ಆದೇಶಗಳನ್ನು ಚಾಚೂ ತಪ್ಪದೆ ಸನ್ಮನಸ್ಸಿನೊ೦ದಿಗೆ ಅನುಸರಿಸುವ, ಅದರಲ್ಲಿ 
ನೀಡಿರಬಹುದಾದ ದುರ್ಜನರ ಲಕ್ಷಣಗಳಿಂದ ದೂರವಿರುವ ಮತ್ತು ಸಜ್ಜ ನರ 
ಗುಣ-ಸ್ವಭಾವಗಳನ್ನು ತಮ್ಮಬಾಗಿಸಿಕೊಳ್ಳುವ ಸಂಕಲ್ಪವನ್ನು ಮಾಡಿಕೊಂಡಿರಬೇಕು. 

ಈ' ಮೂರು ವಿಷಯಗಳನ್ನು ಮನದಟ್ಟು ಮಾಡಿಕೊಂಡು ನಾವು ಪವಿತ್ರ 
ಕುರ್‌ಆನನ್ನು ಪಠಿಸುವಾಗ ನಮಗೆ ನಮ್ಮಲ್ಲಿರುವ ಒಂದೊಂದೇ ದುರ್ಗುಣವು 
ನಮಗೆ ಮನದಟ್ಟಾಗ ತೊಡಗುತ್ತದೆ. ಅವು ನಮಗೆ ಅಸಹ್ಯವಾಗಿ ಕಾಣ ತೊಡಗುತ್ತದೆ. 
ಅದರ ಮೇಲೆ ದ್ವೇಷ ಹುಟ್ಟುತ್ತದೆ ಮತ್ತು ಸದ್ಗುಣ ಹೊಂದಲು ಮನಸ್ಸು 
ಹಾತೊರೆಯುತ್ತದೆ. ಕೆಡುಕಿನ ಮಾರ್ಗವು ಅತ್ಯಂತ ಕ್ಲಿಷ್ಟಕರ ಮತ್ತು ಕಗ್ಗತ್ತಲು 
ತುಂಬಿರುವಂತೆ ಕಾಣುತ್ತದೆ ಹಾಗೂ ಒಳಿತಿನ ಮಾರ್ಗವು ಪ್ರಕಾಶಮಾನ ಮತ್ತು 
ವಿಸ್ತಾರವಾಗಿರುವಂತೆ ಕಾಣುತ್ತದೆ. 

ಓ ಅಲ್ಲಾಹ್‌! ನಮಗೆ ಪವಿತ್ರ ಕುರ್‌ಆನನ್ನು ಅರಿಯುವ ಮತ್ತು ಅದರಲ್ಲಿ 
ತೋರಿಸಿರುವ ಮಾರ್ಗದಲ್ಲಿ ನಡೆಯುವ ಅನುಗ್ರಹ ದಯಪಾಲಿಸು(ಆಮೂನ್‌). 


ಪ್ರಶ್ನೆಗಳು 

1) ಅಲ್ಲಾಹನು ಪವಿತ್ರ ಕುರ್‌ಆನನ್ನು ಅವತೀರ್ಣಗೊಳಿಸಿದುದೇಕೆ? 

2) ಪವಿತ್ರ ಕುರ್‌ಆನ್‌ ಎಷ್ಟು ಸಮಯದಲ್ಲಿ ಅವತೀರ್ಣವಾಯಿತು? 

3) ಪವಿತ್ರ ಕುರ್‌ಆನ್‌ ನಮಗೆ ಏನನ್ನು ಕಲಿಸುತ್ತದೆ? 

4) ಪವಿತ್ರ ಕುರ್‌ಆನಿನ ಕ್ರೋಢೀಕರಣದ ಬಗ್ಗೆ ವಿವರಿಸಿರಿ. 

5) ಪವಿತ್ರ ಕುರ್‌ಆನ್‌ ಎ೦ಬ ಹೆಸರು ಬರಲು ಕಾರಣವೇನು? 'ಪಠಣ'ದ 
ಅರ್ಥವೇನು? 

6) ಪವಿತ್ರ ಕುರ್‌ಆನಿನಿ೦ಂದ ಯಾವೆಲ್ಲ ಪ್ರಯೋಜನಗಳಿವೆ? 

7) ಪವಿತ್ರ ಕುರ್‌ಆನನ್ನು ಪಠಿಸುವಾಗ ಯಾವೆಲ್ಲ ವಿಷಯಗಳನ್ನು 
ನೆನಪಿನಲ್ಲಿರಿಸಬೇಕು? 


10. ಕುರ್‌ಆನಿನ ಮೊರೆ (ಭಾವಾನುವಾದ) 


ಇರಿಸಿ ಮಾಡದೊಳು ಸಿಂಗರಿಪರೆನ್ನನು, ಬಾಗಿ ಕಣ್ಣಿಗೊತ್ತುವರು 
ಹಾರ-ತಾಯಿತವ ಮಾಡುವರೆನ್ನನು, ತೊಳೆ ತೊಳೆದು ಕುಡಿವರು 


ಮೆತ್ತನೆ ರೇಶಿಮೆಯ ಹಸಿಬೆಯೊಳು, ಬೆಳ್ಳಿ ಪುಷ್ಪದಂಚಿನೊಳು 
ನಿತ್ಕವತ್ತರ ಮಳೆಗೆರೆವರು, ಮೊಯಿಪರೆನ್ನನು ಸುಗಂಧದೊಳು 


ಗಿಳಿ ಮೈನಾಗಳಿಗೆ, ಮಾತು ಕಲಿಸುವ ತರಹ 
ಪಠಿಸುವರೆನ್ನನಾ ತರಹ, ಕಲಿಸುವರೆನ್ನನದೇ ತರಹ 


ತಕರಾರು ಎದ್ದರೆ, ವಚನ-ಸಾಕ್ಸ್ಯ ನುಡಿಯಲು 
ಅಗತ್ಯ ಬೀಳುವುದಾಗ, ಎತ್ತುವರೆನ್ನನು ಕರಗಳೊಳು 


ಹೃದಯದಿನಿತು ನೋವಿಲ್ಲ, ಆರಿದೆ ಕಣ್ಣ ಆರ್ದ್ರವೆಲ್ಲ 
ಒದಲ್ಲಡುತಿಹೆನಾದರೂ, ಸಭೆ ಸಮಾರ೦ಭಗಳಲ್ಲೆಲ್ಲ 


ಅಧರ್ಮ. ಧರ್ಮದ ಮೇಲೇರಿದೆ, ದ್ರೋಹ ಸತ್ಯವ ಮೂರಿದೆ 
ನಗಿಸಲ್ಪಟ್ಟರೊಮ್ಮೆ ನಾನು, ನಿತ್ಯವಳುತಿದೆನ್ನೆದೆ 


ವಿಶ್ವಾಸದ ದಾವೆಯೆನ್ನ 'ಮೇಲೆ ಕಾನೂನೊಪ್ಪುವರನ್ಕರ 
ಅವಮಾನಿಪರೆನ್ನನೀತರಹ, ಕಾಡುವರೆನ್ನನು ತರತರ 


ನನ್ನ ವಿನಃ ಸಭೆ ಉರೂಸುಗಳಲಿನಿತು ಶೋಭೆಯಿಲ್ಲ 
ಆದರೂ ಒ೦ಟಿಯು ನಾನು, ನನ್ನಂಥ ಪೀಡಿತನಾರೂ ಇಲ್ಲ. 


(ಮೂಲ: ಮಾಹಿರುಲ್‌ ಕಾದ್ರೀ) 


11. ಅಂತ್ಯ ಪ್ರವಾದಿಯ(ಸ) ನಡೆ-ನುಡಿಗಳು 


ಪ್ರವಾದಿ ಮುಹಮ್ಮದ್‌ರು(ಸ) ಅಲ್ಲಾಹನ ಅಂತಿಮ ಪ್ರವಾದಿಯಾಗಿದ್ದಾರೆ. 
ಅಲ್ಲಾಹನು ಅವರಲ್ಲಿ ಇಹ-ಪರಗಳೆಲ್ಲದರ ಒಳಿತುಗಳನ್ನು ಸಮ್ಮಿಳಿತಗೊಳಿಸಿರುವನು. 
ಅವರ ಸಂಪೂರ್ಣ ಪರಿಚಯ ನೀಡಬಲ್ಲಷ್ಟು ನಾವು ಶಕ್ತರೇ? ಸಂಕ್ಷಿಪ್ತದಲ್ಲಿ 
ಹೇಳುವುದಾದರೆ, ಅಲ್ಲಾಹನ ಬಳಿಕದ ಸ್ಥಾನ ಅವರದೇ ಆಗಿದೆಯೆನ್ನಬಹುದು. 

ಪ್ರವಾದಿವರ್ಯರು(ಸ) ಅತ್ಯಧಿಕ ಸದ್ದುಣವಂತರಾಗಿದ್ದರು. ನಿತ್ಯವೂ ಅಲ್ಲಾಹನ 
ಆರಾಧನೆಯಲ್ಲಿ ತಲ್ಲೀನರಾಗಿರುತ್ತಿದ್ದರು. ಪ್ರತಿರಾತ್ರಿ (ಮೂರನೆಯ ಜಾವ) ನಿದ್ರೆಯಿಂದ 
ಎದ್ದು ವುರಭೂ ಮಾಡಿ, ಹಲ್ಲುಜ್ಜಿ ನಮಾರು್‌ ನಿರ್ವಹಿಸುತ್ತಿದ್ದರು. ಬಹಳ 
ದೀರ್ಥವಾದ ನಮಾರುನ್ನು ಸಾವಕಾಶದಿ೦ದ, ತಡೆ ತಡೆದು ನಿರ್ವಹಿಸುತ್ತಿದ್ದರು. 
ಅಲ್ಲಾಹನ ಮುಂದೆ ಬಹಳ ವಿನಮ್ರತೆಯೊಂದಿಗೆ ಪ್ರಾರ್ಥಿಸುತ್ತಿದ್ದರು. ಫಜ್ರ್‌ನ 
ನಮಾರುನ್ನು ಪ್ರಥಮ ಸಮಯದಲ್ಲಿಯೇ ನಿರ್ವಹಿಸುತ್ತಿದ್ದರು. ನಮಾರ್‌ನಲ್ಲಿ 
ಬಹಳ ದೀರ್ಥವಾದ ಕಿರಾಅತ್‌ ಪಠಿಸುತ್ತಿದ್ದರು. ಕುರ್‌ಆನ್‌ ವಚನಗಳನ್ನು 
ಸುಸ್ಪಷ್ಟವಾಗಿ ಪಠಿಸುತ್ತಿದ್ದರು. ಕುರ್‌ಆನ್‌ ಪಠಿಸುವುದು ಅವರಿಗೆ ಬಹಳ ಅಚ್ಚುಮೆಚ್ಚಿನ 
ಕಾರ್ಯವಾಗಿತ್ತು. ನಿತ್ಯವೂ ಕುರ್‌ಆನ್‌ ಪರಠಿಸುತ್ತಿದ್ದರು. ಇತರರಿ೦ದಲೂ ಓದಿಸಿ 
ಕೇಳುತ್ತಿದ್ದರು ಮತ್ತು ಅವುಗಳಿ೦ದ ಪ್ರಭಾವಿತರಾಗಿ ಗಡ್ಡ ತೋಯುವಷ್ಟು ಅತ್ತು 
ಬಿಡುತ್ತಿದ್ದರು. ಕುರ್‌ಆನ್‌ ಅಲ್ಲಾಹನ ವಾಣಿಯಾಗಿದೆ. ಅದನ್ನು ಆಲಿಸಿಯೂ ಯಾರ 
ಮನಸ್ಸು ಕರಗುವುದಿಲ್ಲವೋ ಆತ ಅದೆ೦ತಹ ಮುಸ್ಲಿಮನೆನಿಸಿಯಾನು? 

ಪ್ರವಾದಿವರ್ಯರು() ನಿತ್ಯವೂ ಅಲ್ಲಾಹನನ್ನು ಸ್ಮರಿಸುತ್ತಿದ್ದರು. ಪ್ರತಿನಿತ್ಯ ಅಲ್ಲಾಹನ 
ಗುಣಗಾನ ಮಾಡುತ್ತಿದ್ದರು. ಅವರು(ಸ) ಅತ್ಯಧಿಕ ದೇವಭಯವುಳ್ಳವರಾಗಿದ್ದರು. 
ದೇವಭಯದಿಂದಾಗಿ ಅವರು ನಮಾರ್‌ಗಳಲ್ಲೂ ಅತ್ತು ಬಿಡುತ್ತಿದ್ದರು. ಕೆಲವೊಮ್ಮೆ 
ಅಳುತ್ತಲೇ ರಾತ್ರಿಯಿಡೀ ಕಳೆದು ಹೋಗುತ್ತಿತ್ತು. 

ಪ್ರವಾದಿವರ್ಯರು(ಸ) ಪ್ರಸನ್ನವದನರಾಗಿದ್ದರು. ಸದಾ ಮುಗುಳ್ನಗು ಅವರ 
ಮುಖದಲ್ಲಿ ಲಾಸ್ಕವಾಡುತ್ತಿತ್ತು. ಅಂತೆಯೇ ಮೃದು ಹೃದಯಿ ಮತ್ತು 
ಕೃಪಾಶೀಲರಾಗಿದ್ದರು. ಎ೦ದೂ ಯಾರದೇ ಮನಸ್ಸನ್ನು ನೋಯಿಸಿದವರಲ್ಲ. ಕೆಟ್ಟ 
ಮಾತನ್ನೊಮ್ಮೆಯೂ ಆಡಿದವರಲ್ಲ. ಯಾರದೇ ಹುಳುಕು ಹುಡುಕುತ್ತಿರಲಿಲ್ಲ. 


68 ಅಂತ್ಯ ಪ್ರವಾದಿಯ(ಸ) ನಡೆ-ನುಡಿಗಳು 


ಪರದೂಷಣೆ ಮಾಡಿದವರಲ್ಲ. ಯಾರನ್ನೂ ಕೆಟ್ಟ ಹೆಸರಿನಿಂದ ಕರೆದದ್ದಿಲ್ಲ. 
ಎಲ್ಲರೊಂದಿಗೂ ಸ್ನೇಹದಿಂದ ವ್ಯವಹರಿಸುತ್ತಿದ್ದರು. ಯಾರೊಂದಿಗೂ 
ಜಗಳವಾಡಿದ್ದಿಲ್ಲ. ಅವರು(ಸ) ಎ೦ದೂ ಯಾರಿಗೂ ಹೊಡೆದಿರಲಿಲ್ಲ ಮತ್ತು 
ಯಾರಿಗೂ ಬೈದದ್ದಿಲ್ಲ. 
ಪ್ರವಾದಿವರ್ಯರು(ಸ) ಸತ್ಯವಂತರಾಗಿದ್ದರು. ಸದಾ ಸತ್ಯವನ್ನೇ ನುಡಿಯುತ್ತಿದ್ದರು. 
"ಸತ್ಯದಲ್ಲಿ ಮುಕ್ತಿಯಿದೆ ಮತ್ತು ಮಿಥ್ಮದಲ್ಲಿ ವಿನಾಶವಿದೆ" ಎಂದು ಅವರು 
ನುಡಿಯುತ್ತಿದ್ದರು. ಜನರು ಅವರನ್ನು(ಸ) 'ಸಾದಿಕ್‌'(ಸತ್ಯವ೦ತ) ಎನ್ನುತ್ತಿದ್ದರು. 
ಪ್ರವಾದಿವರ್ಯರು(ಸ) ಪ್ರಾಮಾಣಿಕತೆಯ ಪ್ರತೀಕವಾಗಿದ್ದರು. 'ಅಪ್ರಾಮಾಣಿಕರು 
ಮುಸ್ಲಿಮರಲ್ಲ' ಎಂದು ಅವರು ಹೇಳುತ್ತಿದ್ದರು. ಜನರು ಪ್ರವಾದಿವರ್ಯರ(ಸ) 
ಮೇಲೆ ವಿಶ್ವಾಸದಿ೦ದ ಅವರ ಬಳಿ ತಮ್ಮ ವಸ್ತುಗಳನ್ನು ಅಮಾನತ್‌ ಆಗಿ 
ಇಡುತ್ತಿದ್ದರು. ಮಕ್ಕಾದ ಜನರು ಅವರನ್ನು(ಸ) 'ಅಮೂನ್‌'(ಅಪ್ಪಟ ಪ್ರಾಮಾಣಿಕರು) 
ಎಂದೂ ಕರೆಯುತ್ತಿದ್ದರು. 
ಪ್ರವಾದಿವರ್ಯರು(ಸ) ರೋಗಿಗಳನ್ನು ಸ೦ದರ್ಶಿಸುತ್ತಿದ್ದರು, ಅವರ ಆರೈಕೆ 
ಮಾಡುತ್ತಿದ್ದರು. ಅವರಿಗೆ ಸಾ೦ತ್ವನ ನೀಡುತ್ತಿದ್ದರು ಮತ್ತು ಅವರಿಗಾಗಿ 
ಪ್ರಾರ್ಥಿಸುತ್ತಿದ್ದರು. ದಾರಿಯಲ್ಲಿ ಯಾರಾದರೂ ಸಿಕ್ಕಿದರೆ, ಪ್ರವಾದಿವರ್ಯರೇ(ಸ) 
ಮೊದಲು ಸಲಾಮ್‌ ಹೇಳುತ್ತಿದ್ದರು. ಹಸ್ತಲಾಘವ ಮಾಡುತ್ತಿದ್ದರು, ಸಭೆಗಳಲ್ಲಿ 
ಎಲ್ಲರೊಡನೆ ಬೆರೆತು ಕುಳಿತುಕೊಳ್ಳುತ್ತಿದ್ದರು. ತಮಗಾಗಿ ಯಾವುದೇ ಎತ್ತರದ 
ಸ್ಥಳಗಳನ್ನು ನಿಗದಿ ಪಡಿಸುತ್ತಿರಲಿಲ್ಲ. ಸಂಗಾತಿಗಳೊಂದಿಗಿದ್ದಾಗ ಜತೆಯಾಗಿ 
ನಡೆಯುತ್ತಿದ್ದರು. ತಮ್ಮ ಕೆಲಸ ಕಾರ್ಯಗಳನ್ನು ಸ್ವತಃ ಮಾಡುತ್ತಿದ್ದರು. ಪರಿಶ್ರಮ 
ಪಡುವುದನ್ನು ಮೆಚ್ಚುತ್ತಿದ್ದರು. ಕುದುರೆ ಸವಾರಿಯನ್ನು ಬಹಳ ಇಷ್ಟ ಪಡುತ್ತಿದ್ದರು. 
ಪ್ರವಾದಿವರ್ಯರು(ಸ) ಸಿರ್ಕ, ಜೇನು ತುಪ್ಪ ಮತ್ತು ಮಾಂಸಗಳನ್ನು ಬಹಳ 
ಇಷ್ಟ ಪಡುತ್ತಿದ್ದರು. ಯಾವಾಗಲೂ ಸಾಧಾರಣ ಆಹಾರವನ್ನು ಸೇವಿಸುತ್ತಿದ್ದರು. 
ತಮ್ಮ ಮುಂದಿರಿಸಿದ ಆಹಾರವನ್ನು ಸಸ೦ತೋಷ ತಿನ್ನುತ್ತಿದ್ದರು. ಆಹಾರದಲ್ಲಿ 
ಎಂದೂ ಹುಳುಕು ಹುಡುಕುತ್ತಿರಲಿಲ್ಲ. ಆದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯ 
ವಾಸನೆಯನ್ನು ಮೆಚ್ಚುತ್ತಿರಲಿಲ್ಲ. "ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತಿ೦ದು ಮಸೀದಿಗೆ 
ಬರಬೇಡಿರಿ" ಎಂದು ಅನುಯಾಯಿಗಳಿಗೆ ಹೇಳುತ್ತಿದ್ದರು. ಅವರು ಸಾಮಾನ್ಯ 
ವಸ್ತ್ರವನ್ನು ಮೆಚ್ಚುತ್ತಿದ್ದರು. ಸಾಮಾನ್ಯವಾಗಿ ಲುಂಗಿ ಮತ್ತು ನಿಲುವಂಗಿ 
_ ಧರಿಸುತ್ತಿದ್ದರು. ದೇಹಕ್ಕೆ ಚದ್ದರವನ್ನು ಸುತ್ತಿಕೊಳ್ಳುತ್ತಿದ್ದರು. ತಲೆಗೆ ಟೊಪ್ಪಿ ಧರಿಸಿ 


ಅದರ ಮೇಲೆ ಮುಂಡಾಸು ಸುತ್ತಿಕೊಳ್ಳುತ್ತಿದ್ದರು. ಬಿಳಿ ಬಟ್ಟೆಯನ್ನೇ ಹೆಚ್ಚು `ಇಷ್ಟ 


ಭಾ 


ಪಡುತ್ತಿದ್ದರು ಮತ್ತು ಸದಾ ಶುಭ್ರಬಟ್ಟೆಯನ್ನು ತೊಟ್ಟು ಕೊಳ್ಳುತ್ತಿದ್ದರು. 


pa 


ಸಚ್ಚಾದೀನ್‌ ಭಾಗ-4 69 


ಪ್ರವಾದಿವರ್ಯರು(ಸ) ಸುಗಂಧವನ್ನು ಬಹಳ ಇಷ್ಟಪಡುತ್ತಿದ್ದರು. ಸುಗಂಧ 
ವಸ್ತುವಿನ ಉಡುಗೊರೆಯನ್ನು ಮೆಚ್ಚುತ್ತಿದ್ದರು "ಮತ್ತು ಸುಗಂಧ-ಪೂಸುತ್ತಿದ್ದರು. 
ಅವರು ಹೋದಲ್ಲೆಲ್ಲಾ ಸುಗಂಧ ಪಸರಿಸುತ್ತಿತ್ತು. ಕೊಳಕು ವಸ್ತ್ರವನ್ನು ಧರಿಸುತ್ತಿರಲಿಲ್ಲ. 
ನಿತ್ಯ ಸ್ನಾನ ಮಾಡುತ್ತಿದ್ದರು. ತಲೆಗೆ ಎಣ್ಣೆ ಹಚ್ಚಿ ಬಾಚುತ್ತಿದ್ದರು. ಕಣ್ಣುಗಳಿಗೆ 
ಸುರ್ಮಾ ಹಚ್ಚುತ್ತಿದ್ದರು. ನತ್ಯ-ಹಸ್ತರಾಗಿಕುತ್ತಿದ್ದರು ಮತ್ತು ಅನಹಸಯಿಗಳಿಗೂ ' ,._ 
'ಅದನ್ನೇ ತಾಕೀತು ಮಾಡುತ್ತಿದ್ದರು... 

'ಪ್ರವಾದಿವರ್ಯರು(ಸ) ಚಿಕ್ಕ ಮಕ್ಕಳನ್ನು ಬಹಳ ಪ್ರೀತಿಸುತ್ತಿದ್ದರು. ದಾರಿಯಲ್ಲಿ 
ಮಕ್ಕಳು ಸಿಕ್ಕಿದರೆ ಸಲಾಮ್‌ ಹೇಳುತ್ತಿದ್ದರು. ಅವರೊಡನೆ ಬಹಳ ಸಮಯ 
ಕಳೆಯುತ್ತಿದ್ದರು. ಒಳ್ಳೊಳ್ಳೆಯ ಮಾತುಗಳನ್ನಾಡುತ್ತಿದ್ದರು. ಬಹಳ ಸಿಹಿಯಾದ 
ಮಾತನ್ನಾಡುತ್ತಿದ್ದರು. ಪ್ರವಾದಿವರ್ಯರು(ಸ) ಮದೀನಾಕ್ಕೆ ವಲಸೆ ಹೋಗಿದ್ದಾಗ, 
ಅಲ್ಲಿನ ಹುಡುಗಿಯರು ಸಂತೋಷದ ಗೀತೆ ಹಾಡುತ್ತಿದ್ದರು. ಅವರೊಡನೆ 
ಪ್ರವಾದಿವರ್ಯರು(ಸ), "ನೀವು -ನನ್ನನ್ನು 'ಪ್ರೀತಿಸುತ್ತೀರಾ?" ಎಂದು ಪ್ರಶ್ನಿಸಿದರು. 
ಮಕ್ಕಳು ಹೌದೆಂದರು. ಆಗ ಅವರು(ಸ) ಹೇಳಿದರು, "ನಾನೂ ನಿಮ್ಮನ್ನು ಪ್ರೀತಿಸುತ್ತೇನೆ." 

ಪ್ರವಾದಿವರ್ಯರು(ಸ) ತಡೆತಡೆದು ಮಾತನಾಡುತ್ತಿದ್ದರು. ಅವರ ಮಾತುಗಳನ್ನು 
ಕೇಳಿದವರು ಅದನ್ನು ಚೆನ್ನಾಗಿ ಗ್ರಹಿಸುತ್ತಿದ್ದರು. ಅವರು(ಸ) ಉಚ್ಚ ಸ್ವರದಲ್ಲಿ _ 
ಮಾತನಾಡುತ್ತಿದ್ದರು. ಆದರೆ ಎಂದೂ ಕೆರುಚಿ ಮಾತನಾಡಿದ್ದಿಲ್ಲ. ಪವಿತ್ರ ಕುರ್‌ಆನನ್ನು 
ಉಚ್ಚ ಸ್ವರದಲ್ಲಿ ಪಠಿಸುತ್ತಿದ್ದರು. ಕಲಬಾ ಭವನದಲ್ಲಿ ಕುಳಿತು ಪವಿತ್ರ ಕುರ್‌ಆನ್‌ 
ಪರಿಸುತ್ತಿದ್ದರೆ_ ಆಸುಪಾಸಿನ ಮನೆಗಳಿಗೂ ಕೇಳಿಸುತ್ತಿತ್ತು. ಪ್ರವಾದಿವರ್ಯರುಸು ` 
ಹೆಚ್ಚಾಗಿ ಮೌನವಾಗಿರುತ್ತಿದ್ದರು. ಆದರೆ ಬಾಯಿ ತೆರೆದಾಗ ಅಗತ್ಯದ” ಹೊತುಗಳನ್ನಷ್ಟೇ 
ಆಡುತ್ತಿದ್ದರು. ತ 

ಪ್ರವಾದಿವರ್ಯರು(ಸ) ಅಲ್ಲಾಹನ ಅಂತಿಮ" ಪ್ರವಾದಿಯಾಗಿದ್ದರು. ಅವರು 
ಅಲ್ಲಾಹನ ಅಂತಿಮ ಸಂದೇಶವನ್ನು ತಂದಿದ್ದರು. ಆ ಸಂದೇಶವನ್ನು ಎಲ್ಲರಿಗೂ 
ತಲಪಿಸುತ್ತಿದ್ದರು. ಅಲ್ಲಾಹನ ಮಣಿಯನ್ನು ಜನರಿಗೆ ತಿಳಿಸುತ್ತಿದ್ದರು. ಅಲ್ಲಾಹನ 
ದಾಸರನ್ನು ಅಲ್ಲಾಹನೆಡೆಗೆ ಕರೆಯುತ್ತಿದ್ದರು. ಜನರಿಗೆ ಒಳಿತನ್ನು ಕಲಿಸುತ್ತಿದ್ದರು. 
ಒಳಿತಿನ ಆದೇಶ: ನೇಡುತ್ತಿದ್ದರು. ಕೆಡುಕುಗಳಿಂದ ತಡೆಯುತ್ತಿದ್ದರು. ಏಕದೇವನಾದ 
ಅಲ್ಲಾಹನ” ಓರಾಧನೆಯನ್ನು ಮಾಡಲು ಉಪದೇಶಿಸುತ್ತಿದ್ದರು. ಮಿಥ್ಯ ದೇವರುಗಳನ್ನು 
ಪೂಜಿಸುವುದರಿಂದ ತಡೆಯುತ್ತಿದ್ದರು. "ಅಲ್ಲಾಹನ ಹೊರತು ಅನ್ಮ ಆರಾಧ್ಯರಿಲ್ಲ" 
ಎಂದು ಅವರು(ಸ) ಹೇಳುತ್ತಿದ್ದರು. 


70 ಅಂತ್ಯ ಪ್ರವಾದಿಯ(ಸ) ನಡೆ-ನುಡಿಗಳು 


ಪ್ರವಾದಿವರ್ಯರು(ಸ) ಜನರಿಗೆ ಹೀಗೆ ಉಪದೇಶಿಸುತ್ತಿದ್ದರು: 

“ಅಲ್ಲಾಹನು ಪ್ರತಿಯೊ೦ದು ವಸ್ತುವಿನ ಸೃಷ್ಟಿಕರ್ತನಾಗಿದ್ದಾನೆ. ನಮ್ಮೆಲ್ಲರನ್ನೂ 
ಅವನೇ ಸೃಷ್ಟಿಸಿದನು. ಅವನೇ ನಮ್ಮೆಲ್ಲರ ಪಾಲಕ ಪ್ರಭು. ನಮಗೆಲ್ಲರಿಗೂ ಜೀವನ 
ಮತ್ತು ಮರಣ ನೀಡುವವನೂ ಅವನೇ. ಲಾಭ-ನಷ್ಟಗಳೆಲ್ಲವೂ ಅವನ ಕೈಯಲ್ಲಿದೆ. 

-- ಗೌರವ---ನಿಂದೃತೆಗಳೂ ಅವನ' ಹಿಡಿತದಲ್ಲಿವೆ. ಅವನು ಯಾರಿಗೆ ದುಃಖ ನೀಡ 

 ಬಯಸುತ್ತಾನೋ ಆ ವೈಕ್ತಿಗೆ.ಇತರ ಯಾರಿಂದಲೂ ಸುಖ ನೀಡಲಾಗದು. ಹಾಗೆಯೇ 
ಅಲ್ಲಾಹನು ಯಾರಿಗೆ ಸುಖ ನೀಡ ಬಯಸುತ್ತಾನೋ ಆ ವ್ಯಕ್ತಿಗೆ ಇತರ ಯಾರೂ 
ದುಃಖ ನೀಡಲು ಸಾಧ್ಯವಿಲ್ಲ. ಆಜ್ಜೆ-ಅದೇಶಗಳನ್ನು ನೀಡುವವನು ಅಲ್ಲಾಹನು 
ಮಾತ್ರ. ಸಕಲ ಲೋಕದ ಮೇಲೆ ಅವನ ಆಧಿಪತ್ಯವಿದೆ. ಅವನೇ ವಿಶ್ವದ 
ಸಾಮ್ರಾಟನು. ಅವನ ಮುಂದೆ ನಾವೆಲ್ಲರೂ ಅಶಕ್ತರು.” 

"ಜನರೇ ಕೇವಲ ಅಲ್ಲಾಹನ ಆರಾಧನೆ ಮಾಡಿರಿ. ಅವನ ಆಜ್ಞೆಗಳನ್ನು ಮಾತ್ರ 
ಪಾಲಿಸಿರಿ. ಅವನಿಗೆ ಮಾತ್ರ ವಿಧೇಯರಾಗಿರಿ. ಮಾನವರೆಲ್ಲರೂ ಅಲ್ಲಾಹನ ಬಾಸರು. 
ಅವನ ಗುಲಾಮರು. ಅವನ ದಾಸ್ಕದಲ್ಲೇ ಗೌರವವಿದೆ: ಇಹಪರಗಳ ಹಿತವಿದೆ. 

_ ಅವನ ಅಜ್ಞಾನುಸರಣೆ ಮಾಡಿದವರು ಇಹ-ಪರಗಳೆರಡರಲ್ಲೂ ಉತ್ತಮ ಪ್ರತಿಫಲ 
ಪಡೆಯುವರು. ಅವನ ಆಜ್ಞೋಲ್ಲಂಘನೆ ಮಾಡಿದವರು ಇಹ-ಪರಗಳೆರಡರಲ್ಲೂ 
_ಅವಮಾನಿತರಾಗುವರು." 

ಹ "ಜನರೇ! ಈ ಲೋಕ ಒಂದು ದಿನ ಅಂತ್ಯಗೊಳ್ಳಲಿದೆ. ಸೂರ್ಯ-ಚಂದ್ರ 
ಕ ಪರಸ್ಪರ ಘರ್ಷಿಸಿ ಸಿಡಿದು ಹೋಗಲಿವೆ. ನಕ್ಸತ್ರಗಳು ಒಡೆದು ಪುಡಿ ಪುಡಿಯಾಗಲಿವೆ. 
ನ೦ತರ-.ಅಲ್ಲಾಹನು ಒಂದು ಪ್ರತ್ಯೇಕ ಲೋಕವನ್ನು ಸೃಷ್ಟಿಸುವನು. ಅಲ್ಲಿ 
ಆದವರ? ಶಾಲ, ಬಾಳಿ ಮರಣ ಹೊಂದಿದ ಪ್ರತಿಯೋರ್ವರೂ ಜೀವಂತವಾಗಿ 
ಎಬ್ಬಿಸಲ್ಪಡುವರು. ಅಷರೆಲ್ಲರೂ ಅಲ್ಲಾಹನ ಸನ್ನಿಧಿಯಲ್ಲಿ ಹಾಜರಾಗುವರು. ತಮ್ಮ 
ಕರ್ಮಗಳ ಲೆಕ್ಕಾಚಾರ ನೀಡುವರ್ನು ಒಳಿತು ಕೆಡುಕುಗಳ ಪರಿಶೀಲನೆ ನಡೆಯುವುದು. 
ಸತ್ಕರ್ಮಗಳಿಗೆ ಪುರಸ್ಕಾರ ಮತ್ತು ಜುಷ್ಟರ್ಮಗಳಿಗೆ ಶಿಕ್ಷೆ ನೀಡಲಾಗುವುದು. ಆ 
ದಿನವನ್ನು ಪುನರುತ್ಥಾನ ದಿನವೆನ್ನುತ್ತೇವೆ. ನ (ಪರಲೋಕದ) ಜೀವನವು 
ಶಾಶ್ವತವಾದುದಾಗಿದೆ. ಸ್ವರ್ಗವು ಶಾಶ್ವತವಾದ ನಿತ್ಮಹರಿಜ್ಬರ್ಣ ತೋಟದ ಹೆಸರಾಗಿದೆ. 
ಅಲ್ಲಿನ ಸುಖವು ಎಂದಿಗೂ ಮುಗಿಯಲಾರದ್ದು. ಅದು ಒಳಿತುಗಳ ತಾಣವಾಗಿದೆ. 
ನರಕವು ಯಾತನೆಯ ಮಹಾ ಕೂಪದ ಹೆಸರು. ಅಲ್ಲಿನ 
ಕಠಿಣವಾದುದು. ಅದರ ಕಾಠಿಣ್ಯವನ್ನು ನಾವು ಎಂದಿಗೂ ಊಹಿಸಲಾರೆವುಸ ಅದು 
ಸತ್ಯನಿಷೇಧಿಗಳ ತಾಣವಾಗಿರುವುದು." 


ಸಚ್ಚಾದೀನ್‌ ಭಾಗ-4 71 


"ಜನರೇ! ಅಲ್ಲಾಹನು ನಿಮ್ಮನ್ನು ನರಕದಿ೦ದ ರಕ್ಷಿಸಲು ಮತ್ತು ನಿಮಗೆ 
ಸ್ವರ್ಗದ ಹಾದಿ ತೋರಿಸಲಿಕ್ಕಾಗಿ ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿರುವನು. ನನಗೆ 
ಅಲ್ಲಾಹನು ತನ್ನ ಇಷ್ಟಾನಿಷ್ಟಗಳನ್ನು ತಿಳಿಸಿ ಕಳುಹಿಸಿದ್ದಾನೆ. ತನ್ನ ಮೆಚ್ಚಿನ 
ಕರ್ಮವನ್ನು ತಿಳಿಸಿದ್ದಾನೆ. ನಾನು ನಿಮಗೆ ಒಳಿತುಗಳನ್ನು ಬೋಧಿಸಲು ಮತ್ತು 
ನೇರಮಾರ್ಗ ತೋರಿಸಲು ಬಂದಿದ್ದೇನೆ. ನಾನು ಅಲ್ಲಾಹನ ಗ್ರಂಥವನ್ನು ತಂದಿರುವೆನು. 
ಸ್ವತಃ ಅದನ್ನು ಅನುಸರಿಸುವೆನು ಮತ್ತು ನಿಮಗೂ ಅದನ್ನು ಬೋಧಿಸುತ್ತಿದ್ದೇನೆ. 
ಪವಿತ್ರ ಕುರ್‌ಆನ್‌ ಅಲ್ಲಾಹನ ಅ೦ತಿಮ ವಾಣಿಯಾಗಿದೆ. ಇದರ ಅನುಸರಣೆಯಲ್ಲೇ 
ಮುಕ್ತಿಯಿದೆ. ನಾನು ಅಲ್ಲಾಹನ ದಾಸನಾಗಿದ್ದೇನೆ. ಅಂತೆಯೇ ಅವನ ಆದೇಶಗಳನ್ನು 
ಪಾಲಿಸುತ್ತಿದ್ದೇನೆ. ಅವನನ್ನು ಮಾತ್ರವೇ ನನ್ನ ಒಡೆಯ ಮತ್ತು ಪಾಲಕ ಪ್ರಭುವೆಂದು ` 
ಪರಿಗಣಿಸುತ್ತೇನೆ. " 

"ಯಾರು ನನ್ನ ಮಾತನ್ನು ಗಮನವಿಟ್ಟು ಕೇಳಿ ಅದನ್ನು ಅನುಸರಿಸುವರೋ 
ಅವರು ಸ್ವಯಂ ತಮಗೇ ಒಳಿತನ್ನು ಮಾಡುವರು. ಅಂತಹವರು ಪರಲೋಕದಲ್ಲಿ 
ಐಷಾರಾಮದ ಜೀವನ ಹೊಂದುವರು ಮತ್ತು ಸದಾ ಸುಖದಿಂದಿರುವರು. ಅಲ್ಲಾಹನು 
ಅವರಿ೦ದ ಸ೦ತುಷ್ಟನಾಗುವನು. ಹಾಗೆಯೇ, ಯಾರು ನನ್ನ ಮಾತನ್ನು ಕಡೆಗಣಿಸುವರೋ 
ಅಂಥವರನ್ನು ದೇವಚರರು ದರದರನೆ ಎಳೆದುಕೊಂಡು ನರಕಕ್ಕೆ ಎಸೆಯುವರು. 
ನರಕವು ಅತ್ಮ೦ತ ಕೆಟ್ಟ ತಾಣವಾಗಿದೆ. ತರತರದ ಯಾತನೆಯ ಕೂಪವಾಗಿದೆ. ಅದರ 
ಬಗ್ಗೆ ವಿವರಣೆಗಳನ್ನು ಕೇಳುವಾಗಲೇ ಮೈ ಜುಮ್ಮೆನ್ನುತ್ತದೆ." 

ಓ ಅಲ್ಲಾಹ್‌! ನಮ್ಮನ್ನು ನರಕದ ಯಾತನೆಯಿಂದ ಪಾರುಗೊಳಿಸು ಮತ್ತು 
ನಿನ್ನ ಪ್ರೀತಿಯ ಪ್ರವಾದಿಯವರೊಂದಿಗೆ(ಸ) ನಮ್ಮನ್ನು ಸ್ವರ್ಗ ಪ್ರವೇಶಗೊಳಿಸು. 
(ಆಮೂನ್‌) 

ಪ್ರವಾದಿವರ್ಯರ(ಸ) ಸಂದೇಶ ಮತ್ತು ಬೋಧನೆಗಳು ಎಷ್ಟೊಂದು 
ಉದಾತ್ತವಾಗಿದ್ದುವು! ಆದರೂ ಮಕ್ಕಾದ ಸತ್ಯನಿಷೇಧಿಗಳು ಅವರನ್ನು ಧಿಕ್ಕರಿಸಿದರು, 
ಪೀಡಿಸಿದರು, ಮನ ನೋಯಿಸಿದರು, ತರತರವಾಗಿ ಹಿಂಸಿಸಿದರು. ಆದರೆ 
ಪ್ರವಾದಿವರ್ಯರು(ಸ) ಅತ್ಯಂತ ಕರುಣೆಯುಳ್ಳವರಾಗಿದ್ದರು. ಅವರು ಎಲ್ಲವನ್ನು 
ಸಹಿಸುತ್ತಿದ್ದರು. ಹಾಗೆಯೇ ವಿರೋಧಿಗಳಿಗೆ ಅಲ್ಲಾಹನ ಯಾತನೆಯ ಬಗ್ಗೆ 
ಎಚ್ಚರಿಸುತ್ತಿದ್ದರು. ಇಸ್ಲಾಮಿನ ಸ೦ದೇಶವನ್ನು ನೀಡುತ್ತಿದ್ದರು. ಪ್ರವಾದಿವರ್ಯರು(ಸ) 
ಎ೦ದೂ ಯಾರಿಗೂ ಶಾಪ ಹಾಕಿರಲಿಲ್ಲ. ಕೊನೆಯ ಕಾಲದ ತನಕವೂ ಅವರು 
ಜನರಿಗೆ ಅಲ್ಲಾಹನ ಸ೦ದೇಶವನ್ನು ಬೋಧಿಸುತ್ತಿದ್ದರು. 

“ಅಲ್ಲಾಹುಮ್ಮ ಸಲ್ಲಿ ಅಲಾ ಮುಹಮ್ಮದಿನ್‌ ವಬಾರಿಕ್‌ ವಸಲ್ಲಿಮ್‌.” 


12. ಪ್ರವಾದಿವರ್ಯರ(ಸ) ಮದೀನಾ ಜೀವನ 


ಹ. ಮುಹಮ್ಮದ್‌ರಿಗೆ(ಸ). ಪ್ರವಾದಿತ್ವ ಲಭಿಸಿದ ನಂತರ, ಅವರು ಮಕ್ಕಾದಲ್ಲಿ 
ಹದಿಮೂರು ವರ್ಷಗಳ ಕಾಲ ವಾಸಿಸಿದರು. . ಅಲ್ಲಿ ಸಂದೇಶ ಪ್ರಚಾರ 
ಮಾಡುತ್ತಿದ್ದಂತೆಯೇ ಎಲ್ಲ ರೀತಿಯ ಪೀಡನೆಗಳಿಗೂ ಗುರಿಯಾದರು. ಆ ಹದಿಮೂರು 
ವರ್ಷಗಳ ಜೀವನಕ್ಕೆ 'ಮಕ್ಕಾ ಕಾಲಘಟ್ಟ' ವೆನ್ನಲಾಗುತ್ತದೆ. ತರುವಾಯ 
ಪ್ರವಾದಿವರ್ಯರು(ಸ) ಮದೀನಾಕ್ಕೆ ವಲಸೆ ಹೋದರು. ಅಲ್ಲಿ ಅವರು ಹತ್ತು ವರ್ಷ 
ಬಾಳಿದರು. ಆ ಸಮಯವನ್ನು 'ಮದೀನಾ ಕಾಲಘಟ್ಟ'ವೆನ್ನಲಾಗುತ್ತದೆ. 'ಮಕ್ಕಾ 
ಕಾಲಘಟ್ಟ'ದ ಕುರಿತು ನಾವು ಈ ಹಿಂದಿನ ಪುಸ್ತಕದಲ್ಲಿ ಓದಿದ್ದೇವೆ. ಈಗ ನಾವು 
'ಮದೀನಾ ಕಾಲಘಟ್ಟ'ದ ಕುರಿತು ಓದೋಣ. 


ಮದೀನಾಕ್ಕೆ ವಲಸೆ (ಹಿಜ್ರತ್‌) 

ಮದೀನಾವು ಅರೇಬಿಯಾದ ಒಂದು ಪ್ರಮುಖ ನಗರವಾಗಿದೆ. ಅಲ್ಲಿನ ಜನರು 
ಪ್ರತಿವರ್ಷ ಹಜ್ಜ್‌ ನಿರ್ವಹಿಸಲು ಮಕ್ಕಾಗೆ ಹೋಗುತ್ತಿದ್ದರು. ಅಲ್ಲಿ ಅವರನ್ನು 
ಪ್ರವಾದಿವರ್ಯರು(ಸ) ಸಂಧಿಸುತ್ತಿದ್ದರು ಮತ್ತು ಇಸ್ಲಾಮಿನ ಸಂದೇಶವನ್ನು ಅವರ 
ಮುಂದಿಡುತ್ತಿದ್ದರು. ಮದೀನಾ ವಾಸಿಗಳು ಸಜ್ಜನರಾಗಿದ್ದರು. ಅವರು 
ಪ್ರವಾದಿವರ್ಯರ(ಸ) ಮಾತುಗಳನ್ನು ಗಮನವಿಟ್ಟು ಕೇಳಿದರು. ಅವರಲ್ಲಿ ಹೆಚ್ಚಿನವರು 
ಇಸ್ಲಾಮ್‌ ಸ್ವೀಕರಿಸಿದರು. ಈ ರೀತಿ ಅಲ್ಲಾಹನ ಧರ್ಮ ಮದೀನಾ ಪ್ರವೇಶಿಸಿತು. 

ಮಕ್ಕಾದಲ್ಲಿ ಧರ್ಮ ಪ್ರಚಾರ ಮಾಡುತ್ತಾ ಹದಿಮೂರು ವರ್ಷಗಳು ಸಂದು 
ಹೋದುವು. ಈ ಅವಧಿಯಲ್ಲಿ ಮಕ್ಕಾ ನಿವಾಸಿಗಳು ಪ್ರವಾದಿವರ್ಯರನ್ನು(ಸ) 
ಬಹಳವಾಗಿ ಪೀಡಿಸಿದರು. ಅಲ್ಲಿ ಪ್ರವಾದಿವರ್ಯರ(ಸ) ಮಾತನ್ನು ಕೇಳುವವರು 
ಯಾರೂ ಉಳಿಯದಿದ್ದಾಗ ಮತ್ತು ಅನೇಕರು ಪ್ರವಾದಿವರ್ಯರ(ಸ). ಪ್ರಾಣ 
ಶತ್ರುಗಳಾದಾಗ, ಅಲ್ಲಾಹನು ಅವರಿಗೇಸ) ಮದೀನಾಕ್ಕೆ ವಲಸೆ ಹೋಗಲು 
ಆದೇಶಿಸಿದನು. ಆ ಹೊತ್ತಿಗಾಗಲೇ ಮಕ್ಕಾದ ಅನೇಕ ಮುಸ್ಲಿಮರು ಮದೀನಾಕ್ಕೆ 
ವಲಸೆ ಹೋಗಿದ್ದರು. 

ಒಂದು ದಿನ ಮಕ್ಕಾದ ಸತ್ಕನಿಷೇಧಿಗಳು ಪ್ರವಾದಿವರ್ಯರನ್ನು(ಸ)' ಮುಗಿಸಿ 
ಬಿಡಲು ಸಂಚು ಹೂಡಿದರು. ಈ ಮೂಲಕ ಇಸ್ಲಾಮನ್ನೇ ಕೊನೆಗೊಳಿಸಲು 


ಸಚ್ಚಾದೀನ್‌ ಭಾಗ-4 73 


ನಿರ್ಧರಿಸಿದ್ದರು! ಮಕ್ಕಾದ ಪ್ರತಿಯೊಂದು ಗೋತ್ರದ ಒಬ್ಬೊಬ್ಬ ವ್ಯಕ್ತಿ ಬಂದು 
ಒಟ್ಟು ಸೇರಿದರು. ಪ್ರವಾದಿವರ್ಯರು(ಸ) ಮನೆಯಿ೦ದ ಹೊರಬರುವಾಗ ಎಲ್ಲರೂ 
ಒಮ್ಮೆಲೇ ಮುಗಿಬಿದ್ದು ಅವರನ್ನು ವಧಿಸುವುದೆ೦ಬುದು ಆ ಲಕ್ರಮಿಗಳ 
ಷಡ್ಕಂತ್ರವಾಗಿತ್ತು. ಆದರೆ ಅಲ್ಲಾಹನು ಅದಾಗಲೇ ಪ್ರಸ್ತುತ ಸಂಚಿನ ಕುರಿತು 
ಪ್ರವಾದಿವರ್ಯರಿಗೆ(ಸ) ತಿಳಿಸಿ ಬಿಟ್ಟಿದ್ದನು. 

ತರುವಾಯ ಪ್ರವಾದಿವರ್ಯರು(ಸ) ನಸುಕಿನ ವೇಳೆ ಪವಿತ್ರ ಕುರ್‌ಆನಿನ 
ವಚನಗಳನ್ನು ಪಠಿಸುತ್ತಾ ಮನೆಯಿಂದ ಹೊರಬಂದರು ಮತ್ತು ಕೈಯಲ್ಲಿ ಸ್ವಲ್ಪ 
ಹರಳು ಮಣ್ಣನ್ನು ಎತ್ತಿ ಆ ಸತ್ಯನಿಷೇಧಿಗಳೆಡೆಗೆ ಎಸೆದರು. ಅಲ್ಲಾಹನು ಅಕ್ರಮಿಗಳ 
ಕಣ್ಣುಗಳಿಗೆ ತೆರೆ ಎಳೆದಿದ್ದನು. ಹೀಗೆ ಅವರು ಪ್ರವಾದಿವರ್ಯರನ್ನು(ಸ) ಕಾಣದೇ 
ಹೋದರು. ಪ್ರವಾದಿವರ್ಯರ(ಸ) ಜತೆಯಲ್ಲಿ ಹ. ಅಬೂಬಕರ್‌ ಸಿದ್ದೀಕ್‌ರೂ(ರ) 
ಇದ್ದರು. ಇಬ್ಬರೂ ಮದೀನಾದೆಡೆಗೆ ಸಾಗಿದರು. ದಾರಿಯಲ್ಲಿ ಅವರಿಬ್ಬರೂ 'ಸೌರ್‌' 
ಎಂಬ ಗುಹೆಯಲ್ಲಿ ಅಡಗಿ ಕುಳಿತರು. ಸತ್ಮನಿಷೇಧಿಗಳು ಅವರನ್ನು ಹುಡುಕಾಡ 
ತೊಡಗಿದರು. ದೂರದೂರದ ವರೆಗೂ ಪತ್ತೇದಾರರನ್ನು ಕಳುಹಿಸಿದರು. ಒಬ್ಬ ಸತ್ಯ 
ನಿಷೇಧಿಯಂತೂ ಸೌರ್‌ ಗುಹೆಯ ಬಳಿಗೆ ಬಂದು ತಲುಪಿದ್ದ. ಅದನ್ನು ಕಂಡು 
ಅಬೂಬಕರ್‌(ರ) ಆತಂಕ ವ್ಯಕ್ತಪಡಿಸಿದ್ದರು. ಆಗ ಪ್ರವಾದಿ(ಸ) ಹೇಳಿದರು, "ಹೆದರ 
ಬೇಡಿರಿ. ಅಲ್ಲಾಹನು ನಮ್ಮ ಜತೆಗಿರುವನು." ಅಲ್ಲಾಹನು ಆ ಸತ್ಯನಿಷೇಧಿಯ 
ಬುದ್ದಿಗೆ ಮಂಕು ಕವಿಯುವಂತೆ ಮಾಡಿದನು. ಇದರಿಂದಾಗಿ ಆತ ಅಲ್ಲಿ 
ಪ್ರವಾದಿವರ್ಯರನ್ನು(ಸ) ಕಾಣದೇ ಮರಳಿ ಹೋದನು. 

ಮೂರು ದಿನಗಳ ಬಳಿಕ ಪ್ರವಾದಿರ್ವಯರು(ಸ) ಅಲ್ಲಿ೦ದ ಮದೀನಾದೆಡೆಗೆ 
ಹೊರಟರು. ಮದೀನಾದ ಜನರು ಅವರ ಆಗಮನವನ್ನು ಬಹಳ ದಿನಗಳಿಂದ 
ಕಾಯುತ್ತಿದ್ದರು. ಪ್ರವಾದಿವರ್ಯರು(ಸ) ಅಲ್ಲಿಗೆ ತಲುಪಿದಾಗ ಅವರೆಲ್ಲ 
ಸ೦ತೋಷಗೊ೦ಡರು. ಪುಟ್ಟ ಬಾಲಕಿಯರು ಸಂತೋಷದಿಂದ ಹಾಡಿ ನಲಿದರು. 
ಅಲ್ಲಿನ ಪ್ರತಿಯೋರ್ವರೂ ಪ್ರವಾದಿವರ್ಯರು(ಸ) ತಮ್ಮ ಬಳಿಯೇ ಇರಬೇಕೆ೦ದು 
ಬಯಸಿದರು. ಆಗ ಪ್ರವಾದಿವರ್ಯರು(ಸ) ಹೇಳಿದರು, "ನನ್ನ ಒಂಟೆ ಎಲ್ಲಿ ಹೋಗಿ 
ತಂಗುವುದೋ ನಾನು ಅಲ್ಲಿ ಇಳಿದುಕೊಳ್ಳುವೆನು.” ಈ ಸೌಭಾಗ್ಯ ಹ. ಅಬೂ 
ಅಯ್ಕೂಬ್‌ ಅನ್ಸಾರಿಯವರಿಗೆ(ರ) ಲಭಿಸಿತು. 


ಭ್ರಾತೃತ್ವ 


7 ಮಕ್ಕಾದಿಂದ ಮದೀನಾಕ್ಕೆ ವಲಸೆ ಹೋದವರು, 'ಮುಹಾಜಿರರು' ಎಂದು 
ಕರೆಸಿಕೊಂಡರು. ಮುಹಾಜಿರರು ಮಕ್ಕಾದಿ೦ದ ಬರಿಗೈಯಲ್ಲೇ ವಲಸೆ 


74 ಪ್ರಜಾದಿವರ್ಯರ(ಸ) ಮದೀನಾ ಜೀವನ 


ಬಂದವರಾಗಿದ್ದರು. ಹಾಗಾಗಿ ಮದೀನಾದ ಮಂದಿ ಅವರಿಗೆ ಸರ್ವರೀತಿಯಿಂದಲೂ 
ಸಹಾಯ ಮಾಡಿದರು. ಆದ್ದರಿ೦ದ ಅವರು 'ಅನ್ಸಾರ್‌' ಎ೦ದು ಕರೆಸಿಕೊಂಡರು. 
ಪ್ರವಾದಿವರ್ಯರು(ಸ) ಅನ್ಸಾರ್‌ ಮತ್ತು ಮುಹಾಜಿರರಲ್ಲಿ ಭ್ರಾತೃತ್ವವನ್ನು ಸ್ಥಾಪಿಸಿದರು. 
ಅಂದರೆ ಅನ್ಸಾರ್‌ ಮತ್ತು ಮುಹಾಜಿರರನ್ನು ಪರಸ್ಪರ ಸಹೋದರರನ್ನಾಗಿ ಮಾಡಿದರು. 
ಇದಾದ ಬಳಿಕವಂತೂ ಅನ್ಸಾರರು ಮುಹಾಜಿರರಿಗೆ ವಾಸಿಸಲು ಮನೆಗಳನ್ನು 
ನೀಡಿದರು. ಮದುವೆ ಮಾಡಿಸಿಕೊಟ್ಟರು. ವ್ಯಾಪಾರದಲ್ಲಿ ಪಾಲುದಾರರನ್ನಾಗಿ ಮಾಡಿದರು. 
ಪ್ರತಿಯೊಂದು ವಿಷಯದಲ್ಲೂ ಅವರನ್ನು ತಮಗಿಂತ ಹೆಚ್ಚಾಗಿಯೇ ಪರಿಗಣಿಸಿದರು. 


ಇಸ್ಲಾಮೊ ಕದನಗಳು 

ಪ್ರವಾದಿವರ್ಯರು(ಸ) ಅತ್ಯಧಿಕ ಕರುಣೆಯುಳ್ಳವರಾಗಿದ್ದು, ಅವರು ಲೋಕಕ್ಕೆ 
ಅನುಗ್ರಹಿಯಾಗಿ ಆಗತರಾದವರು. ಅವರು ಎಲ್ಲರ ಒಳಿತನ್ನು ಬಯಸುತ್ತಿದ್ದರು. 
ಎಲ್ಲರೊಡನೆಯೂ ಸದ್ವರ್ತನೆ ತೋರುತ್ತಿದ್ದರು. ತಮಗೆ ಕಲ್ಲು ಹೊಡೆದವರಿಗಾಗಿ 
ಪ್ರಾರ್ಥಿಸಿದರು. ಆದರೆ ಸತ್ಯನಿಷೇಧಿಗಳು ಅವರನ್ನು ಮನೆಮಾರುಗಳನ್ನು ತೊರೆದು 
ಹೋಗಲು ನಿರ್ಬಂಧಿಸಿದರು. ಮದೀನಾಕ್ಕೆ ಹೋಗಿ ನಿಶ್ಚಿಂತೆಯಿಂಬೆ ಇರಬಹುದೆಂದು 
ಮುಸ್ಲಿಮರು ಭಾವಿಸಿದ್ದರೆ, ಸತ್ಮನಿಷೇಧಿಗಳು ಅವರನ್ನು ಅಲ್ಲಿಯೂ 
ನೆಮ್ಮದಿಯಿ೦ದಿರಲು ಬಿಡಲಿಲ್ಲ. ಮದೀನಾದ ಆಸುಪಾಸಿನಲ್ಲಿ ಯಹೂದಿಗಳು 
ನೆಲೆಸಿದ್ದರು. ಅವರು ತಮ್ಮನ್ನು ಪ್ರವಾದಿ ಮೂಸಾರ(ಅ) 
ಅನುಯಾಯಿಗಳೆಂದು ಹೇಳಿಕೊಳ್ಳುತ್ತಾರಾದರೂ ಅವರ ವರ್ತನೆಯೆಲ್ಲವೂ ಸತ್ಯ 
ನಿಷೇಧಿಗಳಂತಿದ್ದವು. ಈ ಜನರು ಪ್ರವಾದಿವರ್ಯರ(ಸ) ಶತ್ರುಗಳಾಗಿ ಮಾರ್ಪಟ್ಟರು. 
ಹಾಗೂ ಸತ್ಯನಿಷೇಧಿಗಳೊಂದಿಗೆ ಸೇರಿ ಪ್ರವಾದಿವರ್ಯರಿಗೆ(ಸ) ಮೋಸ 
ಮಾಡತೊಡಗಿದರು. ಮದೀನಾದಲ್ಲಿ ಕೆಲವು ಕಪಟವಿಶ್ವಾಸಿಗಳು ಇದ್ದರು. ಇವರು 
ಹೊರ ನೋಟಕ್ಕೆ ಮುಸ್ಲಿಮರಾಗಿ ಕಾಣುತ್ತಿದ್ದರಾದರೂ ಮನಸ್ಸಿನಲ್ಲಿ ಇಸ್ಲಾಮಿನ ಬಗ್ಗೆ 
ವೈರ ಕಟ್ಟಿಕೊ೦ಡವರಾಗಿದ್ದರು. 


ಬದ್ರ್‌ ಯುದ್ಧ 

ಕೊನೆಗೆ ಸತ್ಯನಿಷೇಧಿಗಳೆಲ್ಲರೂ ಸೇರಿ ಮದೀನಾದ ಮುಸ್ಲಿಮರ ಮೇಲೆ 
ಸೇನಾಕ್ರಮಣ ನಡೆಸಿದರು. ಮುಸ್ಲಿಮರಿಗೂ ಯುದ್ಧದ ಅನುಮತಿ ದೊರೆಯಿತು. 
ಇದು ಇಸ್ಲಾಮಿನ ಪ್ರಪ್ರಥಮ ಯುದ್ಧವಾಗಿದೆ. ಸತ್ಮನಿಷೇಧಿಗಳು ಸಂಖ್ಯೆಯಲ್ಲಿ 
ಅಧಿಕವಿದ್ದರೆ ಮುಸ್ಲಿಮರು ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ದರು. ಸತ್ಯನಿಷೇಧಿಗಳ 
ಸೈನ್ಯದಲ್ಲಿ 1,000 ಯೋಧರಿದ್ದರೆ ಮುಸ್ಲಿಮರು ಕೇವಲ 313 ಮಂದಿ ಇದ್ದರು. 


ಸಚ್ಚಾದೀನ್‌ ಭಾಗ-4 75 


ಸತ್ಯನಿಷೇಧಿಗಳ ಬಳಿ ಸಕಲ ರೀತಿಯ ಯುದ್ಧಾಸ್ತ್ರಗಳಿದ್ದವು. ಆದರೆ ಮುಸ್ಲಿಮರಾದರೋ 
ಸೀಮಿತ ಆಯುಧಗಳನ್ನು ಹೊಂದಿದ್ದರು. 

ಹೀಗೆ ಬದ್ರ್‌ನ ಮೈದಾನದಲ್ಲಿ ಹಿ. 2ರ ರಮಾರಾನ್‌ 17ರಂದು ಇತ್ತಂಡಗಳ 
ನಡುವೆ ಘೋರ ಯುದ್ಧವೇರ್ಪಟ್ಟಿತು. ಬದ್ರ್‌ ಎಂಬುದು ಮದೀನಾದಿಂದ 80 
ಮೈಲು ದೂರದಲ್ಲಿರುವ ಒಂದು ಗ್ರಾಮದ ಹೆಸರಾಗಿದೆ. ಮುಸ್ಲಿಮರು 
ಸತ್ಯವಂತರಾಗಿದ್ದರು ಮತ್ತು ಪ್ರವಾದಿವರ್ಯರು(ಸ) ಸತ್ಯದ ಪರ ನಿಂತಿದ್ದರು. 
ಹಾಗಾಗಿ ಅಲ್ಲಾಹನ ಸಹಾಯವೊದಗಿತು. ಮುಸ್ಲಿಮರು ಜಯಗಳಿಸಿದರು. ಸತ್ಯ 
ನಿಷೇಧಿಗಳು ಸೋತು ಸುಣ್ಣವಾದರು. ಅಬೂಜಹಲ್‌ ಕೂಡ ವಧಿಸಲ್ಪಟ್ಟ. ಹಾಗೆಯೇ 
ಉತ್ಪಾ, ಶೈಬಾ, ರುಮ್‌ಆ, ಆಸ್‌, ಉಮಯ್ಯ ಮುಂತಾದ ಮಕ್ಕಾದ ದೊಡ್ಡ 
ದೊಡ್ಡ ಸರದಾರರು ಹತರಾದರು. ಇದರಿಂದ ಕುರೈಶರ ಧೈರ್ಯ ಉಡುಗಿ 
ಹೋಯಿತು ಮತ್ತು ಅವರು ಸೋಲೊಪ್ಪಿದರು. ಈ ಯುದ್ಧದಲ್ಲಿ ಸತ್ಯನಿಷೇಧಿಗಳ 
ಪೈಕಿ 70 ಮಂದಿ ಹತರಾಗಿ, 70 ಮಂದಿ ಬಂಧಿತರಾದರು ಉಳಿದವರು ಬಾಲ 
ಮುದುಡಿಸಿ ಪಲಾಯನ ಗೈದರು. 


ಬದ್ರ್‌ನ ಬಳಿಕ 

ಬದ್ರ್‌ ಯುದ್ದದಲ್ಲಿ ಸತ್ಯನಿಷೇಧಿಗಳು(ಕಾಫಿರರು) ಸೋತರು. ಅವರ ಎಲ್ಲ 
ಸರದಾರರೂ ಹತರಾದರು. ಇದರಿಂದಾಗಿ ಇಡೀ ಅರೇಬಿಯಾವು ಮುಸ್ಲಿಮರ ಬಗ್ಗೆ 
ಜಾಗೃತವಾಗಿ ಬಿಟ್ಟಿತು. ಮುಸ್ಲಿಮರ ವಿರುದ್ಧ ವೈರದ _ ಕಿಚ್ಚು ಇನ್ನಷ್ಟು ಹೆಚ್ಚು 
ಉರಿಯಿತು. ಬದ್ರ್‌ ಯುದ್ಧ ನಡೆದು ಒಂದು ವರ್ಷವಿನ್ನೂ ಪೂರ್ತಿಗೊಂಡಿರಲಿಲ್ಲ. 
ಸತ್ಯನಿಷೇಧಿಗಳು ಮತ್ತೆ ಆಕ್ರಮಣ ಮಾಡುವ ಸಿದ್ಧತೆಯಲ್ಲಿದ್ದಾರೆಂಬ ಸುದ್ದಿ 
ಮದೀನಾಕ್ಕೆ ಮುಟ್ಟಿತು. ಹಿಜರಿ 3ರಲ್ಲಿ ಸತ್ಯನಿಷೇಧಿಗಳು ಬೃಹತ್‌ ಸೈನ್ಮವೊ೦ದನ್ನು 
ಸ೦ಘಟಿಸಿ, ಮದೀನಾದೆಡೆಗೆ ಸಾಗಿದರು. ಮುಸ್ಲಿಮರೂ ಅವರನ್ನೆದುರಿಸಲು ಹೊರಟರು. 
ಈಗ ಮುಸ್ಲಿಮ್‌ ಯೋಧರ ಸಂಖ್ಯೆ 700ಕ್ಕೆ ಮುಟ್ಟಿತು. ಪ್ರತಿಯೊಬ್ಬ ಯೋಧನೂ 
ಅಲ್ಲಾಹನ ಮಾರ್ಗದಲ್ಲಿ ಜೀವಾರ್ಪಣೆಗೈಯುವ ಉತ್ಸಾಹವನ್ನು ಹೊಂದಿದ್ದ. 


ಉಹುದ್‌ ಯುದ್ಧ 

ಮದೀನಾದಿ೦ದ ಸುಮಾರು 4ಮೈಲು ದೂರದಲ್ಲಿ 'ಉಹುದ್‌' ಎಂಬ 
ಪರ್ವತವಿದೆ. ಅದರ ಕಣಿವೆಯಲ್ಲೇ ಪ್ರಸ್ತುತ ಯುದ್ಧ ನಡೆಯಿತು. ಮುಸ್ಲಿಮರ 
ಸಂಖ್ಯೆ ಈಗಲೂ ಕಡಿಮೆಯಿತ್ತು. ಸತ್ಯನಿಷೇಧಿಗಳು ಮೂರು ಸಾವಿರದಷ್ಟಿದ್ದರು. 


76 ಪ್ರವಾದಿವರ್ಯರ(ಸು ಮದೀನಾ ಜೀವನ 


ಅಲ್ಲದೆ, ಅವರ ಬಳಿ ಎಲ್ಲ ರೀತಿಯ ಯುದ್ದ ಸಾಮಗ್ರಿಗಳಿದ್ದುವು. ಅದಾಗ್ಕೂ 
ಅಲ್ಲಾಹನ ಸಹಾಯದಿಂದ ಮುಸ್ಲಿಮರು ಮತ್ತೆ ಜಯಗಳಿಸಿದರು. ಆದರೆ 
ಮುಸ್ಲಿಮರಿಂದ ಒಂದು ಸಣ್ಣ ಪ್ರಮಾದ ಸಂಭವಿಸಿತು. ಅವರು, ಯುದ್ಧ 
ಮುಗಿಯಿತೆಂದು ಭಾವಿಸಿದರು ಮತ್ತು ಪ್ರವಾದಿವರ್ಯರು(ಸ) ಒಂದೆಡೆ ಕಣಿವೆಯಲ್ಲಿ 
ಪಹರೆಗೆ ನಿಲ್ಲಿಸಿದ್ದ ಸೇನಾ ತುಕಡಿಯೊಂದು ಅಲ್ಲಿಂದ ಕದಲಿತು. ಸತ್ಯನಿಷೇಧಿಗಳು 
ಈ ಅವಕಾಶವನ್ನು ಉಪಯೋಗಿಸಿ ಹಿಂದಿನಿಂದ ಮತ್ತೆ ಆಕ್ರಮಿಸಿದರು. ಮುಸ್ಲಿಮರಿಗೆ 
ಅಪಾರ ನಾಶ ನಷ್ಟವು೦ಟಾಯಿತು. ಈ ಅನಿರೀಕ್ಷಿತ ಆಕ್ರಮಣದಿಂದ ಮುಸ್ಲಿಮರು 
ಕಂಗೆಟ್ಟರು. ಹಲವು ಮುಸ್ಲಿಮ್‌ ಯೋಧರು ಹುತಾತ್ಮರಾದರು. ಪ್ರವಾದಿವರ್ಯರ(ಸ) 
ಪ್ರೀತಿಯ ಚಿಕ್ಕಪ್ಪ ಧೀರ ಯೋಧ ಹ. ಹಮ್‌ರುಾರು(ರ) ಕೂಡಾ ಹುತಾತ್ಮರಾದರು. 
ಅದರೊಂದಿಗೆ ಪ್ರವಾದಿವರ್ಯರೂ(ಸ) ಹುತಾತ್ಮರಾದರೆಂಬ ವದಂತಿಯೂ ಹರಡಿ 
ಬಿಟ್ಟಿತು. | 

ಇದರಿಂದ ಮುಸ್ಲಿಮರ" ಧೈರ್ಯ ಇನ್ನಷ್ಟು ಉಡುಗಿ ಹೋಯಿತು. ಆದರೂ 
ಧೀರರಾದ ಕೆಲವು ಮುಸ್ಲಿಮ್‌ ಯೋಧರು ಜೀವದ ಹಂಗು ತೊರೆದು 
ಪ್ರವಾದಿವರ್ಯರ(ಸ) ರಕ್ಷಣೆಗೆ ನಿಂತರು. ಅದಾಗ್ಯೂ ಪ್ರವಾದಿವರ್ಯರ(ಸ) ಎರಡು 
ಹಲ್ಲುಗಳು ಶತ್ರುವಿನ ಕಲ್ಲೇಟಿನಿಂದ ಉದುರಿದುವು. ಕಡೆಗೆ ಅಲ್ಲಾಹನ ಸಹಾಯ 
ಮತ್ತೆ ಒದಗಿ ಬಂತು. ಸತ್ಕನಿಷೇಧಿಗಳು ಯುದ್ಧರ೦ಗ ಬಿಟ್ಟು ಪಲಾಯನ ಗೈದರು. 
ಹೀಗೆ ಪುನಃ ಮುಸ್ಲಿಮರಿಗೆ ಜಯ ಒಲಿಯಿತು. ಈ ಯುದ್ಧದಲ್ಲಿ 70 ಮುಸ್ಲಿಮರು 
ಹುತಾತ್ಮರಾದರು. (ಅಲ್ಲಾಹನ ಕೃಪೆ ಅವರ ಮೇಲಿರಲಿ) ' ಉಹುದ್‌ನ ಬಳಿಕವೂ 
ಸತ್ಯನಿಷೇಧಿಗಳ ಮತ್ತು ಮುಸ್ಲಿಮರ ಮಧ್ಯೆ ಅನೇಕ ಯುದ್ಧಗಳು ನಡೆದಿದ್ದುವು. 
ಮುಸ್ಲಿಮರು ಸತ್ಕದಲ್ಲಿದ್ದರು ಮತ್ತು ಅಲ್ಲಾಹನ ಧರ್ಮವನ್ನು ಉನ್ನತಗೊಳಿಸಲು 
ಕಟಿಬದ್ಧರಾಗಿದ್ದರು. ಆದ್ದರಿ೦ದ ಅಲ್ಲಾಹನು ಮುಸ್ಲಿಮರಿಗೆ ಸಹಾಯವೊದಗಿಸಿದನು. 
ಸತ್ಯನಿಷೇಧಿಗಳು ಮಣ್ಣು ಮುಕ್ಕಬೇಕಾಗಿ ಬಂದಿತು. 


ಯಹೂದಿ ಗೋತ್ರಗಳು ತ 

ಮುಸ್ಲಿಮರು ಮದೀನಾಕ್ಕೆ ವಲಸೆ ಹೋದಾಗ ಆರಂಭದಲ್ಲಿ ಯಹೂದಿಗಳು 
ಬಹಳ ಖುಷಿಪಟ್ಟಿದ್ದರು. ಮುಸ್ಲಿಮರಿ೦ದಾಗಿ ತಮ್ಮ ಸಾಮರ್ಥ್ಯ ಹೆಚ್ಚಾಗಬಹುದೆ೦ದು 
ಅವರು ಭಾವಿಸಿದ್ದರು. ಆದ್ದರಿ೦ದ, 'ಶತ್ರುಗಳಿ೦ದ ದಾಳಿಯೇನಾದರೂ ನಡೆದರೆ 
ನಾವು ನಿಮಗೆ ಸಹಾಯ ಮಾಡುವೆವು' ಎಂದು ಮುಸ್ಲಿಮರೊಡನೆ ಒಪ್ಪಂದ 
ಮಾಡಿದ್ದರು. ಆದರೆ ಬಲು ಬೇಗನೇ ಅವರು ಬಣ್ಣ ಬದಲಾಯಿಸಿದರು. ಮುಸ್ಲಿಮರಿಗೆ 
ಸಂಬಂಧಿಸಿದ ವಿಷಯಗಳನ್ನು ಅವರು ಸತ್ಮನಿಷೇಧಿಗಳಿಗೆ ತಲುಪಿಸತೊಡಗಿದರು. 


ಸಚ್ಚಾದೀನ್‌ ಭಾಗ-4 77 


ಸತ್ಯನಿಷೇಧಿಗಳನ್ನು ಮುಸ್ಲಿಮರ ವಿರುದ್ಧ ಯುದ್ಧ ಮಾಡಲು ಪ್ರೇರೇಪಿಸುತ್ತಿದ್ದರು. 
ಹಸಿ ಸುಳ್ಳುಗಳನ್ನು ಸೃಷ್ಟಿಸಿ ಸತ್ಕನಿಷೇಧಿಗಳನ್ನು ಉದ್ರೇಕಿಸುತ್ತಿದ್ದರು ಮತ್ತು 
ತಮ್ಮಿ೦ದ ಸಾಧ್ಯವಾದಷ್ಟು ಮುಸ್ಲಿಮರ ವಿರುದ್ಧ ದ್ವೇಷ ಸಾಧಿಸುತ್ತಿದ್ದರು. 

ಮದೀನಾದ ಆಸುಪಾಸಿನಲ್ಲಿ ಯಹೂದಿಗಳ ಮೂರು ಗೋತ್ರಗಳಿದ್ದವು. ಬನೀ 
ಕೈಮುಕಾಲ್‌- ಇದು ಯಹೂದಿಗಳ ಅತ್ಯಂತ ಧೀರ ಮತ್ತು ಜಗಳಗಂಟಿ 
ಗೋತ್ರವಾಗಿತ್ತು. ಉಳಿದೆರಡು ಬನೂನಮೀರ್‌ ಮತ್ತು ಬನೂಕುರೈರಾ 
ಗೋತ್ರಗಳಾಗಿದ್ದುವು. ಈ ಯಹೂದಿಗಳ ಕೀಟಲೆ ಅತಿಯಾದಾಗ ಪ್ರವಾದಿವರ್ಯರು(ಸ) 
ಬನೀಕೈನುಕಾಲ್‌ ಗೋತ್ರದವರನ್ನು ಮದೀನಾದಿ೦ದ ಹೊರಕ್ಕಟ್ಟಿಸಿದರು. ಅವರು 
ತಮ್ಮ ಮನೆಮಾರುಗಳನ್ನು ತೊರೆದು ಹೋಗಿ ಸಿರಿಯಾ ದೇಶದಲ್ಲಿ ನೆಲೆಸಿದರು. 
ಹಾಗೆಯೇ, ಬನೂನರೀರ್‌ ಗೋತ್ರದವರು ಹಲವು ಬಾರಿ ಪ್ರವಾದಿವರ್ಯರನ್ನು(ಸ) 
ಕೊಲ್ಲುವ ಪ್ರಯತ್ನ ಮಾಡಿದ್ದರು. ಒಮ್ಮೆ ಪ್ರವಾದಿವರ್ಯರು(ಸ) 
ಅವರ ಪ್ರಾಂತದಲ್ಲಿ ಒಂದು ಗೋಡೆಯ ಕೆಳಗೆ ನಿಂತಿದ್ದರು. ಯಹೂದಿಗಳು 
ಗೋಡೆಯ ಮೇಲಿಂದ ದೊಡ್ಡ ಬಂಡೆಕಲ್ಲನ್ನು ಪ್ರವಾದಿವರ್ಯರ(ಸ) ಮೇಲೆ ಹಾಕಿ 
ಕೊಲ್ಲುವ ಸಂಚು ಹೂಡಿದ್ದರು. ಅವರ ಇಂಗಿತದ ಅರಿವಾದ ಕೂಡಲೇ 
ಪ್ರವಾದಿವರ್ಯರು(ಸ) ಅಲ್ಲಿಂದ ಎದ್ದು ಹೋದರು. ಒಮ್ಮೆ ಅವರು, 
ಪ್ರವಾದಿವರ್ಯರು(ಸ) 30 ಜನರೊಂದಿಗೆ ತಮ್ಮ ವಿದ್ವಾಂಸರ ಬಳಿ ಬಂದು 
ಮಾತುಕತೆ ನಡೆಸಬೇಕೆಂದು ಹೇಳಿ ಕಳುಹಿಸಿದರು. ಆದರೆ ಪ್ರವಾದಿವರ್ಯರು(ಸ) 
ನನಗೆ ನಿಮ್ಮ ಮೇಲೆ ನಂಬಿಕೆಯಿಲ್ಲ, ಪ್ರತಿಜ್ಞಾ ಪತ್ರ ಬರೆದು ಕೊಡಿರಿ ಎಂದು 
ಬನೂನರೀರ್‌ ಮತ್ತು ಬನೂಕುರೈರಖಾ ಗೋತ್ರದವರಿಗೆ ಸೂಚಿಸಿದರು. ಆದರೆ 
ಆ ಜನರು ಶಸ್ತ್ರ ಸಜ್ಜಿತರಾಗಿ ಪ್ರವಾದಿವರ್ಯರನ್ನು(ಸ) ಕೊಲ್ಲುವ ದುರುದ್ದೇಶದೊಂದಿಗೆ 
ಸಿದ್ಧವಾಗಿರುವರೆ೦ದು ತಿಳಿದಾಗ ಪ್ರವಾದಿವರ್ಯರು(ಸ) ಮರಳಿ ಬಂದು ಬಿಟ್ಟರು. 

ಕೊನೆಗೆ ಪ್ರವಾದಿವರ್ಯರು(ಸ) ಆ ಎರಡು ಗೋತ್ರಗಳನ್ನೂ ಮದೀನಾದಿಂದ 
ಹೊರಕ್ಕಟಿಸಿದರು. ಅವರು ತಮ್ಮಿಂದ ಸಾಧ್ಯವಾದಷ್ಟು ಸಂಪತ್ತನ್ನು ಒಂಟೆಗಳ 
ಮೇಲೆ ಹೇರಿಕೊ೦ಡು ಖೈಬರ್‌ಗೆ ಹೋಗಿ ಆಶ್ರಯ ಪಡೆದರು. 


ಅಹ್‌ರಾಬ್‌ ಯುದ್ಧ 

ಬನೂನರೀರ್‌ ಗೋತ್ರದವರು ಖೈಬರ್‌ ತಲಪಿದ ಬಳಿಕ ಮೊತ್ತ ಮೊದಲು, 
ಇಡೀ ಅರೇಬಿಯಾದವರನ್ನು ಮುಸ್ಲಿಮರ ವಿರುದ್ಧ ಎತ್ತಿಕಟ್ಟಿದ್ದರು. ಕುರೈಶರನ್ನು 
ಯುದ್ಧ ಮಾಡಲು ಪ್ರೇರೇಪಿಸಿದರು. ಗತ್‌ಫಾನ್‌ ಗೋತ್ರದವರನ್ನೂ ಆಮಿಷವೊಡ್ಡಿ 
ತಮ್ಮೊಂದಿಗೆ ಸೇರಿಸಿದರು. ಬನೂ ಸಅದ್‌ ಗೋತ್ರ ಕೂಡಾ ಅವರೊಂದಿಗೆ 


78 ಪ್ರವಾದಿವರ್ಯರ(ಸ) ಮದೀನಾ ಜೀವನ 


ಸೇರಿಕೊಂಡಿತು. ಹೀಗೆ 10,000 ಯೋಧರ ಒಂದು ಬೃಹತ್‌ ಸೇನೆ ಕಟ್ಟಿಕೊಂಡು 
ಮದೀನಾವನ್ನು ಆಕ್ರಮಿಸಲಾಯಿತು. ಅರಬೀ ಭಾಷೆಯಲ್ಲಿ 'ಹಿರ್ಬ್‌' ಎಂದರೆ 
'ಸಂಘಟನೆ' ಎಂದರ್ಥ. ಅಹ್‌ರಭಾಬ್‌ ಎನ್ನುವುದು ಅದರ ಬಹುವಚನ ರೂಪ. 
ಈ ಯುದ್ಧದಲ್ಲಿ ಅರೇಬಿಯಾದ ಬಹುತೇಕ ಎಲ್ಲ ಸತ್ಯನಿಷೇಧಿ ಗುಂಪುಗಳು ಒಟ್ಟು 
ಸೇರಿ ಮುಸ್ಲಿಮರ ವಿರುದ್ಧ ಯುದ್ಧ ಮಾಡಿದ್ದರಿಂದ ಇದಕ್ಕೆ ಅಹ್‌ರಭಾಬ್‌ 
ಯುದ್ಧವೆನ್ನಲಾಗುತ್ತದೆ. ಇದು ಹಿಜಿರಾ 5ನೆಯ ವರ್ಷದಲ್ಲಿ ಸಂಭವಿಸಿತ್ತು. 

ಪ್ರವಾದಿವರ್ಯರಿಗೇಸ) ಇದರ ಸುದ್ದಿ ಮುಟ್ಟಿದಾಗ, ಅವರು ಮುಸ್ಲಿಮರೆಲ್ಲರನ್ನೂ 
ಒಟ್ಟುಗೂಡಿಸಿ ಸಮಾಲೋಚನೆ ನಡೆಸಿದರು. ಹ. ಸಲ್ಮಾನ್‌ ಫಾರ್ಸಿ(ರ) ಇರಾನ್‌ 
ಮೂಲದವರಾಗಿದ್ದರು. ಅವರಿಗೆ ಇರಾನಿ ಯುದ್ಧಕಲೆ ತಿಳಿದಿತ್ತು. ಅವರು ಈ ರೀತಿ 
ಸಲಹೆ ನೀಡಿದರು, "ಮದೀನಾದ ಮೂರು ಕಡೆಗಳಲ್ಲಿ ಮನೆಗಳು ಮತ್ತು ಖರ್ಜೂರದ 
ತೋಟಗಳಿವೆ. ಕೇವಲ ಒ೦ದು ಕಡೆ ದಾರಿಯಿದೆ. ಆದ್ದರಿ೦ದ ಆ ಭಾಗದಲ್ಲಿ ಕ೦ದಕ 
ತೋಡಿದರೆ ಒಳ್ಳೆಯದು." ಅವರ ಸಲಹೆಯ ಮೇರೆಗೆ ಮುಸ್ಲಿಮರು ಕ೦ದಕ 
ತೋಡಿದ್ದರಿಂದಾಗಿ ಈ ಯುದ್ಧಕ್ಕೆ 'ಕ೦ದಕ್‌ ಯುದ್ಧ' ಎಂದೂ ಹೇಳಲಾಗುತ್ತದೆ. 

ಹೀಗೆ ಮೂರು ಸಾವಿರ ಮುಸ್ಲಿಮ್‌ ಯೋಧರು 20 ದಿನಗಳ ತನಕ ಕ೦ದಕ 
ತೋಡಿದರು. ಸ್ವತಃ ಪ್ರವಾದಿವರ್ಯರೂ(ಸ) ಕಂದಕ ತೋಡುವವರಲ್ಲಿ ಸೇರಿದರು. 
ಒಂದೆಡೆ ಭಾರೀ ಬಂಡೆ ಅಡ್ಡ ಬಂತು. ಯಾವುದೇ ರೀತಿಯಲ್ಲಿ ಅದು ಒಡೆಯದಾಗ 
ಪ್ರವಾದಿವರ್ಯರು(ಸ) ಗುದ್ದಲಿಯೆತ್ತಿ ಒ೦ದೇ ಏಟು ಕೊಟ್ಟರು. ಬಂಡೆ ಚೂರು 
ಚೂರಾಗಿ ಒಡೆದು ಹೋಯಿತು. 

ಸತ್ಯನಿಷೇಧಿಗಳು ಮೂರು ಕಡೆಗಳಿಂದ ಮದೀನಾದ ಮೇಲೆ ಮುತ್ತಿಗೆ 
ಹಾಕಿದರು. 20 ದಿನಗಳ ವರೆಗೆ ಮದೀನಾದತ್ತ ಬಿಡಾರ ಹೂಡಿದರು. ಆದರೆ 
ನಗರದೊಳಗೆ ನುಸುಳಲು ದಾರಿ ಗೋಚರಿಸಲಿಲ್ಲ. ಒಂದೆಡೆ ಕ೦ದಕದ ಆಳ ಸ್ವಲ್ಪ 
ಕಡಿಮೆಯಿತ್ತು. ಓರ್ವ ಸತ್ಯನಿಷೇಧಿ ಅಲ್ಲಿಂದ ಒಳ ನುಸುಳಿದನು. ಆದರೆ 
ಹ. ಅಲೀ(ರ) ನೀಡಿದ ಒ೦ದೇ ಏಟಿಗೆ ಆತ ಧರೆಗುರುಳಿದ. ಮುಸ್ಲಿಮರು ತಮ್ಮ 
ಮಹಿಳೆಯರ ರಕ್ಷಣೆಗೆ ಅವರನ್ನು ಕೋಟೆಯೊಂದರಲ್ಲಿರಿಸಿದ್ದರು. ಆಗ 
ಬನೂಕುರೈರಾದ ಮಂದಿ, "ಮುಸ್ಲಿಮರು ತಮ್ಮದೇ ಚಿಂತೆಯಲ್ಲಿದ್ದಾರೆ. ನಾವು 
ಕೋಟೆಯನ್ನು ವಶಪಡಿಸೋಣ”"ವೆ೦ದು ಆ ಕಡೆಗೆ ಹೊರಟರು. ಓರ್ವ ಯಹೂದಿ 
ಕೋಟೆಯ ಗೋಡೆಯನ್ನೇರಿ ಒಳ ನುಸುಳಿದ. ಆದರೆ ಹ. ರುುಬೈರ್‌ ಬಿನ್‌ 
ಅವ್ವಾಮ್‌ರ(ರ) ತಾಯಿ ಹ. ಸಫಿಯ್ಕಾರು(ರ) ಆತನೆಡೆಗೆ ಖಡ್ಗ ಬೀಸಿದರು. ಅವನ 
ರುಂಡ ಕಡಿದು ಬಿತ್ತು. ಅದನ್ನೆತ್ತಿದ ಸಫಿಯ್ಕಾರು ಯಹೂದಿಯರಿದ್ದಡೆಗೆ ಎಸೆದರು. 
ಅದನ್ನು ನೋಡಿದ ಬನೂಕುರೈರಖಾ ಗೋತ್ರದವರು ಒಳಗೆ ಮುಸ್ಲಿಮ್‌ 


ಸಚ್ಚಾದೀನ್‌ ಭಾಗ-4 79 
ತೆ 


ಯೋಧರಿರಬಹುದೆಂದು ಭಾವಿಸಿ ಅಲ್ಲಿಂದ ಕಾಲ್ಕಿತ್ತರು. ಅಲ್ಲಾಹನ ವಿಧಿ ನೋಡಿ! 
ಇತ್ತೆ ಶತ್ರು ಸೇನೆಯಲ್ಲಿ ಒಡಕುಂಟಾಯಿತು. ಜೊತೆಗೆ ಬೀಕರ 
ಚಂಡಮಾರುತವೆದ್ದುದರಿಂದಾಗಿ ಶತ್ರು ಸೇನೆಯ ಯೋಜನೆಗಳೆಲ್ಲ ತಲೆಕೆಳಗಾದುವು. 
ಕಟ್ಟಿದ ಗುಡಾರಗಳ ಹಗ್ಗ ಕಿತ್ತು ಹೋಯಿತು ಮತ್ತು ವಿಪರೀತ ಚಳಿ ಆವರಿಸಿ 
ಬಿಟ್ಟಿತು. ಬನೂಕುರೈರಾದವರು ಓಡಿ ಹೋಗಿ ತಮ್ಮ ಕೋಟೆಗಳಲ್ಲಿ ಆಶ್ರಯ 
ಪಡೆದರು. ಕುರೈಶರೂ ಪಲಾಯನಗೈದರು. ಕೊನೆಗೆ ಉಳಿದ ಸತ್ಯ [ನಿಷೇಧಿಗಳು 
ಸೋಲೊಪ್ಪಿಕೊಂಡು ಮುಸ್ಲಿಮರೊಂದಿಗೆ ಸಂಧಾನ ನಡೆಸಿದರು. 


ಖೈಬರ್‌ ವಿಜಯ 

ಯಹೂದಿಗಳು ವಿವಿಧೆಡೆಗಳಿಂದ ಬಂದು ಖೈಬರ್‌ನಲ್ಲಿ ಜಮಾವಣೆ 
ಗೊಂಡಿದ್ದರು. ಅಲ್ಲಿ ಅವರ ' ಆರು ಬಲಿಷ್ಠ ಕೋಟೆಗಳಿದ್ದುವು. ಅವುಗಳಲ್ಲಿ 20 
ಸಾವಿರ ಯೋಧರು ಮುಸ್ಲಿಮರ ವಿರುದ್ಧ ಏನಾದರೂ ಕಿತಾಪತಿ ಮಾಡುತ್ತಲೇ 
ಇದ್ದರು. ಕೊನೆಗೆ ಪ್ರವಾದಿವರ್ಯರು(ಸ) ಹಿಜರಿ 7ರಲ್ಲಿ ತಮ್ಮ ಸಾವಿರದ 
ಆರುನೂರು ಯೋಧರೊಂದಿಗೆ ಖೈಬರ್‌ಗೆ ತೆರಳಿದರು. ಅಲ್ಲಿ ಅವರು ಜಿಹಾದ್‌ನ 
ಕುರಿತು ಪ್ರಭಾವಪೂರ್ಣ ಪ್ರವಚನ ನೀಡಿದರು. ತರುವಾಯ ಸಹಾಬಿಗಳನ್ನು ದೇವ 
ಮಾರ್ಗದಲ್ಲಿ ಹೋರಾಡಲು ಪ್ರೇರೇಪಿಸಿದರು. ಹೀಗೆ 20 ದಿನಗಳ ವರೆಗೆ ಖೈಬರ್‌ 
ಕೋಟೆಗಳ ಮೇಲೆ ಮುತ್ತಿಗೆ ಹಾಕಲಾಯಿತು. ಆದರೆ ಅದುವರೆಗೂ ಕೋಟೆಯನ್ನು 
ವಶಪಡಿಸಲು ಅವರಿಂದಾಗಿರಲಿಲ್ಲ. 20ನೆಯ ದಿನ ಪ್ರವಾದಿವರ್ಯರು(ಸ) ಈ ರೀತಿ 
ಘೋಷಿಸಿದರು, "ನಾಳೆ ನಾನು ಅಲ್ಲಾಹನನ್ನು ಮತ್ತವನ ಪ್ರವಾದಿಯನ್ನು ಅತ್ಯಧಿಕ 
ಪ್ರೀತಿಸುವ ಹಾಗೂ ಅಲ್ಲಾಹ್‌ ಮತ್ತವನ ಪ್ರವಾದಿಯ ಪ್ರೀತಿಗೆ ಹೆಚ್ಚು ಪಾತ್ರನಾದವನ 
ಕೈಯಲ್ಲಿ ಇಸ್ಲಾಮಿನ ಧ್ವಜವನ್ನು ನೀಡಲಿದ್ದೇನೆ. ಅಲ್ಲಾಹನು ಆತನ ಮುಖಾ೦ತರ 
ನಮಗೆ ವಿಜಯ ದೊರೆಕಿಸಿ ಕೊಡುವನು." 

ಮರುದಿನ ಪ್ರವಾದಿವರ್ಯರು(ಸ) ಧ್ವಜವನ್ನು ಹ. ಅಲೀಯವರಿಗೆ(ರ) 
ನೀಡಿದರು. ಅವರು ಧ್ವಜ ಹಿಡಿದು ಕೋಟೆಯನ್ನು ಸಮೂಪಿಸಿದರು. ಯಹೂದಿಗಳ 
ಸರದಾರ 'ಮರ್‌ಹಬ್‌' ತನ್ನ ಸಾಹಸ ಗಾಥೆಯನ್ನು ಹಾಡುತ್ತಾ ಎದುರಾದನು. 
ಹ. ಅಲೀಯವರು ಉತ್ತರವಾಗಿ ಆತನ ತಲೆಗೆ ಖಡ್ಗದಿಂದ ಹೊಡೆದರು. ಅದು 
ಅವನ ತಲೆಯನ್ನು ಸೀಳಿ ದವಡೆಯ ಹಲ್ಲುಗಳ ವರೆಗೆ ಇಳಿಯಿತು. ಆತ 
ಧರೆಗುರುಳಿದ೦ತೆಯೇ ಆ ಕೋಟೆಯು ಮುಸ್ಲಿಮರ ವಶವಾಯಿತು. ಈ ಯುದ್ಧದಲ್ಲಿ 
15 ಮಂದಿ ಮುಸ್ಲಿಮರು ಹುತಾತ್ಮರಾದರೆ 93 ಮ೦ದಿ ಯಹೂದಿಯರು ಹತರಾದರು. 


80 ಪ್ರವಾದಿವರ್ಯರ(ಸ) ಮದೀನಾ ಜೀವನ 


ಮಕ್ಕಾ ವಿಜಯ 

ಸತ್ಯನಿಷೇಧಿಗಳು ಕೆಲವು ದಿನಗಳ ಕಾಲ ತಮ್ಮ ಒಪ್ಪಂದಕ್ಕೆ ಬದ್ಧರಾಗಿದ್ದರು. 
ಆದರೆ ಕ್ರಮೇಣ ಬಣ್ಣ ಬದಲಾಯಿಸ ತೊಡಗಿದರು. ಅಮಾಯಕ ಮುಸ್ಲಿಮರನ್ನು 
ಕಅಬಾ ಭವನದಲ್ಲೇ ವಧಿಸಿದರು. ಈ ವಿಷಯ ತಿಳಿದಾಗ ಪ್ರವಾದಿವರ್ಯರು(ಸ) 
ಹತ್ತು ಸಾವಿರ ಯೋಧರೊಂದಿಗೆ ಮಕ್ಕಾದೆಡೆಗೆ ಹೊರಟರು. ಮುಸ್ಲಿಮರ ಸೇನೆ 
ಮಕ್ಕಾದೆಡೆಗೆ ಬರುವುದು ಕಂಡಾಗ 'ಸತ್ಯನಿಷೇಧಿಗಳು ಹೌಹಾರಿದರು. ಕೆಲವರಂತೂ 
ಮನೆಮಾರುಗಳನ್ನು ತೊರೆದು ಓಡಿ ಹೋದರೆ, ಉಳಿದವರು ಪ್ರವಾದಿವರ್ಯರಲ್ಲಿ (ಸ) 
ಕ್ಷಮೆ ಯಾಚಿಸಿದರು. ಲೋಕಾನುಗ್ರಹಿಯಾದ ಪ್ರವಾದಿವರ್ಯರು(ಸ) ಅವರೆಲ್ಲರನ್ನೂ 
ಕೃಮಿಸಿದರು. ಇದರಿಂದ ಪ್ರಭಾವಿತರಾದ ಸತ್ಯನಿಷೇಧಿಗಳೆಲ್ಲರೂ ಇಸ್ಲಾಮ್‌ 
ಸ್ವೀಕರಿಸಿದರು. 

ಅಂದಿಗೆ ಕೆಲವೇ ವರ್ಷಗಳ ಹಿಂದೆ ಪ್ರವಾದಿವರ್ಯರನ್ನು(ಸ) ಸತಾಯಿಸಿದ, 
ಅವರನ್ನು ತರತರವಾಗಿ ಪೀಡಿಸಿದ ಮತ್ತು ಅವರನ್ನು(ಸ) ಮನೆಮಾರು ತೊರೆದು 
ಹೋಗುವಂತೆ ಮಾಡಿದವರೆಲ್ಲರನ್ನೂ ಪ್ರವಾದಿವರ್ಯರು(ಸ) ಕ್ಷಮಿಸಿದರು. ತರುವಾಯ 
ಮಕ್ಕಾ ಸಂಪೂರ್ಣವಾಗಿ ಮುಸ್ಲಿಮರ ಅಧೀನವಾಯಿತು. ಪ್ರವಾದಿವರ್ಯರು(ಸ) 
ಕಅಬಾ ಭವನವನ್ನು ಪ್ರವೇಶಿಸಿದರು ಮತ್ತು ಅಲ್ಲಿರುವ ವಿಗ್ರಹಗಳನ್ನು ಒಂದೊಂದಾಗಿ 
ಒಡೆದು ಹಾಕಿದರು. ಅಲ್ಲಾಹನ ನಾಮವು ಉನ್ನತಿಗೇರಿತು ಮತ್ತು ಕ್ರಮೇಣ 
ಅರೇಬಿಯದಾಡ್ಯಂತ ಇಸ್ಲಾಮ್‌ ಪಸರಿಸಿತು. ಜನರು ಸುಲಭದಲ್ಲಿ ಸ್ವತಂತ್ರವಾಗಿ 
ಅಲ್ಲಾಹನ ಆದೇಶಗಳ ಪಾಲನೆಯಲ್ಲಿ ತೊಡಗಿದರು. ಹೀಗೆ ಪ್ರವಾದಿವರ್ಯರ(ಸ) 
ದೌತ್ಯ ಪೂರ್ಣಗೊಂಡಿತು. ಅವರು(ಸ) ಅಲ್ಲಾಹನ ಸಂದೇಶವನ್ನು ಜನರಿಗೆ ತಲಪಿಸಿ 
ಸ್ವತಃ ಅವುಗಳನ್ನು ಪಾಲಿಸುತ್ತಿದ್ದರು. ಹಾಗೆಯೇ ಧರ್ಮ ಪ್ರಚಾರಕ್ಕಾಗಿ ಒಂದು 
ಬೃಹತ್‌ ಸಮುದಾಯವನ್ನು ಸಿದ್ಧಪಡಿಸಿದರು. ಅದುವೇ ಮುಸ್ಲಿಮ್‌ 
ಸಮುದಾಯವಾಗಿದೆ. 

` 'ಅಲ್ಲಾಹುಮ್ಮಸಲ್ಲಿ ಅಲಾ ಮುಹಮ್ಮದಿನ್‌.' 


ಪ್ರಶ್ನೆಗಳು 
1) 'ಮಕ್ಕಾ ಕಾಲಘಟ್ಟ' ಮತ್ತು 'ಮದೀನಾ ಕಾಲಘಟ್ಟ'ಗಳ ತಾತ್ಸರ್ಯವೇನು? 
2) ಇಸ್ಲಾಮಿನ ಉಳಿವಿಗಾಗಿ ಎಷ್ಟು ಯುದ್ಧಗಳನ್ನು ನಡೆಸಲಾಯಿತು? 
3) ಭ್ರಾತೃತ್ವದ ಅರ್ಥವೇನು? 
4) ಅಹ್‌ರಾಬ್‌ ಯುದ್ಧದ ಇನ್ನೊಂದು ಹೆಸರೇನು? ಯುದ್ಧದ ವಿವರಣೆ 
ನೀಡಿರಿ. 


ಸಚ್ಚಾದೀನ್‌ ಭಾಗ-4 81 


53) ಉಹುದ್‌ ಯುದ್ಧದಲ್ಲಿ ಮುಸ್ಲಿಮರಿಂದ ಯಾವ ರೀತಿಯ 
ಪ್ರಮಾದವುಂಟಾಯಿತು? 

6) ಬದ್ರ್‌ ಯುದ್ಧವನ್ನು ವಿವರಿಸಿರಿ. 

7 ಮದೀನಾದಲ್ಲಿ. ಯಹೂದಿಗಳ -ಎಷ್ಟು ಗೋತ್ರಗಳಿದ್ದುವು? ಅಟ್ಟ 
ಪ್ರವಾದಿವರ್ಯರಿಗೆ ಯಾವೆಲ್ಲ ರೀತಿಯಲ್ಲಿ ದ್ರೋಹ ಬಗೆದಿದ್ದರು? 

8) ಖೈಬರ್‌ ಮತ್ತು ಮಕ್ಕಾ ವಿಜಯವನ್ನು ವಿವರಿಸಿರಿ. 


13. ಮುಸ್ಲಿಮ್‌ ಸಮುದಾಯ 

ಪ್ರವಾದಿ ಮುಹಮ್ಮದ್‌ರು(ಸ) ಅಲ್ಲಾಹನ ಅಂತಿಮ ಸಂದೇಶವಾಹಕರಾಗಿದ್ದಾರೆ. 
. ಅವರ ಕಾಲಾನಂತರ ಇನ್ನು ಯಾವ ಪ್ರವಾದಿಯೂ ಬರಲಿಕ್ಕಿಲ್ಲ. ಅವರ(ಸ) 
ಪ್ರವಾದಿತ್ವವು ಲೋಕಾವಸಾನದ ವರೆಗೂ ಇರುತ್ತದೆ. ಅವರು 'ಖಾತಮುನ್ನಬಿಯ್ಕೀನ್‌' 
(ಅಂತ್ಕಪ್ರವಾದಿ) ಆಗಿರುವರು. ಅಲ್ಲಾಹನು ಅವರ ಮೂಲಕ ಧರ್ಮವನ್ನು 
ಪೂರ್ಣಗೊಳಿಸಿರುವನು. ಇನ್ನು ಇದರಲ್ಲಿ ಯಾವುದೇ ಹೆಚ್ಚು ಕಡಿಮೆ ಮಾಡುವ 
`` ಅವಕಾಶವಿಲ್ಲ. ಅಷ್ಟೇ ಅಲ್ಲ, ಅಲ್ಲಾಹನು ಪವಿತ್ರ ಕುರ್‌ಆನಿನಲ್ಲಿ ತನ್ನ ಧರ್ಮವನ್ನು 
ಪರಿಪೂರ್ಣಗೊಳಿಸಿರುವುದಾಗಿ ಸುವಾರ್ತೆ ನೀಡಿರುವನು. ಇನ್ನು ಲೋಕಾವಸಾನದ 
ವರೆಗೂ ಮಾನವರ ಧರ್ಮ ಇಸ್ಲಾಮ್‌ ಆಗಿರುವುದು. 

ಇಸ್ಲಾಮನ್ನು ಅನುಸರಿಸುವುದರಿಂದ ಮಾತ್ರವೇ ಇಹ-ಪರಗಳ ಯಶಸ್ಸು 
ಲಭಿಸುವುದು. ಪ್ರವಾದಿವರ್ಯರು(ಸ) ಸಂಪೂರ್ಣ ಧರ್ಮವನ್ನು ಸಮುದಾಯಕ್ಕೆ 
ತಲಪಿಸಿರುವರು. ಸ್ವತಃ ತಮ್ಮ ಜೀವಿತಾವಧಿಯಲ್ಲಿ ಅನುಸರಿಸಿದರು ಮತ್ತು 
ಇತರರನ್ನೂ ಆ ಧರ್ಮದಲ್ಲಿ ನಡೆಯಲು ಕಲಿಸಿದರು. ಪ್ರವಾದಿವರ್ಯರು(ಸ) ತಮ್ಮ 
ದೌತ್ಯವನ್ನು ಸ೦ಪೂರ್ಣವಾಗಿ ನಿರ್ವಹಿಸಿಯಾದ ಬಳಿಕ ಅಲ್ಲಾಹನು ಅವರನ್ನು ತನ್ನ 
ಬಳಿ ಕರೆಸಿಕೊ೦ಡನು. 

ಅಲ್ಲಾಹನು ಒಳಿತು-ಕೆಡುಕು ಎರಡನ್ನೂ ಸೃಷ್ಟಿಸಿರುವನು. ಬೆಳಕಿನೊಂದಿಗೆ 
ಕತ್ತಲೆಯನ್ನೂ ಉಂಟು ಮಾಡಿರುವನು. ಪ್ರತಿ ಯುಗದಲ್ಲೂ ಒಳ್ಳೆಯ ಮತ್ತು ಕೆಟ್ಟ 
ಜನರಿರುತ್ತಾರೆ. ಸಜ್ಜನರ ಮೂಲಕ ಜಗತ್ತಿನಲ್ಲಿ ಶಾ೦ತಿ-ಸಮಾಧಾನ ನೆಲೆಸುತ್ತದೆ. 
ಜಗತ್ತು ಸುಭಿಕ್ಸೆವಾಗುತ್ತದೆ. ಆದರೆ ದುರ್ಜನರು ಸಮಾಜದಲ್ಲಿ ಕೆಡುಕನ್ನು 
ಹರಡುತ್ತಲಿರುತ್ತಾರೆ ಮತ್ತು ಅಲ್ಲಾಹನ ಈ ಪಾವನ ಭೂಮಿಯನ್ನು ಕ್ಷೋಭೆಯ 
ಮೂಲಕ ಕೆಡಿಸುತ್ತಲಿರುತ್ತಾರೆ. 

ಆದರೆ ಈಗ ಪ್ರವಾದಿಗಳು ಆಗತರಾಗುವುದಿಲ್ಲವಷ್ಟೇ. ಹೀಗಿರುತ್ತಾ, 
ಕೆಡುಕುಗಳನ್ನು ದೂರೀಕರಿಸುವ ಬಗೆ ಹೇಗೆ? ದುರ್ಜನರು ದುಷ್ಟೃತ್ಕದಿ೦ದ 
ದೂರವುಳಿಯುವಂತಾಗುವುದು ಹೇಗೆ? ಅಲ್ಲಾಹನ ಭೂಮಿಯಿಂದ ಫಿತ್ನ- 
ಫಸಾದ್‌ಗಳನ್ನು ಅಳಿಸುವುದು ಹೇಗೆ? ಒಳಿತನ್ನು ಹರಡುವುದು ಹೇಗೆ? ಆದರೆ, 


ಸಚ್ಚಾದೀನ್‌ ಭಾಗ-4 83 


ಅಲ್ಲಾಹನು ಈ ಎಲ್ಲ ಕಾರ್ಯಗಳಿಗಾಗಿ ಪ್ರವಾದಿವರ್ಯರ(ಸ) ಮೂಲಕ ಒಂದು 
ಸಮುದಾಯವನ್ನು ಎಬ್ಬಿಸಿದ್ದಾನೆ. ಅದುವೇ 'ಉಮ್ಮತೆ ಮುಸ್ಲಿಮ. ಅಂದರೆ 
ಮುಸ್ಲಿಮ್‌ ಸಮುದಾಯ. ಜಗತ್ತಿನಾದ್ಕ೦ತವಿರುವ ಮುಸ್ಲಿಮರು ಈ ಸಮಾಜದ 
ಅಂಗಗಳು. ಪ್ರವಾದಿವರ್ಯರ(ಸ) ಮೇಲೆ ವಿಶ್ವಾಸವಿರಿಸುವವರೆಲ್ಲರೂ ಈ 
ಸಮುದಾಯದ ಸದಸ್ಮರು. ಈಗ, ಪ್ರವಾದಿವರ್ಯರ(ಸ) ಕಾಲಾನಂತರ ಧರ್ಮ 
ಪ್ರಚಾರ ನಡೆಸುವ, ಜನರಿಗೆ ಏಕದೇವತ್ವದ ಶಿಕ್ಷಣ ನೀಡುವ, ಪ್ರವಾದಿಗಳ ಮೇಲೆ 
ವಿಶ್ವಾಸದ ಬೋಧನೆ ನೀಡುವ, ಪರಲೋಕ ಜೀವನದ ವಿಶ್ವಾಸ ಹುಟ್ಟಿಸುವ, 
ಕೆಡುಕನ್ನು ಅಳಿಸುವ ಮತ್ತು ಒಳಿತುಗಳನ್ನು ಆದೇಶಿಸುವ ಕಾರ್ಯಗಳೆಲ್ಲ ನಮ್ಮ 
ಹೆಗಲ ಮೇಲಿದೆ. ಅಲ್ಲಾಹನು ಪವಿತ್ರ ಕುರ್‌ಆನಿನಲ್ಲಿ ಮುಸ್ಲಿಮರನ್ನುದ್ದೇಶಿಸಿ, 
"ನೀವು ಸಕಲ ಮಾನವರಿಗಾಗಿ ಎದ್ದೇಳಿಸಲ್ಪಟ್ಟ ಅತ್ಯುತ್ತಮ ಸಮುದಾಯವಾಗಿದ್ದಿ (ರಿ. 
ನೀವು ಒಳಿತನ್ನು ಆದೇಶಿಸುತ್ತೀರಿ, ಕೆಡುಕಿನಿಂದ ತಡೆಯುತ್ತೀರಿ ಮತ್ತು ಅಲ್ಲಾಹ್‌ 
ಹಾಗೂ ಅವನ ಸಂದೇಶವಾಹಕರ ಮೇಲೆ ವಿಶ್ವಾಸವಿರಿಸುತ್ತೀರಿ" ಎ೦ದು ಹೇಳಿರುವನು. 
ವಿಶ್ವಾಸವಿರಿಸುವುದೆಂದರೆ ಮುಸ್ಲಿಮರು, ಪ್ರವಾದಿಚರ್ಯೆಯನ್ನು 
ಅನುಸರಿಸುವುದೆಂದಾಗಿದೆ. 

ಪ್ರವಾದಿವರ್ಯರು(ಸ) ಎಲ್ಲ ರೀತಿಯ ದುಃಖ ಮತ್ತು ಕಷ್ಟಗಳನ್ನು ಸಹಿಸಿ 
ಈ ಹೊಣೆಗಾರಿಕೆಯನ್ನು ನಿಭಾಯಿಸಿದರು. ಜನರಿಗೆ ಸ್ಪಷ್ಟವಾಗಿ ಧರ್ಮವನ್ನು 
ತಲುಪಿಸಿದರು. ಅಲ್ಲಾಹನ ಮಾರ್ಗದಲ್ಲಿ ಸ್ವಯಂ ನಡೆದು ತೋರಿಸಿದರು ಮತ್ತು 
ಇತರರಿಗೂ ಅದನ್ನು ಕಲಿಸಿದರು. ಅಲ್ಲಾಹನ ದಾಸರಿಗೆ ಅಲ್ಲಾಹನ ಸಂದೇಶವನ್ನು 
ತಲುಪಿಸಿದರು. ಅವರು(ಸ) ತಮ್ಮ ದೌತ್ಯವನ್ನು ನೆರವೇರಿಸಿ ಮರಳಿದರು. 

'ಅಲ್ಲಾಹುಮ್ಮ ಸಲ್ಲಿ ಅಲಾ ಮುಹಮ್ಮದಿನ್‌.' 

ಪ್ರವಾದಿವರ್ಯರ(ಸ) ಕಾಲಾನಂತರ ಅವರ ಅನುಯಾಯಿಗಳು ಧರ್ಮ 
ಪ್ರಚಾರ ನಡೆಸಿದರು. ಸರ್ವ ರೀತಿಯಲ್ಲಿ ಧರ್ಮಸೇವೆ ಮಾಡಿದರು. ಹಗಲು-ರಾತ್ರಿ 
ಪರಿಶ್ರಮಿಸುವ ಮೂಲಕ ಅಲ್ಲಾಹನ ದಾಸರಿಗೆ ಧರ್ಮವನ್ನು ತಲುಪಿಸಿದರು. 
ಒಳಿತುಗಳನ್ನು ಹರಡಿದರು. ಕೆಡುಕುಗಳನ್ನು ಅಳಿಸಿದರು ಮತ್ತು ತಮ್ಮ 
ಹೊಣೆಗಾರಿಕೆಗಳನ್ನು ಸರ್ವ ಸಂಪೂರ್ಣವಾಗಿ ನೆರವೇರಿಸಿ ಲೋಕದಿಂದ ವಿದಾಯ 
ಕೋರಿದರು. ಅಲ್ಲಾಹ್‌ ಅವರಿಂದ ಸಂಪ್ರೀತನಾಗಲಿ. ಸಹಾಬಿಗಳ ಬಳಿಕ ಇತರ 
ಹಿರಿಯ ವಿದ್ವಾಂಸರು ತಂತಮ್ಮ ಕಾಲಗಳಲ್ಲಿ ಧರ್ಮಕಾರ್ಯ ನಡೆಸಿದರು. ಅಲ್ಲಾಹನ 
ದಾಸರಿಗೆ ಧರ್ಮವನ್ನು ಕಲಿಸಿದರು. ಏಕದೇವ ವಿಶ್ವಾಸದ (ತೌಹೀದ್‌ನ) ಶಿಕ್ಷಣ 
ನೀಡಿದರು ಮತ್ತು ಇಸ್ಲಾಮನ್ನು ವ್ಯಾಪಕಗೊಳಿಸಿದರು. ಈ ಮಂದಿಯೂ ತಂತಮ್ಮ 


84 ಮುಸ್ಲಿಮ್‌ ಸಮುದಾಯ 


ಹೊಣೆಗಾರಿಕೆಗಳನ್ನು ನೆರವೇರಿಸಿ ಪರಲೋಕ ಯಾತ್ರೆಗೈದರು. ಅಲ್ಲಾಹನು ಅವ! 
ಮೇಲೆ ಅನುಗ್ರಹಗಳನ್ನು ವರ್ಷಿಸಲಿ. 

ಈಗ ಈ ದೌತ್ಯದ ಹೊಣೆ ಇಸ್ಲಾಮಿನ ನಾಮವನ್ನುಚ್ಚರಿಸುವ ಪ್ರತಿಯೋವಃ 
ಮುಸ್ಲಿಮನ ಮೇಲಿದೆ. ಹಾಗಾಗಿ, ಇಂದು ನಾವು ಈ ಹೊಣೆಗಾರಿಕೆಯನ: 
ಎಷ್ಟರವರೆಗೆ ನಿಭಾಯಿಸುತ್ತಿದ್ದೇವೆ ಎಂಬುದರ ಬಗ್ಗೆ ಚಿಂತನೆ ನಡೆಸಬೇಕಾಗಿದೆ 
ಯಾಕೆಂದರೆ, ನಾವು ಸ್ವತಃ ಇಸ್ಲಾಮನ್ನು ಸರಿಯಾದ ರೂಪದಲ್ಲಿ ಅರಿತುಕೊಂಡ 
ಸ್ವಯಂ ಅದರಂತೆ ನಡೆಯುವುದು ಮತ್ತು ಇತರರಿಗೂ ಅದನ್ನೇ ಬೋಧಿಸುವುದು 
ಕೆಡುಕನ್ನು ಅಳಿಸಿ ಒಳಿತನ್ನು ಹರಡುವುದು ಮತ್ತು ಪ್ರವಾದಿವರ್ಯರೂ ಅವ 
ಸ೦ಗಾತಿಗಳೂ ಅವರ ಬಳಿಕದ ಸಜ್ಜನರೂ ನೆಲೆಗೊಳಿಸಿದ ಸತ್ಯಧರ್ಮವನ: 
ನಾವೆಲ್ಲರೂ ಒಟ್ಟು ಸೇರಿ ಅದೇ ರೀತಿ ಸಂಸ್ಥಾಪಿಸುವುದು ಇತ್ಯಾದಿಗಳು ನಮ 
ಕರ್ತವ್ಯವಾಗಿವೆ. 

ಒಂದು ವೇಳೆ ನಾವು ನಮ್ಮ ಈ ಹೊಣೆಗಾರಿಕೆಯನ್ನು ನಿಭಾಯಿಸದಿದ್ದ6ೆ 
ನಾವು ಮೈಗಳ್ಳರೆಂದೆನಿಸಿಕೊಳ್ಳುವೆವು. ಅಲ್ಲಾಹನ ಅನುಗ್ರಹದಿಂದ ವ೦ಚಿತರಾದೇಃ 
ಮತ್ತು ಈ ಲೋಕದಲ್ಲೂ ಪರಲೋಕದಲ್ಲೂ ನಿಂದಿತರಾಗಿ ಬಿಡಬಹುದು. ಅಲ್ಲಾಹನ 
ನಮ್ಮ ಹೊಣೆಗೇಡಿತನಕ್ಕೆ ಈ ಲೋಕದಲ್ಲೇ ನಮ್ಮ ಮೇಲೆ ಯಾತನೆ ಎರಗಿಸಬಹುದ: 
ಹಾಗೆಯೇ ಪರಲೋಕದಲ್ಲಿಯೂ ಅಪಮಾನಿತರಾದೇವು. 

ಓ ಅಲ್ಲಾಹ್‌! ನಮ್ಮನ್ನು ನಿನ್ನ ಸತೃಧರ್ಮದ ಹಾದಿಯಲ್ಲಿ ನಡೆಸು. ನಾ 
ಇಸ್ಲಾಮಿನ ಸೇವೆ ಮಾಡುವಂತಾಗಲು ಮತ್ತು ಸ್ವತಃ ಸಜ್ಜನರಾಗಿ ಇತರರನಃ 
ಸಜ್ಜನರಾಗಿಸಲು ಹಾಗೂ ಇಹಪರಗಳೆರಡರಲ್ಲೂ ವಿಜಯಿಗಳಾಗಲು ಸೌಭಾ 
ಕರುಣಿಸು. 


14. ಪ್ರವಾದಿ ವಚನಗಳು 


"ಪ್ರವಾದಿಯಲ್ಲಿ ನಿಮಗೆ ಅತ್ಯುತ್ತಮ ಮಾದರಿಯಿದೆ" ಎಂದು ಅಲ್ಲಾಹನು 
ಸವಿತ್ರ ಕುರ್‌ಆನಿನಲ್ಲಿ ಹೇಳಿದ್ದಾನೆ. ಅಂದರೆ, ಮುಸ್ಲಿಮರು ಪ್ರತಿಯೊಂದು 
ನಿಷಯದಲ್ಲೂ ಪ್ರವಾದಿವರ್ಯರನ್ನು(ಸ) ತಮ್ಮ ಮಾದರಿಯನ್ನಾಗಿ ಮಾಡಬೇಕೆಂಬುದು 
೨ದರರ್ಥ. } 

ಪ್ರವಾದಿತ್ವ ಲಭಿಸಿದ ಬಳಿಕ ಅಲ್ಲಾಹನ ಸಂದೇಶವಾಹಕರು ಈ ಲೋಕದಲ್ಲಿ 
23 ವರ್ಷಗಳಷ್ಟು ಕಾಲ ಬಾಳಿದರು. ಅಷ್ಟು ಸಮಯ ಅವರು ಜನರಿಗೆ ಧರ್ಮದ 
ಭೋಧನೆ ನೀಡಿದರು. ಒಳಿತುಗಳ ಶಿಕ್ಷಣ ನೀಡಿದರು. . ಒಳಿತು-ಕೆಡುಕುಗಳ 
ನೃತ್ಕಾಸವನ್ನು ಕಲಿಸಿದರು. ಅವರ ಆಪ್ತ ಸಂಬಂಧಿಕರು, ಪತ್ನಿಯರು, ಮಕ್ಕಳು 
ನುತ್ತಿತರ ಸಹಾಬಿಗಳು ಸ್ತ್ರೀ ಪುರುಷರೆನ್ನದೆ ಎಲ್ಲರೂ ಅವರ(ಸ) ಮಾತುಗಳನ್ನು 
ಮನವಿಟ್ಟು ಆಲಿಸುತ್ತಿದ್ದರು ಮತ್ತು ಅವರ(ಸ) ಚರ್ಯೆಯನ್ನು ಅನುಸರಿಸುತ್ತಿದ್ದರು. 
ಸಾವುದಾದರೊ೦ದು ವಿಷಯ ತಿಳಿಯದಿದ್ದರೆ ಅದರ ಬಗ್ಗೆ ಇಸ್ಲಾಮಿನ 
ಶದೇಶವೇನೆಂಬುದನ್ನು ಕೇಳುತ್ತಿದ್ದರು. ಪ್ರವಾದಿವರ್ಯರು(ಸ) ಒಮ್ಮೆ ಬೋಧಿಸಿದರೆ, 
ಇನ್ನೊಮ್ಮೆ ಆಚರಿಸಿ ತೋರಿಸುತ್ತಿದ್ದರು. ಜನರು ಅವರ(ಸ) ಮಾತುಗಳನ್ನು 
೦ಠಪಾಠ ಮಾಡುತ್ತಿದ್ದರು ಮತ್ತು ಇತರರಿಗೆ ಕಲಿಸುತ್ತಿದ್ದರು. ಕೆಲವೊಮ್ಮೆ 
ಪ್ರವಾದಿವರ್ಯರ(ಸ) ಯಾವುದಾದರೊಂದು ಕಾರ್ಯವನ್ನು ವಿಶಿಷ್ಟ ರೀತಿಯಲ್ಲಿ 
ಅಚರಿಸುತ್ತಿದ್ದರು. ಕೆಲವೊಮ್ಮೆ, ಯಾರಾದರೂ ಸಹಾಬಿಯ ಯಾವುದಾದರೂ ಕೃತ್ಯವನ್ನು 
ಹೊಗಳುತ್ತಿದ್ದರು ಅಥವಾ ಅದರಿ೦ದ ತಡೆಯುತ್ತಿದ್ದರು. ಕೆಲವು ಕಾರ್ಯಗಳನ್ನು 
ಮಾಡಲು ಆದೇಶಿಸಿದರೆ ಇನ್ನು ಕೆಲವು ಕಾರ್ಯಗಳಿಂದ ಅನುಯಾಯಿಗಳನ್ನು 
ಕಡೆಯುತ್ತಿದ್ದರು. ಕೆಲವೊಮ್ಮೆ ಪವಿತ್ರ ಕುರ್‌ಆನಿನ ಯಾವುದಾದರೂ ಆದೇಶವನ್ನು 
ಕಲಿಸಿದರೆ. ಇನ್ನು ಕೆಲವೊಮ್ಮೆ ಅವುಗಳನ್ನು ಅನುಸರಿಸುವ ರೀತಿಯನ್ನು 
ಕೋರಿಸಿಕೊಡುತ್ತಿದ್ದರು. ಅವರ ಪ್ರತಿಯೊ೦ದು ಮಾತು ಕೃತಿಯನ್ನು ಸಹಾಬಿಗಳು 
ಗಮನಕೊಟ್ಟು ಆಲಿಸುತ್ತಿದ್ದರು, ನೋಡುತ್ತಿದ್ದರು ಮತ್ತು ಕಂಠಪಾಠ ಕೂಡಾ 
ಮಾಡುತ್ತಿದ್ದರು. ಅದೇ ರೀತಿ ಅವುಗಳನ್ನು ಬರೆದಿಡುತ್ತಲೂ ಇದ್ದರು. 
ಪ್ರವಾದಿವರ್ಯರು(ಸ) ಹೇಳಿದ ಕೆಲವು ವಿಷಯಗಳನ್ನು, ಅದು ಇಂತಿಂತಹ 


86 : ಪ್ರವಾದಿ ವಚನಗಳ. 


ವ್ಯಕ್ತಿಯ ಮೂಲಕ ತಿಳಿದುದೆಂದೂ, ಕೆಲವು ಚರ್ಯೆಗಳನ್ನು ಇಂತಿಂಥ ವ್ಯಕಿ 
ಕ೦ಡಿದ್ದಾರೆ೦ದೂ ಬರೆಯುತ್ತಿದ್ದರು. ಕಾಲಕ್ರಮೇಣ ಜನರು ಈ ವಿಷಯಗಳನ್ನು 
ಬರೆದು ಪುಸ್ತಕದ ರೂಪ ಕೊಟ್ಟರು. ಅವುಗಳನ್ನೇ 'ಹದೀಸ್‌ ಗ್ರಂಥ'ಗಳಿನ್ನುತ್ತೇವೆ 

ಹದೀಸ್‌(ಪ್ರವಾದಿ ವಚನ)ಗಳು ಇಲ್ಲದಿರುತ್ತಿದ್ದರೆ ಬಹುಶಃ ನಾವು ಇಸ್ಲಾಮಿ: 
ಹಾದಿಯಲ್ಲಿ ನಡೆಯಲು ಸಾಧ್ಯವಿರುತ್ತಿರಲಿಲ್ಲ. ಅಲ್ಲಾಹನ೦ತೂ ನಮಾರು್‌ 
ನಿರ್ವಹಿಸಲು ಆದೇಶಿಸಿದ್ದಾನೆ. ಆದರೆ ಯಾವ ರೀತಿಯಲ್ಲಿ ಮತ್ತು ಎಷ್ಟೆಷ್ಕು 
ರಕಅತ್‌ಗಳನ್ನು ನಿರ್ವಹಿಸಬೇಕೆ೦ಬುದನ್ನು ಪ್ರವಾದಿವರ್ಯರು(ಸ) ಕಲಿಸಿರುವರು 
ಅಲ್ಲಾಹನು ಹಜ್ಜ್‌ ನಿರ್ವಹಿಸಲು ಆದೇಶಿಸಿದ್ದಾನೆ. ಆದರೆ ಹಜ್ಜ್‌ನ ವಿಧಿಗಳನ್ನು 
ಪ್ರವಾದಿವರ್ಯರು(ಸ) ಕಲಿಸಿಕೊಟ್ಟರು. ಹೇಳಿದ್ದಷ್ಟೇ ಅಲ್ಲ, ಆಚರಿಸಿಯಃ 
ತೋರಿಸಿದರು. ಕುರ್‌ಆನಿನಲ್ಲಿ ರುಕಾತ್‌ನ ಆದೇಶ ಕಾಣಬಹುದು. ಆದರೆ ಯಾಃ 
ಸಂಪತ್ತಿನಲ್ಲಿ ಎಷ್ಟ೦ಶ ದಾನ ನೀಡಬೇಕೆಂಬುದನ್ನು ಪ್ರವಾದಿವರ್ಯರು(ಸ) ಕಲಿಸಿದರು 
ಒಟ್ಟಿನಲ್ಲಿ ಹದೀಸ್‌ ಇಲ್ಲದಿರುತ್ತಿದ್ದರೆ ನಾವು ಇಸ್ಲಾಮೂ ಆದೇಶಗಳನ್ನು ಪಾಲಿಸಲ 
ಸಾಧ್ಯವಿರುತ್ತಿರಲಿಲ್ಲ. ಆದ್ದರಿಂದಲೇ ನಾವು ಹದೀಸ್‌ಗಳ ಅಧ್ಯಯನ ನಡೆಸುತ್ತೇನ 
ಮತ್ತು ಅವುಗಳನ್ನು ಕಂಠಪಾಠ ಮಾಡುತ್ತೇವೆ. ಹದೀಸ್‌ಗಳ ಅನೇಕ ಸಂಗ್ರಕ 
ಗ್ರಂಥಗಳಿವೆ. ಅವುಗಳನ್ನು ಹದೀಸ್‌ ಗ್ರಂಥಗಳೆನ್ನುತ್ತೇವೆ. ಇಂತಹ ಹದೀಸ 
ಗ್ರಂಥಗಳನ್ನು ಕ್ರೋಢೀಕರಿಸಿದವರನ್ನು 'ಮುಹದ್ದಿಸೀನ್‌' (ಹದೀಸ್‌ ಸಂಗ್ರಹಕಾರರು 
ಎನ್ನುತ್ತೇವೆ. 

ಇಮಾಮ್‌ ಬುಖಾರಿ(ರ)ು, ಇಮಾಮ್‌ ಮುಸ್ಲಿಮ್‌(ರ), ಇಮಾಮ್‌ 
ಮಾಲಿಕ್‌(ರ), ಇಮಾಮ್‌ ತಿರ್ಮಿದಿ(ರ), ಇಮಾಮ್‌ ಅಬೂ ದಾವೂದ್‌(ರ), ಇಮಾಮ್‌ 
ನಸಾಈ(ರ), ಇಮಾಮ್‌ ಇಬ್ನುಮಾಜಃ(ರ) ಮುಂತಾದವರು ಈ ಮುಹದ್ದಿಸೀನ್‌ಗಳಲ್ಲಿ 
ಪ್ರಮುಖರಾಗಿದ್ದಾರೆ. ಇವರ ಗ್ರಂಥಗಳು ಲೋಕಮಾನ್ಕತೆ ಪಡೆದಂಥವುಗಳಾಗಿವೆ 
ಅವುಗಳನ್ನು 'ಸರ್ವಾ೦ಗೀಕೃತ ಹದೀಸ್‌ ಗ್ರ೦ಥ'ಗಳೆನ್ನಲಾಗುತ್ತದೆ. ಮುಹದ್ದಿಸೀನ್‌ರ: 
ಬಹಳ ಶ್ರಮಪಟ್ಟು ಹದೀಸ್‌ಗಳನ್ನು ಕ್ರೋಢೀಕರಿಸಿದರು. ಕೆಲವೊ೦ದು ಹದೀಸ್‌ಗಳನ್ನು 
ತಿಳಿಯಲಿಕ್ಕಾಗಿ ತಿ೦ಗಳುಗಟ್ಟಲೆ ಯಾತ್ರೆ ಕೈಗೊಂಡಿದ್ದರು. 

"ಅಲ್ಲದೆ ಈ ಹದೀಸ್‌ಗಳನ್ನು ಉಲ್ಲೇಖಿಸಿರುವ ಜನರು ಹೇಗಿದ್ದರು, ಅವೇ 
ಜೀವನ ಹೇಗಿತ್ತು, ಅವರ ಗುಣನಡತೆ ಹೇಗಿತ್ತು, ಅವರ ಸ್ಮರಣ ಶಕ್ತಿ ಯಾ 
ಮಟ್ಟದ್ದಾಗಿತ್ತು, ಅದರಲ್ಲಿ ಎಷ್ಟು ಗ್ರಹಣ ಶಕ್ತಿಯಿತ್ತು ಎ೦ಬಿತ್ಕಾದಿ ವಿಷಯಗಳನ್ನು 
ತಿಳಿಯಲು ಮುಹದ್ದಿಸೀನರು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದರು. ಅಲ್ಲಾಹ 
ಅನುಗ್ರಹಗಳು ಅವರ ಮೇಲೆ ವರ್ಷಿಸುತ್ತಿರಲಿ. ವಾಸ್ತವದಲ್ಲಿ ಈ ಹದೀಸ 
ಸಂಗ್ರಹಕಾರರು ನಮಗೆ ಅಪಾರವಾದ ಉಪಕಾರ ಮಾಡಿರುವರು. ಇಂದ. 


ಸಚ್ಚಾದೀನ್‌ ಭಾಗ-4 ` 87 
PE EEE Ek 


ಶ್ರವಾದಿವರ್ಯರು(ಸ) ನಮ್ಮ ನಡುವೆ ಇಲ್ಲವಾದರೂ ಅವರ(ಸ) ಪ್ರತಿಯೊಂದು 
ಸಾತು ಮತ್ತು ಕೃತಿ ಹದೀಸ್‌ ಗ್ರಂಥಗಳಲ್ಲಿ ಸುರಕ್ಷಿತವಾಗಿವೆ. ಈ ಹದೀಸ್‌ 
ಸಿಂಥಗಳ ಮೂಲಕ ಪ್ರವಾದಿವರ್ಯರ(ಸ) ಜೀವನ ಮತ್ತು ಚರ್ಯೆಗಳನ್ನು 
ಶಿಳಿದುಕೊಳ್ಳಲು ನಮಗೆ ಸಾಧ್ಯವಾಗುತ್ತದೆ. ಅದುವೇ 'ಪ್ರವಾದಿಯಲ್ಲಿ ನಿಮಗೆ 
ತಿತ್ಕುತ್ತಮ ಮಾದರಿಯಿದೆ' ಎಂಬ ಕುರ್‌ಆನ್‌ ವಚನದ ತಾತ್ಪರ್ಯವಾಗಿದೆ. 
ತಿಲ್ಲದ, 'ಸ೦ದೇಶವಾಹಕರು ನಿಮಗೆ ನೀಡಿರುವುದನ್ನು ಸ್ಟೀಕರಿಸಿರಿ ಮತ್ತು 
1ಡೆದಿರುವವುಗಳಿ೦ದ ದೂರವಿರಿ' ಎಂದೂ ಅಲ್ಲಾಹನು ಹೆ!ಳಿರುವನು. ಹದೀಸ್‌ 
10ಗ್ರಹಕಾರರು ಲಕ್ಷ ಗಟ್ಟಲೆ ಹದೀಸ್‌ಗಳನ್ನು ಕಂಠಪಾಠ ಮಾಡಿರುವರು. ನಾವೂ 
ಕ್ರಿವಾದಿವರ್ಯರ(ಸ) ವಚನಗಳನ್ನು ಪಠಿಸುತ್ತೇವೆ.” ಕಂಠಪಾಠ ಮಾಡುತ್ತೇವೆ ಮತ್ತು 
೨ವುಗಳನ್ನು ಅನುಸರಿಸುವ ಪ್ರಯತ್ನವನ್ನೂ ಮಾಡುತ್ತೇವೆ. 


ಎಳು ಹದೀಸ್‌ಗಳು 

1. ಪ್ರಾಮಾಣಿಕತೆಯಿಲ್ಲದವನಲ್ಲಿ ಈಮಾನ್‌ ಇಲ್ಲ ಮತ್ತು ಪರಿಶುದ್ಧನಲ್ಲದವನಿಗೆ 
'ಮಾರು್‌ ಇಲ್ಲ. ನಮಾರು್‌ ಇಲ್ಲದವನಲ್ಲಿ ಧರ್ಮವೂ ಇಲ್ಲ. ಧರ್ಮದಲ್ಲಿ 
'ಮಾರು್‌"ನ ಉಪಮೆಯು ದೇಹಕ್ಕೆ ತಲೆಯಿರುವಂತಿದೆ. 

2. ಯಾವ ಸಂಪತ್ತಿನಿಂದ ರುಕಾತ್‌ ನೀಡಲಾಗುವುದಿಲ್ಲವೋ, ಅದು 
ನಾಶಕ್ಕೆ ಹೇತುವಾಗಿದೆ. 

3. ಪವಿತ್ರ ಕುರ್‌ಆನನ್ನು ನಿಯಮಿತವಾಗಿ ಪಠಿಸಿರಿ. ಅದು ಭೂಮಿಯಲ್ಲಿ 
ಮ್ಮ ಪಾಲಿಗೆ ಪ್ರಕಾಶವಾಗಿದೆ ಮತ್ತು ಆಕಾಶದಲ್ಲಿ ನಿಮ್ಮ ಬಗೆಗಿನ ಚರ್ಚೆಗೆ 
ನೂಲವಾಗುತ್ತದೆ. 

4. ಸತ್ಕವಿಶ್ವಾಸಿಗಳ ಪೈಕಿ ಅತ್ಯುತ್ತಮ ಚಾರಿತ್ರ್ಯವುಳ್ಳವನೇ ಪರಿಪೂರ್ಣ 
ತ್ಯವಿಶ್ಚಾಸ ಹೊ೦ದಿದವನಾಗಿದ್ದಾನೆ. 

5. ಎದುರಾಳಿಯನ್ನು ಸೋಲಿಸುವವನು ನಿಜವಾದ ವೀರನಲ್ಲ. ಬದಲಾಗಿ ತನ್ನ 
ಪದ ಮೇಲೆ ಹತೋಟಿ ಸಾಧಿಸುವವನೇ ನೈಜ ವೀರನಾಗಿದ್ದಾನೆ. 

6. ನೆರೆಯಾತನು ಹಸಿದಿರುವಾಗ ಸ್ವತಃ ಹೊಟ್ಟೆ ತು೦ಬಾ ಉಣ್ಣುವವನು ನೈಜ 
ತೈವಿಶ್ವಾಸಿಯಲ್ಲ. 

7. ಸತ್ಯವಿಶ್ವಾಸಿಯು ಪ್ರೀತಿಯ ಭಂಡಾರವಾಗಿದ್ದಾನೆ. ಇತರರನ್ನು ಪ್ರೀತಿಸದ 
ತತ್ತು ಇತರರ ಪ್ರೀತಿಗೆ ಪಾತ್ರನಾಗದ ವ್ಯಕ್ತಿಯಲ್ಲಿ ಒಳಿತುಗಳು ಇಲ್ಲ. 


15. ಹದೀಸ್‌ ಇಲ್ಲದಿರೆ.... (ಭಾವಾನುವಾದ 


ದೇವನುಡಿಯ ತಾತ್ಪರ್ಯವನೆಂತು ಅರಿತೇವು 
ಸತ್ಯವೇನೆಂಬುದರ ಚಿ೦ತೆಯಲ್ಲಿ ಮುಳುಗಿಯೇವು 
ಮನ ಹೇಳುವುದನ್ನು ಮಾತ್ರ ಆಚರಿಸಿಯೇವು 
ಅಲ್ಲಾಹನ ದಾಸರಲಿ ಕೆಡುಕನು ಕಂಡೇವು! 
ಹದೀಸ್‌ ಇಲ್ಲದಿರೆ ನಾವೇನೂ ಮಾಡೇವು! 
ಪ್ರವಾದಿಯು ಅಲ್ಲಾಹನ ಧರ್ಮದ ನೈಜ ಮಾದರಿ, 
ಸೆಹಾಬಿಗಳು ಕಂಡರವರ ಅನುಪಮ ಮಾದರಿ 
' ನಾವು ಪಡೆದೆವವರಿಂದ ಆ ಉಜ್ವಲ ಮಾದರಿ 
ಅಲ್ಲಾಹನ ಆಜ್ಞೆಗಳನೆಂತು ಪಾಲಿಸಿಯೇವು? 
ಹದೀಸ್‌ ಇಲ್ಲದಿರೆ ನಾವೇನೂ ಮಾಡೇವು! 
ಅಲ್ಲಾಹನಿಗೆ ಸ್ತುತಿ, ಅವ ಕಳಿಸಿದನು ರಸೂಲರನು 
ರಸೂಲರಿಂದ ಕಲಿತರು ಸಹಾಬಿಗಳು ಧರ್ಮವನು 
ದೇವ ವರ್ಷಿಸಲಿ ಅವರ ಮೇಲೆ ಅನುಗ್ರಹವನು 
ಪ್ರವಾದಿ ವಚನವನೆಂತು ರಕ್ಷಿಸಿಯೇವು? 
ಹದೀಸ್‌ ಇಲ್ಲಿದಿರೆ ನಾವೇನೂ ಮಾಡೇವು! 


ಮೂಲ: ಮಾಯಿಲ್‌ ಖೈರಾಬಾದಿ 


16. ಪೂರ್ವ ಪ್ರವಾದಿಗಳ ಜೀವನ 


ಪ್ರವಾದಿಗಳ(ಅ) ಜೀವನವನ್ನು ಅಭ್ಯಸಿಸುವುದರಿಂದ ನಮಗೆ ಅಪಾರ 
ಪ್ರಯೋಜನಗಳಿವೆ. ಧರ್ಮಪಥದಲ್ಲಿ ನಡೆಯುವ ಆಸಕ್ತಿ ಹುಟ್ಟುತ್ತದೆ, ಧರ್ಮಕ್ಕಾಗಿ 
ತ್ಕಾಗ ಬಲಿದಾನಗಳನ್ನು ನೀಡಲು ಮತ್ತು ದುಃಖ ಸಹಿಸಲು ಧೈರ್ಯವುಂಟಾಗುತ್ತದೆ 
ಹಾಗೂ ಅತ್ಯಧಿಕ ಒಳಿತುಗಳನ್ನು ಮಾಡಲು ಮನ ಹಾತೊರೆಯುತ್ತದೆ. ಕೆಲವು 
ಪ್ರವಾದಿಗಳ ಜೀವನವನ್ನು ನಾವು ಈ ಹಿ೦ದಿನ ಭಾಗಗಳಲ್ಲಿ ಓದಿದ್ದೇವೆ. ಕೆಲವರ 
ನೃತ್ತಾಂತಗಳನ್ನು ಈ ಪುಸ್ತಕದಲ್ಲಿ ಓದಲಿದ್ದೇವೆ. ಅಲ್ಲಾಹನು ನಮ್ಮನ್ನು ಪ್ರವಾದಿಗಳು 
ನಡೆದ ಹಾದಿಯಲ್ಲಿ ನಡೆಸುವ೦ತಾಗಲಿ. ಹಾಗೆಯೇ ನೇರ ಮಾರ್ಗದಿಂದ ತಪ್ಪಿ 
ನಡೆದವರ ಮತ್ತು ಅಲ್ಲಾಹನ ಕ್ರೋಧಕ್ಕೆ ಪಾತ್ರರಾದವರ ಹಾದಿಯಲ್ಲಿ 
ನಡೆಯುವುದರಿಂದ ತಡೆಯಲಿ. 


ಪ್ರವಾದಿ ಸುಲೈಮಾನ್‌ (ಅಲೈಹಿಸ್ಸಲಾಮ್‌) 

ಪ್ರವಾದಿ ಯಾಕೂಬ್‌ರ(ಅ) ಸ೦ತಾನದಲ್ಲಿ ಪ್ರವಾದಿ ದಾವೂದ್‌ರು(ಅ) ಬಹಳ 
ಖ್ಯಾತಿ ಪಡೆದವರು. ಅವರ ಪುತ್ರರ ಹೆಸರೇ ಹ. ಸುಲೈಮಾನ್‌ ಎಂದಾಗಿದೆ. ಅವರ ತಾಯಿ 
ಅಪಾರ ಧರ್ಮನಿಷ್ಠೆ ಮತ್ತು ದೇವಭಕ್ತಿಯುಳ್ಳವರಾಗಿದ್ದರು. ಅವರು ನಿತ್ಯವೂ ತಮ್ಮ 
ಪ್ರೀತಿಯ ಪುತ್ರನಿಗೆ ಉತ್ತಮವಾದ ಮಾತುಗಳನ್ನು ಕಲಿಸುತ್ತಿದ್ದರು. ಒಮ್ಮೆ ಅವರು 
ನ. ಸುಲೈಮಾನ್‌ರಿಗೆ, "ರಾತ್ರಿಯಿಡೀ ನಿದ್ರಿಸುತ್ತಿರಬಾರದು” ಎಂದು ಉಪದೇಶಿಸಿದರು. 

ಏಕೆಂದರೆ, ರಾತ್ರಿಯಿಡೀ ನಿದ್ರೆಯಲ್ಲಿ ಕಳೆಯುವ ವ್ಯಕ್ತಿಯ ಸದ್ಗುಣಗಳು 
ಕ್ಷೀಣಿಸುವ ಸಂಭವವಿದೆ. 


ನ, ಸುಲೈಮಾನ್‌ರ(ಅ) ಬಾಲ್ಯ 

ಚಿಕ್ಕಂದಿನಿಂದಲೇ ಹ. ಸುಲೈಮಾನ್‌ರು(ಅ) ಬಹಳ ಬುದ್ದಿವ೦ತರಾಗಿದ್ದರು. 
ಇಮ್ಮೆ ಹ. ದಾವೂದ್‌ರ(ಅ) ಬಳಿಗೆ ಇಬ್ಬರು ವ್ಯಕ್ತಿಗಳು ಬಂದು ತಮ್ಮ 
ಸಮಸ್ಯೆಯನ್ನು ತೋಡಿಕೊಂಡರು. ಅದೇನೆಂದರೆ, ಒಬ್ಬನ ಆಡುಗಳು ಇನ್ನೊಬ್ಬ 
ತೈಕ್ತಿಯ ಗದ್ದೆಗೆ ನುಸುಳಿ ಇದ್ದ ಫಸಲನ್ನೆಲ್ಲ ಮೇಯ್ದು, ತುಳಿದು ಹಾಳುಗೆಡಹಿದ್ದುವು. 


90 ಪೂರ್ವ ಪ್ರವಾದಿಗಳ ಜೀವನ 


ಪ್ರವಾದಿ ದಾವೂದ್‌ರು(ಅ), ಆಡುಗಳನ್ನೆಲ್ಲ ಗದ್ದೆಯ ಮಾಲಕನು ತೆಗೆದುಕೊ೦ಡು 
ಹೋಗಲಿ ಎಂದು ತೀರ್ಪಿತ್ತರು. ಬಾಲಕ ಸುಲೈಮಾನ್‌(ಅ) ಹತ್ತಿರವೇ ಕೊತು 
ಎಲ್ಲವನ್ನು ಗಮನಿಸುತ್ತಿದ್ದರು. ಅವರೆ೦ದರು, "ಅಪ್ಪಾ, ನಿಮ್ಮ ತೀರ್ಪ೦ತೂ 
ಸರಿಯಾಗಿಯೇ ಇದೆ. ಆದರೆ ಗದ್ದೆಯ ಮಾಲಕರು ಆಡುಗಳನ್ನೆಲ್ಲ ತೆಗೆದುಕೊಂಡು 
ಹೋಗಿ, ಅವುಗಳಿಂದ ಹಾಲು, ಉಣ್ಣೆಗಳನ್ನು ಪಡೆಯುತ್ತಿದ್ದರೆ, ಆಡುಗಳ 
ಮಾಲಕನು ಗದ್ದೆಯನ್ನು ಉತ್ತು ಫಸಲು ಬೆಳೆಸಲಿ. ಹೀಗೆ ಫಸಲು ಮೊದಲಿನಷ್ಟು 
ಬೆಳೆದ ಬಳಿಕ ಆತ ಗದ್ದೆಯ ಮಾಲಕನಿಗೆ ಅದನ್ನು ಮರಳಿಸಿ, ತನ್ನ ಆಡುಗಳನ್ನು 
ತೆಗೆದುಕೊ೦ಡು ಹೋದರೆ ಚೆನ್ನಾಗಿರಬಹುದೆಂದು ನನಗನ್ನಿಸುತ್ತದೆ." 

ಹ. ದಾವೂದ್‌ರಿಗೆ(ಅ) ಮಗನ ಮಾತು ತುಂಬಾ ಹಿಡಿಸಿತು. ತರುವಾಯ 
ಪ್ರತಿಯೊಂದು ವ್ಯಾಜ್ಯಗಳಲ್ಲೂ ಮಗನನ್ನು ತನ್ನ ಬಳಿಯೇ ಕುಳ್ಳಿರಿಸುತ್ತಿದ್ದರು. 


ಅಧಿಕಾರದಲ್ಲಿ 

ಪ್ರವಾದಿ ದಾವೂದ್‌ರ(ಅ) ಬಳಿಕ ಅಲ್ಲಾಹನು ಹ. ಸುಲೈಮಾನ್‌ರನ್ನು(ಅ) 
` ತನ್ನ ಪ್ರವಾದಿಯನ್ನಾಗಿ ಮಾಡಿದನು ಮತ್ತು ಸಿರಿಯಾ ದೇಶದ ಆಡಳಿತಾಧಿಕಾರವನ್ನೂ 
ನೀಡಿದನು. ಅವರ(ಅ) ಆಡಳಿತವು ಕೇವಲ ಮಾನವರಿಗಷ್ಟೇ ಸೀಮಿತವಾಗಿರಲಿಲ್ಲ. 
ಬದಲಾಗಿ, ಮೃಗ-ಪಕ್ಷಿಗಳು, ಜಿನ್ನ್‌ಗಳು ಅಷ್ಟೇ ಅಲ್ಲ ಗಾಳಿಯನ್ನೂ ಅಲ್ಲಾಹನು 
ಸುಲೈಮಾನ್‌ರ ಅಧಿಕಾರ ವ್ಯಾಪ್ತಿಗೆ ನೀಡಿದ್ದನು. ಅಲ್ಲಾಹನು ಅವರಿಗೆ(ಅ) ಪ್ರಾಣಿಗಳ 
ಭಾಷೆಯನ್ನು ಅರಿಯುವ ಸಾಮರ್ಥ್ಯವನ್ನು ನೀಡಿದ್ದನು. ಪ್ರವಾದಿ ಸುಲೈಮಾನ್‌ರು(ಅ) 
ತಮ್ಮ ಪೀಠವನ್ನು ಗಾಳಿಯಲ್ಲಿ ಹಾರಿಸಿಕೊಂಡು ಹೋಗುತ್ತಿದ್ದರು. ಕ್ಷಣ ಮಾತ್ರದಲ್ಲಿ 
ಬಯಸಿದಲ್ಲಿಗೆ ಹೋಗಬಲ್ಲವರಾಗಿದ್ದರು. ಜಿನ್ನ್‌ಗಳ ಮೂಲಕ ದೊಡ್ಡ ದೊಡ್ಡ 
ಕೋಟೆ ಕೊತ್ತಲಗಳನ್ನು ಕಟ್ಟಿಸುತ್ತಿದ್ದರು. ಆಳ ಸಮುದ್ರದಿ೦ದ ಮುತ್ತುರತ್ನಗಳನ್ನು 
ತೆಗೆಸುತ್ತಿದ್ದರು. ಯುದ್ಧಗಳಿಗಾಗಿ ಆಯುಧಗಳನ್ನು ಮಾಡಿಸುತ್ತಿದ್ದರು. ಬೃಹತ್‌ 
ಗಾತ್ರದ ಪಾತ್ರೆಗಳನ್ನು ಮಾಡಿಸುತ್ತಿದ್ದರು. ಒಟ್ಟಿನಲ್ಲಿ ಮಾನವರಿ೦ದ ಸಾಧ್ಯವಾಗದ೦ತಹ 
ಎಲ್ಲ ಕಾರ್ಯಗಳನ್ನೂ ಜಿನ್ನ್‌ಗಳಿ೦ದ ಮಾಡಿಸುತ್ತಿದ್ದರು. 


ಇರುವೆಗಳ ಆತ೦ಕ 

ಒಮ್ಮೆ ಪ್ರವಾದಿ ಸುಲೈಮಾನ್‌ರು(ಅ) ತಮ್ಮ ಸೇನೆಯೊಂದಿಗೆ ಎಲ್ಲಿಗೋ 
ಹೊರಟಿದ್ದರು. ಸೇನೆಯಲ್ಲಿ ಮಾನವರು, ಪಕ್ಷಿ-ಮೃಗಗಳು ಮತ್ತು ಜಿನ್ನ್‌ಗಳೆಲ್ಲರಿದ್ದರು. 
ಹೀಗೆ ಸಾಗುತ್ತಾ, ಸೇನೆ ಇರುವೆಗಳಿದ್ದಂತಹ ಒಂದು ಸ್ಥಳಕ್ಕೆ ತಲಪಿದುವು. 
ಹ. ಸುಲೈಮಾನ್‌ರ(ಅ) ಸೇನೆಯನ್ನು ನೋಡಿದ ಇರುವೆಗಳ ಸರದಾರ ಕೂಡಲೇ 
ತನ್ನ ಇರುವೆ ಜನಾ೦ಗವನ್ನುದ್ದೇಶಿಸಿ ಹೇಳಿತು, 


_ಸಚ್ಚಾದೀನ್‌ ಭಾಗ-4 91 


"ಪ್ರಿಯ ಬಂಧುಗಳೇ! ಬೇಗ ಹೋಗಿ ನಿಮ್ಮ ಬಿಲಗಳೊಳಗೆ ಅವಿತುಕೊಳ್ಳಿರಿ. 
ಪ್ರವಾದಿ ಸುಲೈಮಾನ್‌ರ(ಅ) ಸೇನೆ ಬರುತ್ತಿದೆ. ಅವರೂ ಅವರ ಸೇನೆಯ 
ಮಂದಿಯೂ ನಿಮ್ಮನ್ನು ತುಳಿಯುವ ಮೂಲಕ ತಾವೆಷ್ಟು ಜೀವಗಳನ್ನು ಹರಣ 
ಮಾಡಿದೆವೆ೦ದು ತಿಳಿಯದ೦ತಹ ಅವಸ್ಥೆ ಅವರಿಗೂ ಬಾರದಿರಲಿ." 

ಹ. ಸುಲೈಮಾನ್‌ರು(ಅ) ಪ್ರಾಣಿಪಕ್ಷಿಗಳ ಭಾಷೆ ಬಲ್ಲವರಾಗಿದ್ದರು. ಇರುವೆಯ 
ಮಾತು ಕೇಳಿದಾಗ ಅವರು ಮುಗುಳ್ನಕ್ಕರು ಮತ್ತು ಅಲ್ಲಾಹನಲ್ಲಿ ಹೀಗೆ ಪ್ರಾರ್ಥಿಸಿದರು, 
"ನನ್ನ ಪ್ರಭೂ, ನೀನು ನನ್ನ ಮೇಲೂ ನನ್ನ ಮಾತಾಪಿತರ ಮೇಲೂ ಮಾಡಿದ೦ತಹ 
ಉಪಕಾರಕ್ಕಾಗಿ ನಾನು ಕೃತಜ್ಞತೆ ತೋರುತ್ತಿರುವ೦ತೆಯೂ ನಿನಗೆ ಮೆಚ್ಚಿಕೆಯಾಗುವಂತಹ 
ಸತ್ಯರ್ಮವೆಸಗುವಂತೆಯೂ ನನ್ನನ್ನು ನಿಯಂತ್ರಿಸಿಡು. ನಿನ್ನ ಕೃಪೆಯಿಂದ ನನ್ನನ್ನು 
ನಿನ್ನ ಸಜ್ಜನ ದಾಸರಲ್ಲಿ ಸೇರಿಸು." 


ಹುದ್‌ಹುದ್‌ ಹಕ್ಕಿ ಮತ್ತು ಸಬಾದ ರಾಣಿ 

ಒಮ್ಮೆ ಹ. ಸುಲೈಮಾನ್‌ರು(ಅ) ತಮ್ಮ ಸೈನ್ಯವನ್ನು ಪರಿಶೀಲಿಸುತ್ತಿದ್ದರು. 
ಆಗ ಹುದ್‌ಹುದ್‌ ಹಕ್ಕಿ ಇಲ್ಲದಿರುವುದು ಕಂಡು, "ಹುದ್‌ಹುದ್‌ ಎಲ್ಲಿ? ಅದು 
ಬಂದ ಕೂಡಲೇ ನನ್ನ ಸನ್ನಿಧಿಯಲ್ಲಿ ಹಾಜರಾಗಲಿ. ಒ೦ದು ವೇಳೆ ಗೈರುಹಾಜರಿಗೆ 
ಸೂಕ್ತ ಕಾರಣ ಕೊಡದಿದ್ದಲ್ಲಿ ನಾನು ಅದಕ್ಕೆ ಕಠಿಣ ಶಿಕ್ಷೆ ವಿಧಿಸುವೆನು” ಎಂದರು. 
ಸ್ವಲ್ಪವೇ ಹೊತ್ತಿನಲ್ಲಿ ಹುದ್‌ಹುದ್‌ ಬಂತು. ಅದು ಪ್ರವಾದಿ ಸುಲೈಮಾನ್‌ರ(ಅ) 
ಸನ್ನಿಧಿಯಲ್ಲಿ ಹಾಜರಾಗಿ ಹೀಗೆ೦ದಿತು, `"ನಾನು ತಮಗೆ ತಿಳಿದಿಲ್ಲದ೦ತಹ ಸುದ್ದಿಯನ್ನು 
ತಂದಿದ್ದೇನೆ. ನಾನು ಹಾರಾಡುತ್ತಾ 'ಸಬಾ' ಎಂಬಲ್ಲಿಗೆ 'ತಲಪಿದೆ. ಸಬಾ ದೇಶವನ್ನು 
ಓರ್ವ ಮಹಿಳೆ ಆಳುತ್ತಿದ್ದಾಳೆ. ಅಲ್ಲಾಹನು ಆಕೆಗೆ ಸಕಲ ಸಾಧನಗಳನ್ನು ಒದಗಿಸಿದ್ದಾನೆ. 
ಆಕೆಯ ಬಳಿ ಒಂದು ಸುಂದರ ಮತ್ತು ಉತ್ಕೃಷ್ಟವಾದ ಪೀಠವಿದೆ. ಅಲ್ಲಿನ ಜನರು 
ಅಲ್ಲಾಹನನ್ನು ಮರೆತಿದ್ದಾರೆ. ಅವರು ಅಲ್ಲಾಹನ ಬದಲು ಸೂರ್ಯನನ್ನು 
ಆರಾಧಿಸುತ್ತಿದ್ದಾರೆ ಮತ್ತು ಶೈತಾನನು ಅವರನ್ನು ತರತರದ ಕೆಡುಕುಗಳಲ್ಲಿ 
ಸಿಲುಕಿಸಿರುವನು." 


ಪ್ರವಾದಿಯವರ(ಅ) ಪತ್ರ 

ಹುದ್‌ಹುದ್‌ನಿಂದ ಈ ಎಲ್ಲ ವೃತ್ತಾ೦ತವನ್ನು ಆಲಿಸಿದಾಗ ಪ್ರವಾದಿ 
ಸುಲೈಮಾನ್‌ರು(ಅ) ಕಳವಳಗೊ೦ಡರು. ತಮ್ಮ ಹತ್ತಿರದ ರಾಜ್ಯವಾದ ಸಬಾದ 
ಜನರು ಅಲ್ಲಾಹನನ್ನು ಬಿಟ್ಟು ಸೂರ್ಯವನ್ನು ಆರಾಧಿಸುತ್ತಿರುವುದು ಮತ್ತು 
ಸೃಷ್ಟಿಕರ್ತನ ಆಜ್ಞೋಲ್ಲಂಘನೆ ಮಾಡುತ್ತಿರುವುದನ್ನು ತಿಳಿದಾಗ ಅವರಿಗೆ ಬಹಳ 


ಲ್ಯ 


92 ಪೂರ್ವ ಪ್ರವಾದಿಗಳ ಜೀವನ 


ಬೇಸರವಾಯಿತು. ಅವರು `ಹುದ್‌ಹುದ್‌ನೊಂದಿಗೆ "ಈ ಸುದ್ದಿ ಎಷ್ಟರ ಮಟ್ಟಿಗೆ 
ಸತ್ಯವೆ೦ಬುದನ್ನು ನಾನು ತಿಳಿಯಬಯಸುತ್ತೇನೆ" ಎಂದು ಹೇಳುತ್ತಾ, ಸಬಾದ ರಾಣಿಗೆ 
ಒ೦ದು ಪತ್ರ ಬರೆದರು, 

"ಇದು ಸುಲೈಮಾನ್‌ನ ವತಿಯಿ೦ದ ಬರೆಯಲಾದ ಪತ್ರ. 

ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ. 

ಅಲ್ಲಾಹನು ಏಕೈಕನಾಗಿದ್ದಾನೆ ಮತ್ತು ಆರಾಧನೆಗೆ ಅರ್ಹನು ಅವನು 

ಮಾತ್ರವಾಗಿದ್ದಾನೆಂಬುದು ನನ್ನ ಸಂದೇಶ. ಇದನ್ನು ಅಂಗೀಕರಿಸಿರಿ. 

ನನ್ನ ವಿರುದ್ಧ ಬ೦ಡಾಯವೇಳಬೇಡಿರಿ ಮತ್ತು ಅಲ್ಲಾಹನ ಪ್ರಾಮಾಣಿಕ 

ದಾಸರಂತೆ ನನ್ನ ಸನ್ನಿಧಿಯಲ್ಲಿ ಹಾಜರಾಗಿರಿ.” 

ಪತ್ರವು ಸಬಾದ ರಾಣಿಯ ಮೇಲೆ ಬಹಳ ಪ್ರಭಾವ ಬೀರಿತು. ಆಕೆ ತಮ್ಮ 
ಮಂತ್ರಿಗಳು ಮತ್ತು ಸರದಾರರೆಲ್ಲರನ್ನು ಒಟ್ಟುಗೂಡಿಸಿದಳು. ಸುಲೈಮಾನ್‌ರ(ಅ) 
'ಪತ್ರವನ್ನು , ಅವರಿಗೆ ಓದಿ ತಿಳಿಸಿದಳು ಮತ್ತು "ಏನು ಮಾಡಬೇಕು" ಎಂದು 
ವಿಚಾರಿಸಿದಳು. ಮಂತ್ರಿಗಳು ಪತ್ರವನ್ನು ಆಲಿಸಿದಾಗ ಕೆರಳಿ "ನಾವು ಹೆದರಿ 
ಕುಳಿತುಕೊಳ್ಳುವಂತಹವರಲ್ಲ, ನಾವು ಬಲಶಾಲಿಗಳಾಗಿದ್ದೇವೆ. ಮಹಾರಾಣಿ! ತಾವು 
ಆಜ್ಞಾಪಿಸಿರಿ. ನಾವು ಯುದ್ಧದಿಂದ ಹಿ೦ಜರಿಯುವವರಲ್ಲ" ಎಂದರು. 


ರಾಣಿಯ ಉಡುಗೊರೆ: 

ಸಬಾದ ರಾಣಿ ಮಹಾ ಚಾಣಾಕ್ಷಮತಿಯಾಗಿದ್ದಳು. ಆಕೆ ಹೇಳಿದಳು, "ಯುದ್ಧ 
ಒಳ್ಳೆಯದಲ್ಲ. ಅರಸರು ಒಂದು ದೇಶದ ಮೇಲೆ ಆಕ್ರಮಣ ಮಾಡಿದಾಗ ಆ 
ನಾಡನ್ನು ಹಾಳುಗೆಡಹುತ್ತಾರೆ. ಅಲ್ಲಿನ ಮರ್ಯಾದಸ್ಥರನ್ನು ಅವಮಾನಿಸುತ್ತಾರೆ. 
ನಾನು ಕೆಲವು ದೂತರಲ್ಲಿ ಉಡುಗೊರೆಗಳನ್ನು ನೀಡಿ ಕಳುಹಿಸುತ್ತೇನೆ. ಈ ಮೂಲಕ 
ಸುಲೈಮಾನ್‌ರು ನಿಜವಾಗಿಯೂ ದೇವ ಸಂದೇಶವಾಹಕರಾಗಿರುವರೋ ಅಥವಾ 
ಇತರ ರಾಜರ೦ತೆ ಅವರಿಗೂ ಸಂಪತ್ತು ಅಧಿಕಾರದ ಲಾಲಸೆಯಿರುವುದೋ ಎಂಬುದನ್ನು 
ತಿಳಿದುಕೊಳ್ಳ ಬಯಸುತ್ತೇನೆ." 

ಉಡುಗೊರೆಗಳನ್ನು ಹೊತ್ತುಕೊ೦ಡು ಕೆಲವು ದೂತರು ಪ್ರವಾದಿ 
ಸುಲೈಮಾನ್‌ರ(ಅ) ಸನ್ನಿಧಿಗೆ ತಲಪಿದರು. ಆದರೆ ಸುಲೈಮಾನರು(ಅ) 
ಉಡುಗೊರೆಗಳನ್ನು ನೋಡಿ ಹೀಗೆ೦ದರು, "ನಿಮ್ಮ ರಾಣಿ ನನ್ನ ಮಾತಿನ ಮರ್ಮವನ್ನು 
ಸರಿಯಾಗಿ ಗ್ರಹಿಸಿದಂತಿಲ್ಲ. ನನಗೆ ಲೌಕಿಕ ಸಂಪತ್ತಿನ ಅಗತ್ಯವಿಲ್ಲ. ಅಲ್ಲಾಹನು 
ನನಗೆ ನೀಡಿರುವುದು ನಿಮಗೆ ಕೊಟ್ಟಿರುವುದಕ್ಕಿಂತ ಎಷ್ಟೋ ಅಧಿಕವಿದೆ. ನಿಮ್ಮ 
ಉಡುಗೊರೆ ನಿಮಗೇ ಭೂಷಣವಾಗಲಿ. : ತೆಗೆದುಕೊಂಡು ಹೋಗಿ ನಿಮ್ಮ 


4 


ಸಚ್ಚಾದೀನ್‌ ಭಾಗ-4 93. ` 


ಭು ASE SN 
ರಾಣಿಯೊಂದಿಗೆ ಹೇಳಿರಿ, ನೀವು ಕೇವಲ ಏಕ ಅಲ್ಲಾಹನ ಆರಾಧನೆ ಮಾಡುವುದನ್ನೂ 
ಸತ್ಯವಿಶ್ವಾಸಿಗಳಾಗುವುದನ್ನೂ ಮಾತ್ರ ನಾನು ಬಯಸುತ್ತೇನೆ." - 
ದೂತರು ಮರಳಿ ಹೋಗಿ ರಾಣಿಯಲ್ಲಿ ನಡೆದ ವೃತ್ತಾಂತವನ್ನೆಲ್ಲ ತಿಳಿಸಿದರು, 
ಜತೆಗೆ ಸುಲೈಮಾನ್‌ರ(ಅ) ಚಾರಿತ್ರ್ಮ ಮತ್ತು ಸನ್ನಡತೆಯನ್ನು ಹೊಗಳಿದರು. 


ಒಂದು ಪವಾಡ 

ವಿಷಯವನ್ನೆಲ್ಲ ತಿಳಿದುಕೊ೦ಡ ಬಳಿಕ ರಾಣಿ ಸ್ವತಃ ಸುಲೈಮಾನ್‌ರನ್ನು(ಅ) 
ಕಾಣಲು ಹೊರಟಳು. ಅದೇ ವೇಳೆ, ಅಲ್ಲಾಹನು ರಾಣಿ ಹೊರಟ ವಿಷಯವನ್ನು 
ಸುಲೈಮಾನ್‌ರಿಗೆ(ಅ) ತಿಳಿಸಿದನು. ಅತ್ತ ರಾಣಿ ಸಿರಿಯಾದೆಡೆಗೆ ಹೊರಟರೆ, ಇತ್ತ 
ಸುಲೈಮಾನ್‌ರು(ಅ) ತಮ್ಮ ಮಂತ್ರಿಗಳನ್ನು ಕರೆದು, "ರಾಣಿ ಇಲ್ಲಿಗೆ ತಲಪುವುದಕ್ಕೆ 
ಮುನ್ನವೇ ಆಕೆಯ ವಿಶಿಷ್ಟ ಪೀಠವನ್ನು ಇಲ್ಲಿಗೆ ತರುವಂತಾಗಬೇಕೆಂದು ಬಯಸುತ್ತೇನೆ” 
ಎ೦ದರು. ಆಗ ಓರ್ವ ಜಿನ್ನ್‌ ಹೇಳಿದ, "ಪ್ರಭೂ, ತಾವು ಇಲ್ಲಿಂದ ಏಳುವುದಕ್ಕೆ 
ಮೊದಲೇ ನಾನದನ್ನು ತಂದಿಡುವೆನು." ಇನ್ನೊಬ್ಬ ಜಿನ್ನ್‌, "ಸಿಂಹಾಸನವನ್ನು ಇಲ್ಲಿಗೆ 
ತರಲು ಹೆಚ್ಚು ಸಮಯ ಬೇಕಾಗಿಲ್ಲ. ತಾವು ರೆಪ್ಪೆ ಬಡಿಯುವಷ್ಟರಲ್ಲಿ ಅದು 
ಇಲ್ಲಿರುವುದು" ಎಂದು ಹೇಳಿದನು. ಪ್ರವಾದಿ ಸುಲೈಮಾನ್‌ರು(ಅ) 
ಹೊರಳಿ ನೋಡಿದಾಗ ಪೀಠ ತಮ್ಮ ಮುಂದಿರುವುದನ್ನು ಕ೦ಡರು. ಆಗ ಅವರು, 
"ಇದೆಲ್ಲಾ ಅಲ್ಲಾಹನ ಮಹಿಮೆಯಾಗಿದೆ. ಇಷ್ಟು ಅಲ್ಲ ಸಮಯದಲ್ಲಿ ಈ 
ಸಿ೦ಹಾಸನವನ್ನು ಇಲ್ಲಿಗೆ ತಂದಿರಿಸುವ ಶಕ್ತಿ ನನ್ನಲ್ಲಿಲ್ಲ. ಎಲ್ಲವೂ ಅಲ್ಲಾಹನ 
ದಯೆ. ನಾನು ಕೃತಜ್ಞನಾಗುತ್ತೇನೋ ಅಥವಾ ನನ್ನ ಶಕ್ತಿಯ ಮೇಲೆ ಅಹಂಕಾರ 
ಪಟ್ಟುಕೊಂಡು ಕೃತಘ್ನುನಾಗುತ್ತೇನೋ ಎಂದು ಅಲ್ಲಾ ಹನು ಪರೀಕ್ಷಿಸುತ್ತಿದ್ದಾನೆ” 
ಎಂದು ಉದ್ದರಿಸಿದರು. | 

ಸುಲೈಮಾನರು(ಅ) ಆ ಸಿಂಹಾಸನದಲ್ಲಿ ಸ್ವಲ್ಪ, ಮಟ್ಟಿನ ಬದಲಾವಣೆ 
ಮಾಡಿಸಿದರು. ರಾಣಿ ಅಲ್ಲಿಗೆ ತಲುಪಿದಾಗ ಆ ಸಿ೦ಹಾಸನವನ್ನು ಆಕೆಗೆ ತೋರಿಸಿ, 
"ನಿನ್ನ ಸಿ೦ಹಾಸನ ಹೀಗೆಯೇ ಇದೆಯಾ?" ಎಂದು ಕೇಳಿದರು. ಆಗ ಆಕೆ, "ಇದು 
ಅದೇ ಎಂಬಂತಿದೆ" ಎಂದುತ್ತರಿಸಿದಳು. ಹ. ಸುಲೈಮಾನ್‌(ಅ) ಆಕೆಗೆ ಇಡೀ 
ವೃತ್ತಾ ೦ತವನ್ನು ತಿಳಿಸಿದರು. ಅದು ಆಕೆಯ ಮೇಲೆ ಪ್ರಭಾವ ಬೀರಿತು. 
'ಖಂಡಿತವಾಗಿಯೂ ಇವರು ಅಲ್ಲಾಹನ ಪ್ರವಾದಿಯಾಗಿದ್ದಾರೆ' ಎಂದು ಆಕೆ 
ಮನದಲ್ಲೇ ಅ೦ದುಕೊ೦ಡಳು. 


ಗಾಜಿನ ಅರಮನೆ 
ಪ್ರವಾದಿ ಸುಲೈಮಾನ್‌(ಅ) ಹೇಳಿದರು, "ಹೋಗಿ ಗಾಜಿನ ಅರಮನೆಯಲ್ಲಿ 


94 ಪೂರ್ವ ಪ್ರವಾದಿಗಳ ಜೀವನ 


ವಿಶ್ರಾಂತಿ ಪಡೆಯಿರಿ.” ಸುಲೈಮಾನರು(ಅ) ಆ ಮಹಲನ್ನು ಜಿನ್ನ್‌ಗಳ ಮೂಲಕ 
ಕಟ್ಟಿಸಿದ್ದರು. ಅವರು ಅದರ ತಳದಲ್ಲಿ ಸ್ಪಟಿಕದ ಸುಂದರ ಹಾಸನ್ನು ಹಾಕಿಸಿದ್ದರು. 
ನೋಡುವವರಿಗೆ ಅದರಲ್ಲಿ ತಿಳಿನೀರು ಹರಿಯುತ್ತಿರುವಂತೆ ಕಾಣುತ್ತಿತ್ತು. ಸಬಾದ 
ರಾಣಿ ಅದರೊಳಗೆ ಪ್ರವೇಶಿಸುವಾಗ ಇಜಾರಿನ ಕಾಲನ್ನು ಮೇಲಕ್ಕೆತ್ತಿದರು. ಆಗ 
ಸುಲೈಮಾನರು, "ಇದು. ನೀರಲ್ಲ, ನೆಲದ ಹಾಸು" ಎಂದರು. ರಾಣಿಗೆ 
ಅತ್ಕಾಶ್ಚರ್ಯವಾಯಿತು. ಆಕೆ ಈ ರೀತಿ ಆಲೋಚಿಸತೊಡಗಿದಳು, 
'ನಿಸ್ಸ೦ದೇಹವಾಗಿಯೂ ಸುಲೈಮಾನ್‌ರು(ಅ) ಇಷ್ಟೆಲ್ಲ ಹೊಂದಿದ್ದರೂ ಅಲ್ಲಾಹನನ್ನು. 
ಮರೆತಿಲ್ಲ. ಅವರಿಗೆ ತಮ್ಮ ಶಕ್ತಿ ಹಾಗೂ ಸಂಪತ್ತಿನ ಬಗ್ಗೆ ಅಹ೦ಕಾರವೊ ಇಲ್ಲ. 
ನಿಶ್ಚಯವಾಗಿಯೂ ಇವರು ಅಲ್ಲಾಹನ ಪ್ರವಾದಿಯಾಗಿದ್ದಾರೆ.” 

ತರುವಾಯ ಆಕೆ ಈ ರೀತಿ ಪ್ರಾರ್ಥಿಸಿದಳು, "ಓ ಅಲ್ಲಾಹ್‌! ನಾನು ನಿನ್ನನ್ನು 
ಮರೆತು ಸೂರ್ಯನನ್ನು ಪೂಜಿಸಿದೆ. ನಾನು ಸ್ವತಃ ನನ್ನ ಮೇಲೆಯೇ ಅಕ್ರಮವೆಸಗುತ್ತಿದ್ದೆ. 
ಪ್ರಭೂ! ಎಲ್ಲವೂ ನಿನ್ನ ಕೈಯಲ್ಲೇ ಇದೆ. ನಾನು ನಿನ್ನನ್ನು ಮರೆತಿದ್ದೆ. ಈಗ ನಾನು 
ಸುಲೈಮಾನ್‌ರೊ೦ದಿಗೆ ಸಕಲ ಲೋಕಗಳ ಪ್ರಭುವಿನ ಮೇಲೆ ಎಶ್ಯಾಸವಿಂಸತ್ತೇನೆ ನೆ 
ಮತ್ತು ನಿನ್ನ ವಿಧೇಯತೆಯನ್ನು ಸ್ವೀಕರಿಸುತ್ತೇನೆ.” 


ಪ್ರವಾದಿ ಶುಐಬ್‌ (ಆಲೈಹಿಸ್ಸಲಾಮ್‌) 

ಕೆಂಪು ಸಮುದ್ರ ಕಿನಾರೆಯಲ್ಲಿ 'ಮದ್‌ಯನ್‌' ಎಂಬ ಜನಾಂಗ ನೆಲೆಸಿತ್ತು. 
ಹಿಜಾಮಿನವರು* ಸಿರಿಯಾ, ಫೆಲಸ್ತೀನ್‌ ಮುಂತಾದೆಡೆಗೆ ಹೋಗುವಾಗ ಈ 
ಪ್ರದೇಶದ ಅವಶೇಷಗಳನ್ನು ಕಾಣಬಹುದಾಗಿತ್ತು. ಇಲ್ಲಿನವರು ವ್ಯಾಪಾರಿಗಳಾಗಿದ್ದರು. 
ಅಲ್ಲಾಹನು ಅವರಿಗೆ ಅಪಾರವಾದ ಲೌಕಿಕ ಸ೦ಪತ್ತನ್ನು ದಯಪಾಲಿಸಿದ್ದನು. ಫಲ 
ಪುಷ್ಪಗಳಿಂದ ತುಂಬಿದ ತೋಟಗಳು, ತೊನೆದಾಡುವ ಹೊಲಗದ್ದೆಗಳು. ಸಿರಿ- 
ಸಂಪತ್ತು, ಒಟ್ಟಿನಲ್ಲಿ ಅಲ್ಲಾಹನು ಅವರಿಗೆ ಐಷಾರಾಮದ ಸಕಲ ವಸ್ತುಗಳನ್ನು 
ನೀಡಿದ್ದನು. ಆದರೆ ಈ ಧಿಕ್ಕಾರಿಗಳು ತಮ್ಮ ಸಂಪತ್ತಿನ ಬಗ್ಗೆ ಅಹಂಕಾರ 
ಪಟ್ಟುಕೊಳ್ಳತೊಡಗಿದರು. ಅವರು ಅಲ್ಲಾ ಹನನ್ನು ಮರೆತು ಬಿಟ್ಟರು. ಅವರಲ್ಲಿ 
ಮೂರು ವಿಧದ ಮಹಾ ಕೆಡುಕುಗಳು ಮೇಳೈಸಿದ್ದುವು: 

1 ಅವರು ಅಲ್ಲಾಹನನ್ನು ಬಿಟ್ಟು ವಿಗ್ರಹಗಳನ್ನು ಆರಾಧಿಸತೊಡಗಿದರು. 

2) ಸರಕುಗಳನ್ನು ಖರೀದಿಸುವಾಗ ಸಂಪೂರ್ಣವಾಗಿ ಪಡೆದುಕೊಳ್ಳುತ್ತಿದ್ದರು. 
ಆದರೆ ಮಾರಾಟ ಮಾಡುವಾಗ ತೂಕದಲ್ಲಿ ಕಡಿತ ಮಾಡುತ್ತಿದ್ದರು. 


* ಮಕ್ಕಾ, ಮದೀನಾ, ತಾಯಿಫ್‌ ಮತ್ತು ನಜ್ಜ್‌ಗಳನ್ನೊಳಗೊಂಡ ಪ್ರದೇಶ. 


ಸಚ್ಚಾದೀನ್‌ ಭಾಗ-4 95 


3) ಪ್ರತಿಯೊಂದು ವ್ಯವಹಾರದಲ್ಲೂ ಅಪ್ರಾಮಾಣಿಕತೆ ಮತ್ತು ವಿಶ್ವಾಸ 
ಘಾತುಕತನವನ್ನು ಶೋರುತ್ತಿದ್ದರು. 


ಹ. ಶುಖಬ್‌ರ(ಅ) ಪ್ರವಚನ 

ಹೀಗಿರುತ್ತಾ ಅಲ್ಲಾಹನು ಆ ಜನಾ೦ಗದವರನ್ನು ಒಳಿತಿನ ಮಾರ್ಗದಲ್ಲಿ 
ನಡೆಸಲು ಮತ್ತು ಅನ್ಯಾಯ ವಂಚನೆಗಳಿಂದ ತಡೆಯಲು ಹ. ಶುಐಬ್‌ರನ್ನು(ಆ) 
ತನ್ನ ಪ್ರವಾದಿಯನ್ನಾಗಿ ಕಳುಹಿಸಿದನು. ಪ್ರವಾದಿ ಶುಐಬ್‌(ಅ) ಅತ್ಯುತ್ತಮ 
ವಾಗ್ಮಿಯಾಗಿದ್ದರು. ಆದ್ದರಿಂದ ಅವರನ್ನು 'ಖತೀಬುಲ್‌ ಅಂಬಿಯಾ' ಎಂಬ 
ಹೆಸರಲ್ಲಿ ನೆನಪಿಸಲಾಗುತ್ತದೆ. ಅವರು ತಮ್ಮ ಜನಾಂಗಕ್ಕೆ ಸರ್ವವಿಧದಿ೦ದಲೂ ತಿಳಿ 
ಹೇಳಿದರು, ಅಲ್ಲಾಹನ ಅನುಗ್ರಹಗಳನ್ನು ನೆನೆಪಿಸಿಕೊಟ್ಟರು ಮತ್ತು ಕೆಡುಕಿನ 
ದುಷ್ಪರಿಣಾಮಗಳ ಬಗ್ಗೆ ಎಚ್ಚರಿಸಿದರು. 

ಅವರು(ಅ) ಜನರಿಗೆ ಈ ರೀತಿ ಉಪದೇಶಿಸಿದರು, 

"ಸಹೋದರರೇ! ಅಲ್ಲಾಹನ ಆರಾಧನೆಯನ್ನು ಮಾಡಿರಿ. ಅವನ ಹೊರತು 
ಆರಾಧನೆಗೆ ಅರ್ಹರು ಯಾರೂ ಇಲ್ಲ. ತೂಕ ಅಳತೆಗಳಲ್ಲಿ ಕಡಿತ ಮಾಡಬೇಡಿರಿ. 
ಅಲ್ಲಾಹನು ನಿಮಗೆ ಎಲ್ಲವನ್ನೂ ದಯಪಾಲಿಸಿದ್ದಾನೆ. ಅವನಿಗೆ ಕೃತಘ್ನುತೆ 
ತೋರಬೇಡಿರಿ. ಕೃತಘ್ನತೆಯ ಪರಿಣಾಮವು ಅತಿ ಕಠೋರವಾಗಿರುವುದು. ಜನರ 
ಹಕ್ಕುಗಳಲ್ಲಿ ವಂಚನೆ ಮಾಡದಿರಿ. ಪ್ರತಿಯೊಬ್ಬರಿಗೂ ಅವರ ಹಕ್ಕುಗಳನ್ನು 
ನ್ಯಾಯಯುತವಾಗಿ `ಒದಗಿಸಿರಿ. ನಾಡಿನಲ್ಲಿ ಕ್ಷೋಭೆಗೆ ಕಾರಣವಾಗದಿರಿ. ಕ್ಷಣಿಕ 
ಪ್ರಾಪಂಚಿಕ ಲಾಭದ ಬದಲಾಗಿ ಶಾಶ್ವತವಾಗಿರುವ ಪಾರಲೌಕಿಕ ಲಾಭಗಳನ್ನು 
ದೃಷ್ಟಿಯಲ್ಲಿರಿಸಿರಿ. ನಿಷಿದ್ದ ಸಂಪಾದನೆಗಾಗಿ ನಿಮ್ಮನ್ನು ನೀವೇ 
ವಿನಾಶಕ್ಕೊಳಪಡಿಸಬೇಡಿರಿ. ಅಲ್ಲಾಹನು ನನ್ನನ್ನು ತನ್ನ ಪ್ರವಾದಿಯನ್ನಾಗಿ ಮಾಡಿದ್ದಾನೆ 
ಮತ್ತು ನಿಮ್ಮ ಒಳಿತಿಗಾಗಿ ಸುಸ್ಪಷ್ಟ ನಿದರ್ಶನಗಳನ್ನು ನೀಡಿದ್ದಾನೆ. ನೋಡಿ, ನಾನು 
ನಿಮಗೆ ನೀಡುತ್ತಿರುವ ಉಪದೇಶವನ್ನು ನಾನು ಕೂಡ ಸ್ವತಃ ಅನುಸರಿಸುತ್ತಿರುವೆನು. 
ನಾನ೦ತೂ ನಿಮ್ಮ ಸುಧಾರಣೆಯನ್ನಷ್ಟೇ ಬಯಸುತ್ತಿದ್ದೇನೆ. ನನಗೆ ಕೇವಲ ಅಲ್ಲಾಹನ 
ಮೇಲೆ ವಿಶ್ವಾಸವಿದೆ. ಅವನೇ ನನ್ನ ಕೆಲಸಗಳನ್ನು ಸುಗಮಗೊಳಿಸುವನು. ನೀವು 
ಹಠಮಾರಿಗಳಾಗಿ ಅಲ್ಲಾಹನ ಆಜ್ಞೋಲ್ಲ೦ಘನೆಯಲ್ಲಿ ಸ್ಥಿರವಾಗಿರಬೇಡಿರಿ. ಅದು 
ನೂಹ್‌, ಹೂದ್‌ ಅಥವಾ ಸಾಲಿಹ್‌ರ(ಅ) ಜನಾಂಗದವರ ಮೇಲೆರಗಿದ೦ತಹ 
ಯಾತನೆ ನಿಮ್ಮ ಮೇಲೂ ಎರಗಲು ಕಾರಣವಾಗದಿರಲಿ. ಹಾಗೂ ಲೂತ್‌ರ(ಅ) 
ಜನಾಂಗದ ಗತಿ ಮತ್ತು ಅದರ ಪಳೆಯುಳಿಕೆಗಳ೦ತೂ ನಿಮ್ಮ ಮುಂದೆಯೇ ಇದೆ. 
ಆದ್ದರಿಂದ ಸಹೋದರರೇ! ನಿಮ್ಮ ಪ್ರಭುವನ್ನು ಭಯಪಡಿರಿ. ಅವನೊಡನೆ 


96 ಪೂರ್ವ ಪ್ರವಾದಿಗಳ ಜೀವನ 


ಕೃಮೆಯಾಚಿಸಿರಿ. ಅವನೆಡೆಗೆ ಮರಳಿರಿ. ನಿಶ್ಚಯವಾಗಿಯೂ ನನ್ನ ಪ್ರಭು ಕರುಣಾಳುವೂ 
ತನ್ನ ದಾಸರ ಸೃಷ್ಟಿಗಳ ಮೇಲೆ ಅಪಾರ ಪ್ರೀತಿಯುಳ್ಳವನೂ ಆಗಿದ್ದಾನೆ." 


ಜನಾ೦ಗದವರ ಉತ್ತರ 

ಜನರು ಶುಐಬ್‌ರೊಡನೆ ಹೇಳಿದರು, "ನಮಗೆ ನಿಮ್ಮ ಈ 'ಏಕ ಅಲ್ಲಾಹ್‌' 
ಮತ್ತು 'ಪರಲೋಕ'ಗಳೆಂದರೇನೆಂಬುದೇ ತಿಳಿಯುತ್ತಿಲ್ಲ. ಅಲ್ಲದೆ ನೀವು ದೇವನ 
ಪ್ರವಾದಿಯೆ೦ದೂ ನಿಮ್ಮ ಮಾತನ್ನು ಅನುಸರಿಸುವುದರಿಂದ ನಮಗೆ ಒಳಿತಿದೆಯೆಂದೂ 
ನಾವು ಹೇಗೆ ಒಪ್ಪಬೇಕು? ನಾವಂತೂ ನಿಮ್ಮನ್ನು ನಮಗಿಂತ ಬಲಹೀನನನ್ನಾಗಿ 
ಕಾಣುತ್ತಿದ್ದೇವೆ. ನಿಮ್ಮ ಮಾತುಗಳು ಸತ್ಯವಾದುದೆಂದಾದರೆ ನೀವು ನಮಗಿಂತ 
ಎಷ್ಟೋ ಉತ್ತಮ ಸ್ಥಿತಿಯಲ್ಲಿರಬೇಕಾಗಿತ್ತು. ನಿಮ್ಮ ಪರಿವಾರವಿಲ್ಲದಿರುತ್ತಿದ್ದರೆ 
ನಾವೆಂದೋ ನಿಮ್ಮನ್ನು ಕಲ್ಲೆಸೆದು ಕೊಲ್ಲುತ್ತಿದ್ದೆವು. ಅಲ್ಲದೆ, ನಾವು ಕಷ್ಟಪಟ್ಟು, 
ಪರಿಶ್ರಮಿಸಿ ಗಳಿಸಿದ ಸಂಪತ್ತನ್ನು ನಮ್ಮ ಇಷ್ಟದಂತೆ ಖರ್ಚು ಮಾಡಬಾರದೆಂಬ 
ನಿಮ್ಮ ಮಾತೇ ನಮಗೆ ಅರ್ಥವಾಗುತ್ತಿಲ್ಲ. ಅಲ್ಲ... ನಮ್ಮ ಸಂಪತ್ತನ್ನು ನಮಗಿಷ್ಟ 
ಬಂದಂತೆ ಖರ್ಚು ಮಾಡುತ್ತೇವೆ, ನಮಗಿಷ್ಟ ಬಂದಷ್ಟನ್ನು ಇತರರಿಗೆ ನೀಡುತ್ತೇವೆ. 
ವ್ಯವಹಾರದಲ್ಲಿ ನ್ಯಾಯಪಾಲಿಸಬೇಕೆಂಬ ನಿಮ್ಮ ಮಾತು ಚೆನ್ನಾಗಿಯೇ ಇದೆ! 
ವ್ಯಾಪಾರಕ್ಕೂ ಪ್ರಾಮಾಣಿಕತೆಗೂ ಏನು ಸಂಬಂಧ? ನಿಮ್ಮ ನಮಾರು್‌ ಇದೆಲ್ಲವನ್ನೂ 
ಕಲಿಸುತ್ತದೆಯೇ? ನಮಾರುಖ್‌ಗೂ ನೀವು ಹೇಳುತ್ತಿರುವ ವಿಷಯಗಳಿಗೂ ಏನು 
ಸ೦ಬ೦ಧ? ಹೇಳಿ, ನಾವು ಒ೦ದು ವೇಳೆ ತೂಕದಲ್ಲಿ ಕಡಿತ ಮಾಡುವುದನ್ನು ಮತ್ತು 
ವ್ಯಾಪಾರದಲ್ಲಿ ವಂಚನೆ ಮಾಡುವುದನ್ನು ಬಿಟ್ಟು ಬಿಟ್ಟರೆ ಕೆಲವೇ ದಿನಗಳಲ್ಲಿ ನಮ್ಮ 
ಕತೆಯೇ ಮುಗಿದು ಹೋದೀತು! ಅದೂ ಅಲ್ಲದೆ, ನಾವು ನಮ್ಮ ಪೂರ್ವಿಕರು 
ಪೂಜಿಸುತ್ತಿದ್ದ೦ತಹ ದೇವತೆಗಳನ್ನು ಹೇಗೆ ಬಿಟ್ಟೇವು? ಈಗ ಉಳಿದಿರುವುದು ಎರಡೇ 
ದಾರಿ. ಒಂದೋ ನಿಮ್ಮನ್ನೂ ನಿಮ್ಮ ಸ೦ಗಡಿಗರನ್ನೂ ಈ , ನಾಡಿನಿಂದ 
ಹೊರಕ್ಕಟ್ಟುವುದು, ಅಥವಾ ನೀವು ನಿಮ್ಮ ಪೂರ್ವಿಕರ ಧರ್ಮಕ್ಕೇ ಮರಳುವುದು." 

ಪ್ರವಾದಿ ಶುಐಬ್‌ರು(ರ) ಜನಾ೦ಗದವರಿಗೆ ನಾನಾ ರೀತಿಯಿ೦ದ ತಿಳಿ 
ಹೇಳಿದರು. ಅಲ್ಲಾಹನ ಶಿಕ್ಷೆಯ ಬಗ್ಗೆ ಎಚ್ಚರಿಕೆ ನೀಡಿದರು. ಒಳಿತಿನ ಸತ್ಸರಿಣಾಮ 
ಮತ್ತು ತೂಕಳತೆಗಳಲ್ಲಿ ಕಡಿತದಿ೦ದಾಗುವ ದುಷ್ಪರಿಣಾಮಗಳನ್ನು ತಿಳಿಸಿದರು. 
ಅಲ್ಲಾಹನ ಅನುಗ್ರಹಗಳನ್ನು ನೆನಪಿಸಿಕೊಟ್ಟರು ಮತ್ತು, "ನೀವು ಯಾವ ರೀತಿ ಸಣ್ಣ 
ಜನಾ೦ಗವಾಗಿದ್ದೀರಿ ಮತ್ತು ಅಲ್ಲಾಹನು ನಿಮಗೆ ಸ೦ತಾನಗಳನ್ನು ನೀಡುವ 
ಮೂಲಕ ನಿಮ್ಮ ಸಂಖ್ಯೆಯನ್ನು ಹೆಚ್ಚಿಸಿದನು” ಎಂದು ಹೇಳಿದರು. ಆದರೆ ಆ 
ಜನರಾದರೋ ತಮ್ಮದೇ ಹಠದಲ್ಲಿ ಸ್ಥಿರವಾಗಿ ನಿಂತರು. ಸಂಪತ್ತಿನ ಮದ ಅವರನ್ನು 


ಸಚ್ಚಾದೀನ್‌ ಭಾಗ-4 97 


ಎಷ್ಟು ಆವರಿಸಿತ್ತೆ೦ದರೆ, "ಶುಖಬ್‌ ನಮಗೆ ನಿಮ್ಮ ಪ್ರಾಮಾಣಿಕತೆಯೆಂದರೇನೆ೦ಬುದೇ 
ಅರ್ಥವಾಗುತ್ತಿಲ್ಲ" ಎನ್ನುತ್ತಿದ್ದರು. ಅವರು ಸ್ವತಃ ದಾರಿ ತಪ್ಪಿದ್ದು ಮಾತ್ರವಲ್ಲ, 
ಸತ್ಮವಿಶ್ವಾಸಿಗಳನ್ನೂ ದಾರಿ ತಪ್ಪಿಸುತ್ತಿದ್ದರು. ಪ್ರವಾದಿ ಶುಐಬ್‌ರನ್ನು(ಅ) 
ಭೇಟಿಯಾಗುವುದರಿ೦ದಲೂ ಅವರನ್ನು ತಡೆಯುತ್ತಿದ್ದರು. 


ಬೆಂಕಿಯ ಮಳೆ 

- ಆಗ ಪ್ರವಾದಿ ಶುಐಬ್‌(ಅ) ಹೇಳಿದರು, "ನಾನು ಏನು ತಾನೇ ಮಾಡಿಯೇನು? 
` ಬಲ ಪ್ರಯೋಗದಿಂದ ನಿಮ್ಮ ಮನಸ್ಸಿನಲ್ಲಿ ವಿಶ್ವಾಸವನ್ನು ತುರುಕಲು ಸಾಧ್ಯ 
ವಿಲ್ಲವಷ್ಟೇ. ನಾನು ನಿಮಗೆ ಹೇಳಬೇಕಾದುದ್ದನ್ನೆಲ್ಲ ಹೇಳಿಯಾಗಿದೆ. ಈಗ ನೀವು 
ಯಾತನೆಯನ್ನು ನಿರೀಕ್ಷಿಸಿರಿ. ಅದರ ನ೦ತರ, ಯಾರು ಸುಳ್ಳುಗಾರ ಮತ್ತು ಯಾರು 
ಸತ್ಯವ೦ತರೆ೦ಬುದು ತಿಳಿದು ಬರುವುದು.” 

ಕೊನೆಗೂ ಅಲ್ಲಾಹನ ಯಾತನೆ ಎರಗಿ ಬಿಟ್ಟಿತು. ಅಲ್ಲಾಹನು ಪ್ರವಾದಿ 
ಶುಐಬ್‌(ಅ) ಮತ್ತವರ ಮೇಲೆ ವಿಶ್ವಾಸವಿರಿಸಿದವರನ್ನು ರಕ್ಷಿಸಿದನು. ಸತ್ಯನಿಷೇಧಿಗಳನ್ನು 
ಕಠೋರ ಯಾತನೆ ಆವರಿಸಿತು. ಆ ಜನರು ನಿಶ್ಚಿಂತೆಯಿಂದ ನಿದ್ರಿಸುತ್ತಿದ್ದರು. 
ಒಮ್ಮೆಲೇ ಭೂಕ೦ಪವುಂಟಾಯಿತು ಮತ್ತು ಆಕಾಶದಿಂದ ಬೆ೦ಕಿಯ ಮಳೆ ಸುರಿಯ 
ತೊಡಗಿತು ಅದರಲ್ಲಿ ಅಹ೦ಕಾರಿಗಳಾದ ಮದ್‌ಯನ್‌ ಜನಾಂಗದವರು 
ಸರ್ವನಾಶವಾಗಿ ಹೋದರು. ಅಲ್ಲಿ ಒಂದು ಜನಾಂಗ ವಾಸಿಸುತ್ತಿತ್ತೆಂಬ ಕುರುಹು 
ಕೂಡ ಇಲ್ಲದಾಯಿತು. ನಿಶ್ಚಯವಾಗಿಯೂ ಅಲ್ಲಾಹನನ್ನು ಧಿಕ್ಕರಿಸುವವರ ಪರಿಣಾಮ 
ಹೀಗೆಯೇ ಆಗಿ ತೀರುವುದು. ಈ ವೃತ್ತಾ೦ತದಲ್ಲಿ ನಮಗೆ ಅನೇಕ ಉಪದೇಶಗಳಿವೆ: 

1) ಸಾಮಾನ್ಯವಾಗಿ ಜನರು ಆರಾಧನೆಯನ್ನೇ ಧರ್ಮವೆಂದು ಭಾವಿಸುತ್ತಾರೆ. 
ಅಂಥವರು ವ್ಯಾಪಾರ ವಹಿವಾಟುಗಳಲ್ಲಿ ಪ್ರಾಮಾಣಿಕತೆ, ಜನರ ಹಕ್ಕುಗಳ ಹಾಗೂ 
ಲೌಕಿಕ ವಿಷಯಗಳಲ್ಲಿ ಧರ್ಮವನ್ನು ಅನುಸರಿಸಲು ಸಿದ್ಧರಿರುವುದಿಲ್ಲ. ಹಾಗಾಗಿ, 
ಪ್ರಸ್ತುತ ಘಟನೆಯಿಂದ ಕೇವಲ ನಮಾರು್‌ ನಿರ್ವಹಿಸುವುದು ಅಥವಾ ಇನ್ನಿತರ 
ಆರಾಧನಾ ಕರ್ಮಗಳನ್ನು ಮಾತ್ರ ಪಾಲಿಸುವುದು ಧಾರ್ಮಿಕತೆಯಲ್ಲ, ಬದಲಾಗಿ 
ಸಕಲ ಲೌಕಿಕ ವ್ಯವಹಾರಗಳಲ್ಲಿ ಅಲ್ಲಾಹನ ಇಚ್ಛೆಯಂತೆ ವ್ಯವಹರಿಸಬೇಕಾಗಿದೆಯೆ೦ಬ 
ಪಾಠವೂ ನಮಗೆ ಸಿಗುತ್ತದೆ. 

2) ತೂಕದಲ್ಲಿ ಕಡಿತ ಮಾಡುವುದು, ಪಡೆಯುವಾಗ ಪೂರ್ತಿ ಪಡೆದು 
ಕೊಡುವಾಗ ಕಡಿಮೆ ನೀಡುವುದು ಅತಿಘೋರ ಅಪರಾಧವಾಗಿದೆ. ಇದರಿಂದ 
ಜನರಲ್ಲಿ ಅತ್ಕಾಸೆ, ಸ್ವಾರ್ಥ ಮತ್ತು ದುರಾಗ್ರಹಗಳಂತಹ ಅತಿ ಹೀನವಾದ 
ಆಚಾರಗಳು ಬೆಳೆಯುತ್ತವೆ. ಆದ್ದರಿ೦ದಲೇ ಅಲ್ಲಾಹನು, "ತೂಕ ಅಳತೆಗಳಲ್ಲಿ ಕಡಿತ 


98 ಪೂರ್ವ ಪ್ರವಾದಿಗಳ ಜೀವನ 


ಮಾಡುವವರ ಮೇಲೆ ವಿನಾಶವಿದೆ. ಅವರು ಪಡೆಯುವಾಗ ಸಂಪೂರ್ಣ ಪಡೆಯುತ್ತಾರೆ 
ಮತ್ತು ನೀಡುವಾಗ ಕಡಿಮೆ ತೂಗುತ್ತಾರೆ ಅಥವಾ ಕಡಿಮೆ ಅಳತೆ ಮಾಡುತ್ತಾರೆ" 
ಎ೦ದಿರುವನು. ಆದ್ದರಿಂದಲೇ ಅಲ್ಲಾಹನು ತೂಕ ಅಳತೆಗಳಲ್ಲಿ ಸುಧಾರಣೆ 
ಮಾಡಿಸಲು ಪ್ರವಾದಿ ಶುಖಬ್‌ರನ್ನು(ಅ) ಕಳುಹಿಸಿದನು. 

3) ಯಾರ ನಮಾರು್‌ ಎಲ್ಲ ಅತಿರೇಕಗಳಿಂದ ತಡೆಯುತ್ತದೋ ಮತ್ತು 
ಜೀವನದ ಸಕಲ ರಂಗಗಳಲ್ಲಿ ಅಲ್ಲಾಹನ ನೈಜ ದಾಸನನ್ನಾಗಿ ಮಾಡುತ್ತದೋ 
ಆತನೇ ನಿಜವಾದ ಸತ್ಯವಿಶ್ವಾಸಿಯಾಗಿದ್ದಾನೆ. ಅಂತವನ ನಮಾರುಖ್‌ ಸ್ವತಃ ಆತನನ್ನು 
ಪೂರ್ವಿಕರ ಅನಾಚಾರ-ಕ೦ದಾಚಾರಗಳಿ೦ದಲೂ ದೂರ ಮಾಡುತ್ತದೆ ಮತ್ತು 
ಲೇವಾದೇವಿಗಳಲ್ಲಿಯೂ ಪ್ರಾಮಾಣಿಕನನ್ನಾಗಿಸುತ್ತದೆ. ಅಂತಹ ವೃಕ್ತಿ ಮಾತ್ರ 
ಸಜ್ಜನನಾಗಿರುವುದಲ್ಲ, ಬದಲಾಗಿ ಇಡೀ ಲೋಕವನ್ನು ಸಜ್ಜನಿಕೆಯ ಪರಿಧಿಯಲ್ಲಿ 
ತರಲು ಆತನು ಚಿಂತಿಸುತ್ತಾನೆ. ಸ್ವತಃ ಅಲ್ಲಾಹನ ಇಚ್ಛೆಯಂತೆ ನಡೆಯುತ್ತಾನೆ 
ಮತ್ತು ಇತರರನ್ನು ಅಲ್ಲಾಹನ ಇಷ್ಟದಂತೆ ನಡೆಸಲು ಪ್ರಯತ್ನಿಸುತ್ತಾನೆ. 


ಪ್ರವಾದಿ ಯಹ್ಯಾ (ಅಲೈಹಿಸ್ಸಲಾಮ್‌) 


ಪ್ರವಾದಿ ಯಾಲ್‌ಕೂಬ್‌ರ(ಅ) ಸಂತತಿಗಳಲ್ಲಿ ರುಕರಿಯ್ಕಾ(ಅ) ಎಂಬ 
ಹೆಸರಿನ ಪ್ರವಾದಿ ಬಹಳ ಪ್ರಸಿದ್ದರು. ಇವರು(ಅ) ತೀರಾ ವೃದ್ಧರಾದಾಗ ಅಲ್ಲಾಹನಲ್ಲಿ 
ಈ ರೀತಿ ಮೊರೆಯಿಟ್ಟರು, "ಓ ಅಲ್ಲಾಹ್‌! ನಾನು ಬಹಳ ದುರ್ಬಲನಾಗಿದ್ದೇನೆ. 
ನನ್ನ ತಲೆಗೂದಲುಗಳು ಬೆಳ್ಳಗಾಗಿವೆ. ಅಲ್ಲಾಹ್‌! ನನ್ನ ಪ್ರಾರ್ಥನೆಯನ್ನು ನೀನು 
ಎ೦ದೂ ಈಡೇರಿಸದೆ ಬಿಟ್ಟಿಲ್ಲ. ನನಗೆ ನನ್ನ ನಂತರದವರ ಬಗ್ಗೆ ಆತಂಕವಿದೆ. 
ಅವರು ಎಂತೆಂತಹ ಕೆಡುಕುಗಳಲ್ಲಿ ಸಿಲುಕಿ ಬಿಡುವರೋ ನಾಕಾಣೆ! ನನ್ನ ಪತ್ನಿಯೂ 
ಬಂಜೆಯಾಗಿದ್ದಾಳೆ. ನನ್ನ ಪ್ರಭೂ! ನನ್ನ ಮೇಲೆ ಅನುಗ್ರಹ ವರ್ಷಿಸು. ನೀನು 
ಯಾವ ಕಾರ್ಯಕ್ಕಾಗಿ ನನ್ನನ್ನು ನಿನ್ನ ಪ್ರವಾದಿಯನ್ನಾಗಿ ಮಾಡಿರುವೆಯೋ ಅದಕ್ಕಾಗಿಯೇ 
ನನಗೊಬ್ಬ ವಾರೀಸುದಾರನನ್ನು ದಯಪಾಲಿಸು." 


ಯಹ್ಯಾರ(ಅ) ಜನನ 

ಅಲ್ಲಾಹನು ಹ. ರುಕರಿಯ್ಯಾರನ್ನು(ಅ) ಕರೆದು ಹೀಗೆಂದನು, "ಓ ರುಕರಿಯ್ಕಾ! 
ನಾವು ನಿಮಗೆ ಓರ್ವ ಪುತ್ರನ ಸುವಾರ್ತೆಯನ್ನು ನೀಡುತ್ತೇವೆ. ಆತನ ಹೆಸರು ಯಹ್ಮಾ 
ಎ೦ದಾಗಿರುವುದು ಮತ್ತು ಇದಕ್ಕಿ೦ತ ಮುಂಚೆ ನಾವು ಈ ಹೆಸರನ್ನು ಯಾರಿಗೂ 
ನೀಡಲಿಲ್ಲ.” 


ಸಚ್ಛಾದೀನ್‌ ಭಾಗ-4 99 


ಪ್ರವಾದಿ ಯಹ್ಮಾರು(ಅ) ಬಾಲ್ಕದಲ್ಲಿಯೇ ಸಜ್ಜನ ಮತ್ತು ಧರ್ಮನಿಷ್ಕರಾಗಿದ್ದರು. 
ಅವರು ದೇವಭಯದಿಂದಾಗಿ ಸದಾ ಕಣ್ಣೀರು ಸುರಿಸುತ್ತಿದ್ದರು. ಎಲ್ಲಿಯ ವರೆಗೆ೦ದರೆ 
ಅವರ ಗಲ್ಲಗಳಲ್ಲಿ ಕಣ್ಣೀರಿನ ಕಲೆಯೆದ್ದಿತ್ತು. ಒಮ್ಮೆ ಕಾಡಿನಲ್ಲಿ ಯಹ್ಮಾರ 
ತಂದೆಯವರು ಅವರನ್ನು ಸಂಧಿಸಿ, ಕೇಳಿದರು, "ನಾವು ನಿನ್ನನ್ನು ಬಹಳಷ್ಟು 
ಹುಡುಕಾಡಿದೆವು. ಆದರೆ ನೀನು ಇಲ್ಲಿ ಕುಳಿತು ಅಳುತ್ತಿರುವಿಯಲ್ಲಾ!" ಆಗ ಯಹ್ಮಾ 
ಹೇಳಿದರು, "ಅಪ್ಪಾ! ಸ್ವರ್ಗ ಮತ್ತು ನರಕಗಳ ನಡುವೆ ಒಂದು ವಿಶಾಲ 
ಮೈದಾನವಿದೆ ಮತ್ತು ದೇವಭಯದಿ೦ದ ಕಣ್ಣೀರು ಸುರಿಸದೆ ಆ ಮೈದಾನವನ್ನು 
ದಾಟಲು ಸಾಧ್ಯವಿಲ್ಲ ಎಂದು ನೀವೇ ಹೇಳಿದ್ದಿರಲ್ಲವೇ?" ಅದನ್ನು ಕೇಳಿ 
ರುಕರಿಯ್ಕಾರೂ(ಅ) ಅಳತೊಡಗಿದರು. ಹ. ಯಹ್ಯಾ(ಅ) ಅತ್ಯಂತ ಸಭ್ಯರೂ 
ದೇವನಿಷ್ಕರೂ ಆಗಿದ್ದರು. ಅಲ್ಲಾಹನು ಅವರಿಗೆ ಬಾಲ್ಕದಲ್ಲಿಯೇ ಅಪಾರ ಜ್ಞಾನವನ್ನು 
ದಯಪಾಲಿಸಿದ್ದನು ಮತ್ತು ಅನೇಕ ಯುಕ್ತಿಪೊರ್ಣ ವಿಷಯಗಳನ್ನೂ ಕಲಿಸಿದ್ದನು. 
ಅವರು ಎಲ್ಲ ತರದ ಕೆಡುಕುಗಳಿ೦ದ ಮುಕ್ತರಾಗಿದ್ದರು. ಬಹಳ ಮೃದು ಹೃದಯಿ, 
ನಿರ್ಮಲರು ಮತ್ತು ಮಾತಾಪಿತರ ಸೇವೆಗೈಯುವವರಾಗಿದ್ದರು. ಎ೦ದೂ ಯಾವುದೇ 
ಕಠೋರ ಮಾತುಗಳನ್ನಾಡಿದವರಲ್ಲ. ಅಲ್ಲಾಹನು ಅವರಿಗೆ ಉಭಯ ಲೋಕಗಳ 
ಸೌಭಾಗ್ಯಗಳನ್ನು ಕರುಣಿಸಿದ್ದನು. ಅವರ ಮೇಲೆ ಅಲ್ಲಾಹನ ಶಾಂತಿಯಿರಲಿ. 

ಅಲ್ಲಾಹನು ಪ್ರವಾದಿ ಯಹ್ಕಾರಿಗೆ(ಅ) ಪ್ರತ್ಯೇಕವಾದ ಗ್ರ೦ಥವನ್ನೇನೂ 
ನೀಡಿರಲಿಲ್ಲ. ಅವರಿಗೆ ತೌರಾತನ್ನೇ ಅನುಸರಿಸಲು ಮತ್ತು ಇತರರಿಗೂ ಅದನ್ನೇ 
ಬೋಧಿಸಲು ಆದೇಶಿಸಿದ್ದನು. ಅಲ್ಲಾಹನು ಅವರಿಗೆ ಬಾಲ್ಕದಲ್ಲೇ ಜ್ಞಾನವನ್ನು 
ನೀಡಿದ್ದನು. ಅವರ ಸಹಚರರು ಅವರನ್ನು ಆಟಕ್ಕೆ ಕರೆದಾಗಲೆಲ್ಲಾ, "ಅಲ್ಲಾಹನು 
ನನ್ನನ್ನು ಆಟ ವಿನೋದಗಳಿಗೆ ಹುಟ್ಟಿಸಿದ್ದಲ್ಲ" ಎನ್ನುತ್ತಿದ್ದರು. ಅವರನ್ನು ಅಲ್ಲಾಹನು 
ಬಹಳ ಬೇಗನೇ ತನ್ನ ಪ್ರವಾದಿಯನ್ನಾಗಿ ಮಾಡಿದ್ದನು. ಅವರು(ಅ) ಜನರಿಗೆ 
ತೌರಾತನ್ನು ಅನುಸರಿಸಲು ಉಪದೇಶಿಸುತ್ತಿದ್ದರು ಮತ್ತು ಪ್ರವಾದಿ ಈಸಾರ(ಅ) 
ಆಗಮನದ ಸುವಾರ್ತೆಯನ್ನು ನೀಡುತ್ತಿದ್ದರು. 


ಐದು ಆಜ್ಞೆಗಳು 
ಪ್ರವಾದಿ ಮುಹಮ್ಮದ್‌ರು(ಸ) ಹೀಗೆ ಹೇಳಿರುವರು, "ಅಲ್ಲಾಹನು ಪ್ರವಾದಿ 
ಯಹ್ಕಾರಿಗೆ(ಅ) ಐದು ವಿಷಯಗಳನ್ನು ಆದೇಶಿಸಿದ್ದನು. ಅವುಗಳನ್ನು ಸ್ವತಃ 
ಪಾಲಿಸುವಂತೆಯೂ ಇತರರಿಗೆ ಬೋಧಿಸುವ೦ತೆಯೂ ಸೂಚಿಸಿದ್ದನು.” 
ಪ್ರವಾದಿ ಯಹ್ಮಾರು(ಅ) ಇಸ್ರಾಈಲರನ್ನೆಲ್ಲ ಕರೆದು ಬೈತುಲ್‌ ಮುಕದ್ದಸ್‌ನಲ್ಲಿ 
ಸೇರಿಸಿದರು. ಮಸೀದಿ ತು೦ಬಿದಾಗ ಅವರು(ಅ) ಹೇಳಿದರು. “ಸಹೋದರರೇ! ಅಲ್ಲಾಹನು 


100 ಪೂರ್ವ ಪ್ರವಾದಿಗಳ ಜೀವನ 


ನನಗೆ ಐದು ವಿಷಯಗಳನ್ನು ಆದೇಶಿಸಿದ್ದಾನೆ. ಅವುಗಳನ್ನು ಸ್ವತಃ ನಾನೂ ಅನುಸರಿಸಬೇಕು 
ಮತ್ತು ನಿಮಗೂ ಬೋಧಿಸಬೇಕು ಎಂದು ಆಜ್ಞೆಯಿತ್ತಿದ್ದಾನೆ. ಅವು ಇಂತಿವೆ: 

- 1) ಅಲ್ಲಾಹನ ಹೊರತು ಇತರ ಯಾರನ್ನೂ ಆರಾಧಿಸಬೇಡಿರಿ. ಯಾರನ್ನೂ 
ಅಲ್ಲಾಹನ ಸಹಭಾಗಿಗಳನ್ನಾಗಿ ಮಾಡಬೇಡಿರಿ. ದೇವನಿಗೆ ಸಹಭಾಗಿಗಳನ್ನಾಗಿ 
ಮಾಡುವವರ ಉಪಮೆ ಹೀಗಿದೆ: ಒಬ್ಬನು ತನ್ನ ಖರ್ಚಿನಲ್ಲಿ ಓರ್ವ ಗುಲಾಮನನ್ನು 
ಖರೀದಿಸುತ್ತಾನೆ. ಆ ಗುಲಾಮನು ತಾನು ಸಂಪಾದಿಸಿದುದನ್ನು ತನ್ನ ಮಾಲಕನಿಗೆ 
ನೀಡುವ ಬದಲು ಇತರರಿಗೆ ಕೊಡುತ್ತಾನೆ. ಇ೦ತಹ ಗುಲಾಮನನ್ನು ಯಾರು ತಾನೆ 
ಇಷ್ಟ ಪಡುತ್ತಾರೆ? ಅಲ್ಲಾಹನು ನಿಮ್ಮನ್ನು ಸೃಷ್ಟಿಸಿದನು. ನಿಮಗೆ ಜೀವನಾಧಾರಗಳನ್ನು 
ಒದಗಿಸುವವನೂ ಅವನೇ. ಆದ್ದರಿ೦ದ ನೀವು ಅವನನ್ನೇ ಆರಾಧಿಸಬೇಕು. 

2) ನಮಾರುನ್ನು ತನ್ಮಯತೆಯೊಂದಿಗೆ ನಿರ್ವಹಿಸಿರಿ. 'ನಮಾರ್‌ನಲ್ಲಿ 
ಇತರೆಡೆಗೆ ಗಮನ ಹರಿಸದಿರಿ. ನೀವು ಅಲ್ಲಾಹನೆಡೆಗೆ ಗಮನ ಕೇಂದ್ರೀಕರಿಸಿದೆ, 
ಅಲ್ಲಾಹನು ನಿಮ್ಮ ಮೇಲೆ ಅನುಗ್ರಹ ವರ್ಷಿಸುವನು. 

3) ಉಪವಾಸ ವ್ರತವನ್ನಾಚರಿಸಿರಿ. ಉಪವಾಸ ವ್ರತಾಚರಿಸುವವನ ಉಪಮೆ 
ಹೀಗಿರುತ್ತದೆ: ಒಬ್ಬ ಉಪವಾಸಿಗನು ತನ್ನ ಮಿತ್ರರ ಸ೦ಗಡ ಕುಳಿತಿರುತ್ತಾನೆ. ಅವರ 
ಬಳಿ ಕಸ್ತೂರಿಯ ಚೀಲವಿರುವುದು ಮತ್ತು ಉಪವಾಸಿಗನ ಬಾಯಿಯ ಗಂಧವು 
ಕಸ್ತೂರಿಯ ಸುಂಗಧಕ್ಕಿಂತಲೂ ಉತ್ತಮವಾಗಿರುವುದು. 

4) ನಿಮ್ಮ ಸಂಪತ್ತಿನಿಂದ ದಾನ ನೀಡಿರಿ. ದಾನ ನೀಡುವವನ ಉಪಮೆಯು 
ಹೀಗಿರುತ್ತದೆ. ಒಬ್ಬನ ಕೈಕಾಲುಗಳನ್ನು ಕಟ್ಟಿ ವಧಿಸಲು ಕೊಂಡೊಯ್ಯುತ್ತಿರುವಾಗ 
ಆತ ವಿವಶನಾಗಿ, "ನನ್ನ ಎಲ್ಲಾ ಸಂಪತ್ತು ನಿಮಗೆ ಕೊಟ್ಟರೆ ಬಿಟ್ಟು ಬಿಡುವಿರಾ?” 
ಎಂದು ಕೇಳುವನು. ಆಗ ಶತ್ರುಗಳು ಹೌದೆನ್ನುವರು. ಹೀಗೆ ಆತ ತನ್ನ 
ಜೀವವುಳಿಸಲು ತನ್ನ ಸಕಲ ಸಂಪತ್ತನ್ನೂ ಅರ್ಪಿಸುವನು. 

5) ಹಗಲೂ ರಾತ್ರಿ ಅಲ್ಲಾಹನ ಸ್ಮರಣೆ ಮಾಡುತ್ತಲಿರಿ. ಅಲ್ಲಾಹನನ್ನು 
ಸ್ಮರಿಸುತ್ತಿರುವವರ ಉಪಮೆ ಹೀಗಿರುತ್ತದೆ: ಒಬ್ಬನು ಶತ್ರುಗಳಿಂದ ತಪ್ಪಿಸಿ 
ಓಡುತ್ತಿರುವನು. ಶತ್ರುಗಳು ಅವನನ್ನು ಬೆನ್ನಟ್ಟುತ್ತಿರುವರು. ಆತ ಓಡಿ ಬಂದು 
ಸುರಕ್ಷಿತ ಕೋಟೆಯೊಳಗೆ ಅವಿತುಕೊಳ್ಳುತ್ತಾನೆ. ಅಂತೆಯೇ ಅಲ್ಲಾಹನ ಸ್ಮರಣೆಯು 
ಶೈತಾನನ ಉಪಟಳದಿ೦ದ ರಕ್ಷಣೆಯ ಕೋಟೆ ಕಟ್ಟಿದಂತಿರುವುದು. 


ಹುತಾತ್ಮತೆ 


ಪ್ರವಾದಿ ಯಹ್ಕಾರು(ಅ) ಒಳಿತಿನ ಪ್ರಚಾರ ಮಾಡಿದರು ಮತ್ತು ಪ್ರವಾದಿ 
ಈಸಾರ(ಅ) ಆಗಮನದ ಸುವಾರ್ತೆಯನ್ನು ನೀಡಿದರು. ಆಗ ಜನರು ಅವರನ್ನು 


ಸಚ್ಚಾದೀನ್‌ ಭಾಗ-4 101 


NN 


ಅನುಸರಿಸತೊಡಗಿದರು. ಇದು ಯಹೂದಿಗಳಿಗೆ ಕೋಪ ತರಿಸಿತು. ಅವರು 
ಯಹ್ಯಾರ(ಅ) ಶತ್ರುಗಳಾಗಿ ಮಾರ್ಪಟ್ಟರು. ಒಂದು ದಿನ ಯಹೂದಿಯರೆಲ್ಲ ಒಟ್ಟು 
ಸೇರಿ ಪ್ರವಾದಿ ಯಹ್ಮಾರ(ಅ) ಬಳಿಗೆ ಬಂದು, "ನೀವು ಮಸೀಹರೇ?" ಎಂದು 
ಕೇಳಿದರು. ಯಹ್ಮಾರು, "ಅಲ್ಲ"ವೆಂದರು. 

"ಹಾಗಾದರೆ ನೀವು ಆ ಪ್ರವಾದಿಯೇ?" ಎಂದು ಕೇಳಲಾದಾಗ ಯಹ್ಮಾರು 
ಅದಕ್ಕೂ "ಅಲ್ಲ" ಎ೦ದುತ್ತರಿಸಿದರು. ತರುವಾಯ, "ನೀವು ಏಲಿಯಾ ಪ್ರವಾದಿಯೇ?" 
ಎಂದು ಪ್ರಶ್ನಿಸಿದಾಗಲೂ ಯಹ್ಮಾರು "ಅಲ್ಲ"ವೆಂದರು. 

"ಹಾಗಾದರೆ, ನಮಗೆ ಒಳಿತಿನ ಆದೇಶ ನೀಡಲು ನೀವು ಯಾರು?” ಎಂದು 
ಕೇಳಿದ ಯಹೂದಿಗಳು ಪ್ರವಾದಿ ಯಹ್ಮಾರನ್ನು(ಅ) ವಧಿಸಿದರು. 

ಅಲ್ಲಾಹನು ಪ್ರವಾದಿ ಯಹ್ಮಾರ(ಅ) ಮೇಲೆ ಅನುಗ್ರಹ ವರ್ಷಿಸಲಿ. 


ಪ್ರಶ್ನೆಗಳು 

1) ಪ್ರವಾದಿಗಳ ಜೀವನ ಚರಿತ್ರೆಯನ್ನು ಅರಿಯುವುದರಿಂದಾಗುವ 
ಪ್ರಯೋಜನಗಳೇನು? 

2) ಹ. ಸುಲ್ಕಮಾನ್‌(ಅ, ಹುದ್‌ಹುದ್‌ ಮತ್ತು ಸಬಾದ ರಾಣಿಯ 
ವೃತ್ತಾಂತೆವನ್ನು ವಿವರಿಸಿರಿ. 

3) ಹ. ಸುಲೈಮಾನ್‌ರು(ಅ) ಗದ್ದೆ ಮತ್ತು ಆಡುಗಳ ಮಾಲಕರ ವ್ಯಾಜ್ಯದಲ್ಲಿ 
ಯಾವ ತೀರ್ಪನ್ನು ನೀಡಿದರು? 

4) ಹ. ಶುಬಬ್‌ರ(ಅ) ಪ್ರವಚನವೇನಾಗಿತ್ತು? ಅವರ ಜನಾಂಗದವರು 
ಅವರಿಗೆ ಏನೆಂದು ಉತ್ತರಿಸಿದ್ದರು? 

5) ಹ. ಶುಐಬ್‌ರ(ಅ) ವೃತ್ತಾಂತದಿಂದ ನಮಗೆ ಯಾವ ಉಪದೇಶವಿದೆ? 

6) ಹ. ಯಹ್ಮಾರ(ಅ) ವೃತ್ತಾಂತವನ್ನು ವಿವರಿಸಿರಿ. 

7) ಹ. ಯಹ್ಕಾರಿಗೆಲ) ಅವರಿಗೆ ಯಾವೆಲ್ಲ ವಿಷಯಗಳ ಆದೇಶ 
ನೀಡಲಾಗಿತ್ತು? 


17. ಖುಲಫಾಉರ್ರಾಶಿದೀನ್‌ 


ಪ್ರವಾದಿವರ್ಯರ(ಸ) ಸಂಗಾತಿಗಳ ಪೈಕಿ ಹತ್ತು ಮಂದಿಗೆ ಈ ಲೋಕದಲ್ಲಿಯೇ 
ಸ್ವರ್ಗದ ಸುವಾರ್ತೆ ಲಭಿಸಿತ್ತು. ಅವರ ಪೈಕಿ 6 ಮಂದಿಯ ಕುರಿತು ಈ ಹಿಂದೆಯೇ 
(ಭಾಗ-3ರಲ್ಲಿ) ತಿಳಿದುಕೊಂಡಿದ್ದೇವೆ. ನಾಲ್ಕು ಮಂದಿಯ ವೃತ್ತಾಂತ ಉಳಿದಿದೆ. 
ಹೆ. ಅಬೂಬಕರ್‌ ಸಿದ್ದೀಕ್‌(ರ), ಹ. ಉಮರ್‌(ರ), ಹ. ಉಸ್ಮಾನ್‌(ರ) ಮತ್ತು 
ಹ. ಅಲೀ(ರ) ಈ ನಾಲ್ವರೂ ಉನ್ನತ ದರ್ಜೆಯ ಸಹಾಬಿಗಳಾಗಿದ್ದಾರೆ. 
ಪ್ರವಾದಿವರ್ಯರ(ಸ) ಕಾಲಾನಂತರ ಈ ನಾಲ್ವರು ಕ್ರಮವಾಗಿ ಅವರ(ಸ). 
ಉತ್ತರಾಧಿಕಾರಿಗಳು ಮತ್ತು ಖಲೀಫರಾದರು. ಅವರು ಇಸ್ಲಾಮೂ ಸಾಮ್ರಾಜ್ಯದ 
ಆಡಳಿತಗಾರರಾದರು. ಅವರ ಆಡಳಿತವನ್ನು ನೂರಾರು ,ವರ್ಷಗಳ ಬಳಿಕವೂ, 
ಸ್ಮರಿಸಲಾಗುತ್ತಿದೆ ಮತ್ತು ಅಂತಹ ಆಡಳಿತವನ್ನು ಹಾತೊರೆಯಲಾಗುತ್ತದೆ. ಇದರಿಂದ 
ಅದೆಂತಹ ಸುವ್ಯವಸ್ಥಿತ ಆಡಳಿತವಾಗಿತ್ತೆಂಬುದನ್ನು ಊಹಿಸಬಹುದಾಗಿದೆ. ಅಲ್ಲಾಹನು 
ಮತ್ತೆ ಅಂತಹ ಆಡಳಿತ ವ್ಯವಸ್ಥೆಯನ್ನು ಕಾಣುವ ಸೌಭಾಗ್ಯ ನಮಗೆ ನೀಡಲಿ. 
ಅಲ್ಲಾಹನ ಸೃಷ್ಟಿಗಳು ಶಾ೦ತಿ ಸಮಾಧಾನ ಮತ್ತು ಸಮೃದ್ಧಿಯ ಜೀವನ ಹೊಂದುವಂತೆ 
ಕರುಣಿಸಲಿ, (ಆಮೂನ್‌) 

ಈಗ ನಾವು ಆ ನಾಲ್ವರ ಸಂಕ್ಷಿಪ್ತ ವೃತ್ತಾಂತವನ್ನು ಓದೋಣ. 


ಹ. ಅಬೂಬಕರ್‌ ಸಿದ್ದೀಕ್‌(ರ) 

ಇವರ ಮೂಲ ಹೆಸರು ಅಬ್ದುಲ್ಲಾ ಎಂದಾಗಿತ್ತು. ಅಬೂಬಕರ್‌ ಎಂಬುದು 
ಅವರ ರೂಢನಾಮವಾಗಿದೆ. ಪ್ರವಾದಿವರ್ಯರು(ಸ) ಅವರಿಗೆ 'ಸಿದ್ದೀಕ್‌' ಎಂಬ 
ಬಿರುದನ್ನು ನೀಡಿದ್ದರು. ಸಾಮಾನ್ಯವಾಗಿ ಅವರು ತಮ್ಮ ರೂಢನಾಮ ಮತ್ತು 
ಬಿರುದಿನ ಮೂಲಕವೇ ಗುರುತಿಸಿಕೊಳ್ಳುತ್ತಾರೆ. ಅವರ ಪುತ್ರಿ ಆಯಿಶಾರು(ರ) 
ಪ್ರವಾದಿವರ್ಯರ(ಸ) ಅತ್ಯಂತ ಪ್ರೀತಿಯ ಪತ್ನಿಯಾಗಿದ್ದರು. ಅಬೂಬಕರ್‌ರ(ರ) 
ಮೇಲೆ ಪ್ರವಾದಿವರ್ಯರಿಗೂ(ಸ) ಪ್ರವಾದಿವರ್ಯರ(ಸ) ಮೇಲೆ ಅಬೂಬಕರ್‌ರಿಗೂ ' 
ಅಪಾರ ಪ್ರೀತಿಯಿತ್ತು. ಇಸ್ಲಾಮಿಗೆ ಮುಂಚೆ ಮಕ್ಕಾದಲ್ಲಿ ಅನೇಕ ಕೆಡುಕುಗಳು 
ತಾಂಡವವಾಡುತ್ತಿದ್ದುವು. ಜನರು ಮದ್ಯಪಾನ ಮಾಡುತ್ತಿದ್ದರು, ಜೂಜಾಡುತ್ತಿದ್ದರು, 


ಸಚ್ಚಾದೀನ್‌ ಭಾಗ-4 103 


ಅಶ್ಲೀಲ ಮತ್ತು ನಿರ್ಲಜ್ಜ ಕೃತ್ಯಗಳನ್ನೆಸಗುತ್ತಿದ್ದರು. ಆದರೆ ಹ. ಅಬೂಬಕರ್‌ರು(ರ) 
ಎಂದೂ ಕೆಡುಕಿನ ಹತ್ತಿರ ಸುಳಿದಿರಲಿಲ್ಲ. ಬಾಲ್ಕದಿ೦ದಲೇ ಅವರು ಬಹಳ 
ಸಜ್ಜನರಾಗಿದ್ದರು. ಮೃದು ಸ್ವಭಾವದ ಓರ್ವ ಸತ್ಯವಂತ ವ್ಯಕ್ತಿಯಾಗಿದ್ದರು. 
ಬಡವರು ಮತ್ತು ವಿಧವೆಯರ ಬಗ್ಗೆ ಅಪಾರ ಕಾಳಜಿ ವಹಿಸುತ್ತಿದ್ದರು. ಅಸಹಾಯಕರಿಗೆ 
ನೆರವಾಗುತ್ತಿದ್ದರು. ಇಸ್ಲಾಮಿಗೆ ಮು೦ಚೆ ಅವರು ಪ್ರವಾದಿವರ್ಯರ(ಸ) ಜತೆಯಲ್ಲಿ 
ವ್ಯಾಪಾರ ನಿಮಿತ್ತ ಪ್ರಯಾಣ ಹೊರಡುತ್ತಿದ್ದರು. ಪ್ರವಾದಿವರ್ಯರನ್ನು(ಸ) ಅಲ್ಲಾಹನು 
ತನ್ನ ಸ೦ದೇಶವಾಹಕರನ್ನಾಗಿ ನೇಮಿಸಿದಾಗ ಅವರು(ಸ) ಪ್ರಥಮವಾಗಿ ತಮ್ಮ ನಿಕಟ 
ಸಂಬಂಧಿಕರು ಮತ್ತು ಆಪ್ತಮಿತ್ರರಲ್ಲಿ ಅದನ್ನು ಪ್ರಕಟಿಸಿದರು. ಆಗ ಪುರುಷರ 
ಪೈಕಿ ಮೊತ್ತ ಮೊದಲು ಸತ್ಕವಿಶ್ವಾಸ ಸ್ವೀಕರಿಸಿದವರೂ ಹ. ಅಬೂಬಕರ್‌ 
ಸಿದ್ದೀಕ್‌(ರ) ಆಗಿದ್ದರು. 

ಹ. ಅಬೂಬಕರ್‌ ಸಿದ್ದೀಕ್‌ರು(ರ) ಮಕ್ಕಾದ ಸ್ಥಿ ತಿವಂತವಾದ ಕುಲೀನ 
ಮನೆತನಕ್ಕೆ ಸೇರಿದವರಾಗಿದ್ದರು. ಅಲ್ಲಾಹನು ಅವರಿಗೆ ಸಕಲ ಸೌಭಾಗ್ಯಗಳನ್ನು 
ಕರುಣಿಸಿದ್ದನು. ಅವರು ಹೆಸರಾಂತ ವರ್ತಕರಾಗಿದ್ದರು. ಆದರೆ ಸತ್ಯವಿಶ್ವಾಸ 
ಸ್ವೀಕರಿಸಿದ ಬಳಿಕ ಅವರು ತಮ್ಮ ಹೆಚ್ಚಿನ ಸಮಯವನ್ನು ಇಸ್ಲಾಮಿನ ಪ್ರಚಾರದಲ್ಲಿ 
ವ್ಯಯಿಸಿದರು. ಅವಕಾಶ ಸಿಕ್ಕಿದಾಗಲೆಲ್ಲಾ ಅಲ್ಲಾಹನ ಧರ್ಮದ ಸಂದೇಶವನ್ನು 
ಜನರಿಗೆ ಮುಟ್ಟಿಸುವ ಕಾರ್ಯವನ್ನು ಮಾಡುತ್ತಿದ್ದರು. ಈ ಕಾರ್ಯದಲ್ಲಿ ಅವರು 
ತಮ್ಮ ಜೀವ-ಸೊತ್ತುಗಳಾವುದರ ಪರಿವೆಯನ್ನೇ ಮಾಡುತ್ತಿರಲಿಲ್ಲ. ಸತ್ಕನಿಷೇಧಿಗಳು 
ಅವರಿಗೆ ತರತರವಾಗಿ ಹಿಂಸಿಸಿದರು. ಆದರೆ ಅವರು ಎಲ್ಲವನ್ನೂ ಸಹಿಸಿಕೊಂಡು 
ಅಲ್ಲಾಹನ ಸಂದೇಶವನ್ನು ಜನರಿಗೆ ತಲುಪಿಸುತ್ತಿದ್ದರು. 


ಪ್ರವಾದಿ ಪ್ರೇಮ 

ಪ್ರವಾದಿವರ್ಯರ(ಸ) ಮೇಲೆ ಅಬೂಬಕರ್‌ರಿಗೆ(ರ) ಅಪಾರ ಪ್ರೀತಿಯಿತ್ತು. 
ಪ್ರವಾದಿವರ್ಯರು(ಸ) ಅವರನ್ನು ಅತ್ಯಧಿಕ ಪ್ರೀತಿಸುತ್ತಿದ್ದರು. ಇಸ್ಲಾಮಿನ ಆರಂಭ 
ಕಾಲದಲ್ಲಿ ಒಮ್ಮೆ ಕಅಬಾ ಭವನದಲ್ಲಿ ನಿಂತು ಇಸ್ಲಾಮಿನ ಕುರಿತು ಪ್ರವಚನ 
ನೀಡುತ್ತಿದ್ದಾಗ ಸತ್ಮನಿಷೇಧಿಗಳು ಒಟ್ಟು ಸೇರಿ ಅಬೂಬಕರ್‌ರನ್ನು(ರ) ಥಳಿಸಿದರು. 
ಅವರು ಎಚ್ಚರ ತಪ್ಪುವ ತನಕ ಅವರಿಗೆ ಹೊಡೆದರು, ಬಡಿದರು. ಮನೆಯವರಿಗೆ 
ವಿಷಯ ತಿಳಿದಾಗ ಧಾವಿಸಿ ಬ೦ದು ಅವರನ್ನು ಎತ್ತಿ ಮನೆಗೆ ಕರಕೊ೦ಡು ಹೋದರು. 
ಅವರು ಬಹಳ ಹೊತ್ತಿನ ವರೆಗೂ ಪ್ರಜ್ಞಾಹೀನ ಸ್ಥಿತಿಯಲ್ಲೇ ಇದ್ದರು. ತಾಯಿ ಅವರ 
ತಲೆಯ ಬಳಿ ಕುಳಿತು ಅಳುತ್ತಿದ್ದರು. ಕೊನೆಗೆ ಅಬೂಬಕರ್‌ರಿಗೇರ) ಎಚ್ಚರ 
ಬಂದಾಗ ತಾಯಿ "ಹೇಗಿದ್ದೀ?” ಎಂದು ಕೇಳಿದರು. ಅದಕ್ಕೆ ಉತ್ತರವಾಗಿ 


104 ಖುಲಫಾಉರ್ರಾಶಿದೀನ್‌ 
ಅಬೂಬಕರ್‌ರು(ರ), "ಮೊದಲು ಪ್ರವಾದಿವರ್ಯರು(ಸ) ಹೇಗಿದ್ದಾರೆ೦ದು ತಿಳಿಸಿ, 
ಅವರು ಸೌಖ್ಯವಾಗಿರುವುದನ್ನು ನಾನು ಕಣ್ಣಾರೆ ಕಾಣದೆ ತುತ್ತು ಅನ್ನವನ್ನೂ 
ಗ೦ಟಲಿಗಿಳಿಸಲಾರೆ” ಎಂದು ಹೇಳಿದರು. 

ಅಬೂಬಕರ್‌ರ(ರ) ಪ್ರಯತ್ನದ ಫಲವಾಗಿ ಅನೇಕರು ಮುಸ್ಲಿಮರಾದರು. 
ಅವರ ಪೈಕಿ ಹ. ಅಬ್ದುರ್ರಹ್ಮಾನ್‌ ಬಿನ್‌ ಔಫ್‌(ರ), ಹ. ರುಬೈರ್‌ ಬಿನ್‌ 
ಅವ್ವಾಮ್‌(ರ), ಹ. ಅಬೂ ಉಬೈದಾ ಬಿನ್‌ ಜರ್ರಾಹ್‌(ರ), ಹ. ಸಅದ್‌ ಬಿನ್‌ 
ಅಬೀ ವಕ್ಕಾಸ್‌(ರ) ಮತ್ತು ಹ. ಉಸ್ಮಾನ್‌ ಬಿನ್‌ ಅಫ್ಸಾನ್‌(ರು ಈ ಐದು 
ಮಂದಿಯಂತೂ ಸ್ವರ್ಗದ ಸುವಾರ್ತೆ ಪಡೆದವರಲ್ಲಿ ಸೇರಿದ್ದರು. ಮಕ್ಕಾದಲ್ಲಿ 
ಮುಸ್ಲಿಮರಾದ ಗುಲಾಮರನ್ನು ಅವರ ಒಡೆಯರು ತರತರವಾಗಿ ಹಿಂಸಿಸುತ್ತಿದ್ದರು. 
ಅತ್ಯಂತ ಹೀನವಾಗಿ ಮರ್ದಿಸುತ್ತಿದ್ದರು. ಅಬೂಬಕರ್‌ರು(ರ) ಅಪಾರ ಹಣ 
` ವ್ಯಯಿಸಿ ಅಂತಹ ಗುಲಾಮರನ್ನು ಖರೀದಿಸಿ ಸ್ವತಂತ್ರಗೊಳಿಸುತ್ತಿದ್ದರು. 


ವಲಸೆ 

ಹ. ಅಬೂಬಕರ್‌ರ(ರ) ಈ ಎಲ್ಲ ಕಾರ್ಯಗಳಿಂದ ಕ್ರೋಧಿತರಾದ ಸತ್ಯ 
ನಿಷೇಧಿಗಳು ಅವರ ಮೇಲೆ ಅತಿ ಹೆಚ್ಚಾಗಿ ದೌರ್ಜನ್ಯವೆಸಗಿದರು. ಹಾಗಾಗಿ ಅವರು 
ಪ್ರವಾದಿವರ್ಯರಲ್ಲಿ(ಸ) ,ಮದೀನಾಕ್ಕೆ ವಲಸೆ ಹೋಗಲು ಲನುಮತಿ ಕೇಳಿದರು. 
ಆದರೆ ಪ್ರವಾದಿವರ್ಯರು(ಸ) ಅವರಿಗೆ ತಾಳ್ಮೆ ವಹಿಸಲು ಹೇಳಿದರು. ವಸ್ತುತಃ 
ಪ್ರವಾದಿವರ್ಯರು(ಸ) ಅವರನ್ನು ತಮ್ಮೊಂದಿಗೆ ವಲಸೆ ಹೋಗಲಿಕ್ಕಾಗಿ ತಡೆದಿದ್ದರು. 
ಕೊನೆಗೆ ಲೋಕಾನುಗ್ರಹಿ ಪ್ರವಾದಿ ಮುಹಮ್ಮದ್‌ರಿಗೆ(ಸ) ಮದೀನಾಕ್ಕೆ ವಲಸೆ 
ಹೋಗಲು ಅನುಮತಿ ದೊರೆತಾಗ ಅವರೊಂದಿಗೆ ಹೋಗುವ ಸೌಭಾಗ್ಯ 
ಹ. ಅಬೂಬಕರ್‌ರಿಗೆ(ರ) ದೊರೆಯಿತು. ಮದೀನಾಕ್ಕೆ ಹೋದ ಬಳಿಕ ಅಲ್ಲಿಯೂ 
ಅವರು ಧರ್ಮಸಂದೇಶ ಪ್ರಚಾರದಲ್ಲಿ ಮುಂಚೂಣಿಯಲ್ಲಿದ್ದರು. ಸತ್ಮನಿಷೇಧಿಗಳು 
ಮುಸ್ಲಿಮರ ಮೇಲೆ ಯುದ್ಧ ಹೇರಿದಾಗ ಎಲ್ಲ ಯುದ್ಧಗಳಲ್ಲೂ ಅವರು(ರ) 
ವೀರಾವೇಶದಿಂದ ಹೋರಾಡಿದ್ದರು. ಸತ್ಯನಿಷೇಧಿಗಳನ್ನು ಬಹಳ ದಿಟ್ಟತನದಿಂದ 
ಎದುರಿಸಿದರು. 


ಖಿಲಾಫತ್‌ 

ಪ್ರವಾದಿವರ್ಯರು(ಸ) ರೋಗಶಯ್ಕೆಯಲ್ಲಿದ್ದಾಗ, ಅಬೂಬಕರ್‌ರನ್ನು(ರ) 
ತಮ್ಮ ಜಾಗದಲ್ಲಿ ಇಮಾಮರಾಗಿ ಮಾಡಿದ್ದರು. ಆದ್ದರಿ೦ದ ಪ್ರವಾದಿವರ್ಯರ(ಸ) 
ಕಾಲಾನ೦ತರ ಜನರು ಅಬೂಬಕರ್‌ರನ್ನೇ ತಮ್ಮ ಖಲೀಫರಾಗಿ ನೇಮಿಸಿದರು. 
ಖಲೀಫರಾದ ಬಳಿಕ ಅವರು(ರ) ಹಗಲು ರಾತ್ರಿ ಪ್ರಜೆಗಳ ಸೇವೆಯಲ್ಲಿ 


ಸಚ್ಚಾದೀನ್‌ ಭಾಗ-4 105 


ತೊಡಗಿಕೊ೦ಡರು. ಅವರು ಬಹಳ ಸರಳ ಜೀವನ ಸಾಗಿಸುತ್ತಿದ್ದರು. ಎಲ್ಲರ ಸುಖ- 
ಶಾಂತಿಯ ಬಗ್ಗೆಯೇ ಚಿಂತಿಸುತ್ತಿದ್ದರು. ಇಸ್ಲಾಮಿನ ಪ್ರಚಾರಕ್ಕಾಗಿ ನಿರಂತರ 
ಶ್ರಮಿಸುತ್ತಿದ್ದರು. ಅವರ ಖಿಲಾಫತ್‌ ಅವಧಿ ಬಹಳ ಕಡಿಮೆ ಸಮಯದ್ದಾಗಿತ್ತು. 
ಆದರೆ ಆ ಹೃಸ್ವ ಅವಧಿಯಲ್ಲಿ ಅವರು ಜನರಿಗೆ ಒದಗಿಸಿದ೦ತಹ ಶಾಂತಿ- 
ನೆಮ್ಮದಿಯನ್ನು ಜನರು ಈಗಲೂ ಕಾತರಿಸುತ್ತಿರುತ್ತಾರೆ. 

ಹೆ. ಅಬೂಬಕರ್‌(ರ) ಖಿಲಾಫತ್‌ಗೆ ಮುಂಚೆ ವ್ಯಾಪಾರ ಮಾಡುತ್ತಿದ್ದರು. 
ಖಲೀಫರಾದ ಬಳಿಕ ಅವರ ಮೇಲೆ ಹಲವಾರು ಹೊಣೆಗಾರಿಕೆಗಳು ಹೇರಲ್ಪಟ್ಟವು. 
ಹಾಗಾಗಿ ಕೆಲವು ಮಂದಿ ಹಿರಿಯರು ಸೇರಿ ಅವರಿಗಾಗಿ ಖಜಾನೆಯಿ೦ದ ಮಾಸಾಶನವನ್ನು 
ನಿಗದಿಪಡಿಸಿದರು. ಆ ಸಣ್ಣ ಮೊತ್ತದಿ೦ದಲೇ ಅಬೂಬಕರ್‌ರು(ರ) ತಮ್ಮ ದೈನಂದಿನ 
ಅಗತ್ಯಗಳನ್ನು ಸರಿದೂಗಿಸುತ್ತಿದ್ದರು. ಅವರು ನಿರಾಡಂಬರ ಪ್ರಿಯರಾಗಿದ್ದರು. 
ಸಾಧಾರಣವಾದ ವಸ್ತ್ರ ಧರಿಸುತ್ತಿದ್ದರು ಮತ್ತು ಸಾಮಾನ್ಯವಾದ ಆಹಾರ ಸೇವಿಸುತ್ತಿದ್ದರು. 
ಹಗಲು ರಾತ್ರಿ ಅಲ್ಲಾಹನ ಆರಾಧನೆ ಮಾಡುತ್ತಿದ್ದರು. ಹೆಚ್ಚಿನ ದಿನಗಳನ್ನು 
ಉಪವಾಸದಲ್ಲಿ ಕಳೆಯುತ್ತಿದ್ದರು. ಪವಿತ್ರ ಕುರ್‌ಆನ್‌ ಪಠಿಸುವುದೆಂದರೆ ಅವರಿಗೆ 
ಅಚ್ಚುಮೆಚ್ಚಾಗಿತ್ತು. ಮಕ್ಕಾದಲ್ಲಿ ಅವರ ಕುರ್‌ಆನ್‌ ಪಠಣವನ್ನು ಕೇಳಿ ಅನೇಕರು 
ಇಸ್ಲಾಮ್‌ ಸ್ವೀಕರಿಸಿದ್ದರು. ಅವರು(ರ) ನಮಾರುಖ್‌ನಲ್ಲಿ ಕುರ್‌ಆನನ್ನು ಪಠಿಸುತ್ತ 
ಹಲವೊಮ್ಮೆ ಬಿಕ್ಕಿಬಿಕ್ಕಿ ಅಳುತ್ತಿದ್ದರು. 

ಹಿಜಿರಾ 13ರ ಜುಮಾದಿಲ್‌ ಅವ್ವಲ್‌ 21ರಂದು ಅವರು ಇಹಲೋಕ 
ತ್ಯಜಿಸಿದರು ಮತ್ತು ಜೀವಿತದಲ್ಲಿಯೇ ಪ್ರವಾದಿವರ್ಯರಿಂದ(ಸ) ಸುವಾರ್ತೆ 
ಪಡೆದಿದ್ದಂತಹ ನೈಜ ಸ್ವರ್ಗದೆಡೆಗೆ ಪ್ರಯಾಣ ಬೆಳೆಸಿದರು. ಅಲ್ಲಾಹನು ಅವರಿಂದ 
ಸ೦ತುಪ್ಪನಾಗಲಿ ಅವರೂ ಅಲ್ಲಾಹನಿಂದ ಸ೦ತುಷ್ಟರಾಗಿದ್ದರು. 

ಅಲ್ಲಾಹ್‌ ನಮಗೆ ಅವರ ಹಾದಿಯಲ್ಲಿ ನಡೆಯುವಂತೆ ಮಾಡಲಿ ಮತ್ತು 
ಸ್ವರ್ಗದ ಸೌಭಾಗ್ಯವನ್ನು ಕರುಣಿಸಲಿ. (ಆಮೂನ್‌) 


ಹ. ಉಮರ್‌ ಫಾರೂಕ್‌(ರ) 

ಹ. ಉಮರ್‌ ಫಾರೂಕ್‌ರು(ರ) ಪ್ರವಾದಿವರ್ಯರ(ಸ) ಬಹಳ ಹತ್ತಿರದ 
ಸ೦ಬ೦ಧಿಯಾಗಿದ್ದಾರೆ. ಅವರ ಪುತ್ರಿ ಹ. ಹಫ್ಸಾರನ್ನು(ರ) ಪ್ರವಾದಿವರ್ಯರು(ಸ) 
ವರಿಸಿದ್ದರು. ಹ. ಉಮರ್‌ರ(ರ) ತಂದೆಯ ಹೆಸರು ಖತ್ತಾಬ್‌ ಎಂದಾಗಿತ್ತು. ಅವರ 
ಮನೆತನ ಅರಬರಲ್ಲಿ ಬಹಳ ಗೌರವಾದರಗಳನ್ನು ಹೊಂದಿತ್ತು.. 

ಹ. ಉಮರ್‌ರು(ರ) ಧೀರರೂ ಶೂರರೂ ಧೀಮಂತರೂ ಆಗಿದ್ದರು. 
ಮಕ್ಕಾದವರ ಮೇಲೆ ಅವರು ಬಹಳ ಪ್ರಭಾವವನ್ನು ಹೊಂದಿದ್ದರು. ಅವರು 


106 ಖುಲಫಾಉರ್ರಾಶಿದೀನ್‌ 


ಕುರೈಶರ ಸರದಾರರಲ್ಲೊಬ್ಬರಾಗಿದ್ದರು. ವ್ಯಾಯಾಮ, ಕುಸ್ತಿ, ಕುದುರೆ ಸವಾರಿ ಮತ್ತು 
ಬಿಲ್ಲುಗಾರಿಕೆ ಹಾಗೂ ಖಡ್ಗವರಸೆಯಲ್ಲಿ ಅವರು ಬಹಳೆ ಖ್ಯಾತಿಯನ್ನು ಹೊಂದಿದ್ದರು. 
ಅರಬರಲ್ಲಿ ಅವರ(ರ) ಶೂರತನದ ಬಗ್ಗೆ ಬಹಳ ಚರ್ಚೆಯಾಗುತ್ತಿತ್ತು. 


ಇಸ್ಲಾಮ್‌ ಸ್ವೀಕಾರ 

ಇಸ್ಲಾಮ್‌ ಸ್ವೀಕರಿಸುವುದಕ್ಕೆ ಮುಂಚೆ ಹ. ಉಮರ್‌ರು(ರ) ಇಸ್ಲಾಮಿನ ಕಡು 
ವೈರಿಯಾಗಿದ್ದರು. ಪ್ರವಾದಿವರ್ಯರು(ಸ) ಒಮ್ಮೆ ಉಮರ್‌ರಿಗಾಗಿ(ರ) ಅಲ್ಲಾಹನಲ್ಲಿ 
ಪ್ರಾರ್ಥಿಸಿದರು. ಅಲ್ಲಾಹನು ಉಮರ್‌ರಿಗೆ ಇಸ್ಲಾಮಿನ ಸೌಭಾಗ್ಯ ಕರುಣಿಸಿದನು. 
ಒಮ್ಮೆ ಅವರು ಪ್ರವಾದಿವರ್ಯರನ್ನು(ಸ) ವಧಿಸುವ ಇರಾದೆಯೊಂದಿಗೆ ಹೊರಟರು. 
ಅವರ ಸೋದರಿ ಫಾತಿಮಾ(ರ) ಅದಾಗಲೇ ಇಸ್ಲಾಮ್‌ ಸ್ವೀಕರಿಸಿದ್ದರು. ಮೊದಲು 
ಅವರು ತ೦ಗಿಯ ಮನೆಗೆ ಹೊರಟರು. ಪವಿತ್ರ ಕುರ್‌ಆನಿನ ಕೆಲವು ಸೂಕ್ತ ಗಳನ್ನು 
ಆಲಿಸಿದರು. ಆಗ ಅಲ್ಲಾಹನು ಅವರ ಮನಸ್ಸನ್ನು ಯಾವ ರೀತಿ ಪರಿವರ್ತಿಸಿದನೆಂದರೆ, 
ಅವರು ನೇರ ಪ್ರವಾದಿವರ್ಯರ(ಸ) ಸನ್ನಿಧಿಯಲ್ಲಿ ಹಾಜರಾಗಿ ಮುಸ್ಲಿಮರಾಗಿರುವುದಾಗಿ 
ಘೋಷಿಸಿದರು. ಅವರು ಸತ್ಯವಿಶ್ವಾಸ ಸ್ಟೀಕರಿಸಿದುದನ್ನರಿತ ಪ್ರವಾದಿವರ್ಯರು(ಸ) 
ಮತ್ತು ಸಹಾಬಿಗಳು ಬಹಳ ಸಂತೋಷ ಪಟ್ಟರು. ಇವರ ಇಸ್ಲಾಮ್‌ ಸ್ವೀಕಾರದ 
ಬಳಿಕವೇ ಮುಸ್ಲಿಮರು ಕಅಬಾ ಭವನದಲ್ಲಿ ಬಹಿರಂಗವಾಗಿ ನಮಾರು್‌ 
ನಿರ್ವಹಿಸತೊಡಗಿದರು. 


ವಲಸೆ 

ಮದೀನಾಕ್ಕೆ ವಲಸೆ ಹೋಗಲು ಆದೇಶ ದೊರೆತಾಗ, ಮುಸ್ಲಿಮರೆಲ್ಲರೂ 
ರಹಸ್ಯವಾಗಿ ಮದೀನಾಕ್ಕೆ ಹೋಗತೊಡಗಿದರು. ಆದರೆ ಹ. ಉಮರ್‌ರು(ರ) ಕೆಲವು 
ಸಾಮಾನುಗಳನ್ನು ಹೊತ್ತು, ಖಡ್ಗವನ್ನು ಸೊಂಟಪಟ್ಟಿಗೆ ಸಿಕ್ಕಿಸಿ ಬಿಲ್ಲುಬಾಣಗಳನ್ನು 
ಎತ್ತಿಕೊಂಡು ಹೊರಟು ನಿಂತರು. ಹಾದಿಯಲ್ಲಿ ಅವರು, "ತಮ್ಮ ಮಕ್ಕಳನ್ನು 
ಅನಾಥರನ್ನಾಗಿಯೂ ಪತ್ನಿಯರನ್ನು ವಿಧವೆಯರಾಗಿಯೂ ಮಾಡಬಯಸುವವರಿದ್ದರೆ 
ನನ್ನನ್ನು ಎದುರಿಸಲಿ" ಎ೦ದು ಸಾರುತ್ತಾ ನಡೆದರು. ಆದರೆ ಅವರನ್ನು ಎದುರಿಸುವಷ್ಟು 
ಧೈರ್ಯ ಅಲ್ಲಿ ಯಾರಿಗೆ ತಾನೇ ಇದೆ? 


ಕೆಡುಕಿನ ವಿರೋಧಿ 

ಕೆಡುಕುಗಳ ಬಗ್ಗೆ ಅವರಿಗೆ ಅಪಾರ ದ್ವೇಷವಿತ್ತು.' ಯಾರಾದರೂ ಕೆಟ್ಟ ಕಾರ್ಯ 
ಮಾಡುವುದು ಕಂಡರೆ ಅವರು ಸಹಿಸುತ್ತಿರಲಿಲ್ಲ. ಪಾಪಾ ಕಾರ್ಯ ಕಂಡರೆ ಅವರು 
ಕ್ರುದ್ದರಾಗುತ್ತಿದ್ದರು. "ಉಮರ್‌ರ(ರ) ನೆರಳು ಕಂಡರೆ ಶೈತಾನನು ಭಯಪಡುತ್ತಾನೆ” 


ಸಚ್ಚಾದೀನ್‌ ಭಾಗ-4 107 


ಎಂದು ಪ್ರವಾದಿವರ್ಯರು(ಸ) ಹೇಳುತ್ತಿದ್ದರು. ಇದೇ ಗುಣ ವಿಶೇಷಗಳಿಂದಾಗಿ 
ಹ. ಉಮರ್‌ರು(ರ) ಪ್ರವಾದಿಯವರ್ಯರಿ೦ದ(ಸ) 'ಫಾರೂಕ್‌' ಎ೦ದು ಕರೆಸಲ್ಪಟ್ಟರು. 
'ಫಾರೂಕ್‌' ಎಂದರೆ ಸತ್ಕಾಸತ್ಮಗಳನ್ನು ವಿವೇಚಿಸುವವನೆ೦ದರ್ಥ. ಒಳಿತನ್ನು 
ಹರಡುವುದು ಮತ್ತು ಕೆಡುಕನ್ನು ನಿರ್ಮೂಲನಗೊಳಿಸುವುದು ಹ. ಉಮರ್‌ರ(ರ) 
ನೆಚ್ಚಿನ ಕಾರ್ಯವಾಗಿತ್ತು. 


ಖಿಲಾಫತ್‌ 

ಹ. ಅಬೂಬಕರ್‌ ಸಿದ್ದೀಕ್‌ರ(ರ) ಕಾಲಾನಂತರ, ಮುಸ್ಲಿಮರು 
ಹ. ಉಮರ್‌ರನ್ನು(ರ) ತಮ್ಮ ಖಲೀಫರಾಗಿ ಚುನಾಯಿಸಿದರು. ಉಮರ್‌ರ(ರ) 
ಆಡಳಿತವು ಲೋಕಾವಸಾನದ ವರೆಗೂ ಮಾದರಿ ಆಡಳಿತವಾಗಿರುವುದು. ಖಲೀಫರಾದ 
ಬಳಿಕ ಅವರು(ರ) ಪ್ರವಚನ ನೀಡಿದರು ಮತ್ತು ಹೀಗೆ ಪ್ರಾರ್ಥಿಸಿದರು, "ಓ 
ಅಲ್ಲಾಹ್‌! ನಾನು ಕಠೋರ ಸ್ವಭಾವಿಯಾಗಿರುವೆನು. ನನ್ನನ್ನು ಮೃದು ಸ್ವಭಾವಿಯನ್ನಾಗಿ 
ಮಾರ್ಪಡಿಸು ಮತ್ತು ನನಗೆ ಕುರ್‌ಆನಿನ ಅರಿವನ್ನು ನೀಡು." 

ಅಲ್ಲಾಹನು ಅವರ ಪ್ರಾರ್ಥನೆಯನ್ನು ಸ್ವೀಕರಿಸಿದನು. ಮುಂದೆ ಉಮರ್‌ರು(ರ) 
ಅತ್ಯಂತ ಮೃದು ಸ್ವಭಾವಿಯೂ ಸಹೃದಯಿಯೂ ಆಗಿ ಮಾರ್ಪಟ್ಟರು. ಸದಾ 
ಪ್ರಜೆಗಳ ಸೇವೆಯಲ್ಲಿ ನಿರತರಾದರು. ಯಾರಾದರೂ ತೊಂದರೆಯಲ್ಲಿ ಸಿಲುಕಿರುವುದನ್ನು 
ತಿಳಿದಾಗ ಚಿ೦ತೆಗೀಡಾಗುತ್ತಿದ್ದರು. ಯಾವಾಗಲೂ ರಾತ್ರಿ ಹೊತ್ತು ಮಾರುವೇಷದಲ್ಲಿ 
ಗಸ್ತು ತಿರುಗುತ್ತಾ ಪ್ರಜೆಗಳ ಸಮಸ್ಯೆಗಳನ್ನು ಅರಿತುಕೊಂಡು ಅವರಿಗೆ 
ಪರಿಹಾರವೊದಗಿಸುತ್ತಿದ್ದರು. ಅವರು, "ಜನಾ೦ಗದ ಸರದಾರನು ವಾಸ್ತವದಲ್ಲಿ 
ಜನಾಂಗದ ಸೇವಕನಾಗಿರುತ್ತಾನೆ" ಎಂದು ಹೇಳುತ್ತಿದ್ದರು. ಅವರ ಆಡಳಿತ ಕಾಲದಲ್ಲಿ 
ಸಾಮ್ರಾಜ್ಯದಾದ್ಯಂತ ಸುಖ-ಶಾಂತಿ, ನೆಮ್ಮದಿ ತುಂಬಿತ್ತು. ಬಡವ-ಬಲ್ಲಿದರೆನ್ನದೆ 
ಎಲ್ಲರೂ ನೆಮ್ಮದಿಯಿಂದಿದ್ದರು. ನ್ಯಾಯಪಾಲನೆಗೆ ಸಂಬಂಧಿಸಿದಂತೆ ಅವರ 
ದೃಷ್ಟಿಯಲ್ಲಿ ತನ್ನವರು-ಪರರು, ಬಡವ-ಬಲ್ಲಿದ, ಹಿರಿಯ-ಕಿರಿಯರೆಲ್ಲರೂ 
ಸಮಾನರೆಂಬಂತಿತ್ತು. ಅದೇ ವೇಳೆ ದೊಡ್ಡದೊಡ್ಡ ರಾಜ ಮಹಾರಾಜರೂ ಉಮರ್‌ರ(ರ) 
ಹೆಸರು ಕೇಳುತ್ತಲೇ ನಡುಗಿ ಬಿಡುವಷ್ಟು ಪ್ರತಾಪವನ್ನು ಅವರು ಹೊಂದಿದ್ದರು. 
ದೊಡ್ಡದೊಡ್ಡ ಪರಾಕ್ರಮಿಗಳೂ ಅವರ ಮುಂದೆ ಸೊಲ್ಲೆತ್ತಲೂ ಹಿಂಜರಿಯುತ್ತಿದ್ದರು. 


ಆಡಳಿತ ವ್ಯವಸ್ಥೆ 
ಹೆ. ಉಮರ್‌ರು(ರ) ಖಿಲಾಫತ್ತನ್ನು ವಹಿಸಿದಂದಿನಿಂದಲೇ ಸಾಮ್ರಾಜ್ಯ 
ಬೆಳೆಯತೊಡಗಿತು. ಅಲ್ಪ ಕಾಲದಲ್ಲಿ ಹಲವು ದೇಶಗಳು ಇಸ್ಲಾಮೂ ಸಾಮ್ರಾಜ್ಯದಲ್ಲಿ 


108 ಖುಲಫಾಉರ್ರಾಶಿದೀನ್‌' 


ಸೇರಿದುವು. ಸಿರಿಯಾ, ಇರಾಕ್‌, ಈಜಿಪ್ಟ್‌, ಇರಾನ್‌, ಖುರಾಸಾನ್‌ ಮುಂತಾದೆಡೆ 
ಇಸ್ಲಾಮೊ ಆಡಳಿತ ಸ್ಥಾಪಿಸಲ್ಪಟ್ಟಿತು. ದೇಶದ ಆಡಳಿತವನ್ನು ಉಮರ್‌ರು(ರ) 
ಬಹಳ ಉತ್ತಮ ರೀತಿಯಲ್ಲಿ ವ್ಯವಸ್ಥೆಗೊಳಿಸಿದರು. ಸಾಮ್ರಾಜ್ಯದ ಏಳಿಗೆಗಾಗಿ 
ಅವರು ತರತರದ ಯೋಜನೆಗಳನ್ನು ರೂಪಿಸಿದರು. ನ್ಯಾಯಾಲಯಗಳನ್ನು ಸ್ಥಾಪಿಸಿದರು. 
ನ್ಯಾಯ ತೀರ್ಮಾನಕ್ಕಾಗಿ ಕಾಯಿಗಳನ್ನು ನೇಮಿಸಿದರು. ಬಲಿಷ್ಠ ಸೇನೆ: ಮತ್ತು 
ಪೊಲೀಸ್‌ ಪಡೆಯನ್ನು ವ್ಯವಸ್ಥೆ ಗೊಳಿಸಿದರು. ಕೋಟೆಗಳನ್ನು ನಿರ್ಮಿಸಿದರು. ಅನಾಥೆರು, 
ವಿಧವೆಯರು ಮತ್ತು ನಿರ್ಗತಿಕರ ಪೋಷಣೆಯ ವ್ಯವಸ್ಥೆ ಮಾಡಿದರು. ಅಲ್ಲಲ್ಲಿ ಸಣ್ಣ- 
ದೊಡ್ಡ ವಿದ್ಯಾಲಯಗಳನ್ನು ಸ್ಥಾಪಿಸಿದರು. ಅಧ್ಯಾಪಕರಿಗೆ ಸಂಬಳವನ್ನು 
ನಿಗದಿಪಡಿಸಿದರು. ದುರ್ಬಲರು ಮತ್ತು ಮುಸ್ಲಿಮೇತರರಿಗೂ ಖಜಾನೆಯಿಂದ 
ಮಾಸಾಶನವನ್ನು ನಿಶ್ಚಯಿಸಿದರು. ನೀರಾವರಿಗಾಗಿ ನಾಲೆಗಳನ್ನು ನಿರ್ಮಿಸಿದರು 
ಮತ್ತು ಅಗತ್ಯವಿರುವಲ್ಲಿ ಕೆರೆಗಳನ್ನು. ಕಟ್ಟಿಸಿದರು. 

ಹ. ಉಮರ್‌ರ(ರ) ಕಾಲದಲ್ಲಿ ತರಾವೀಹ್‌ ನಮಾರುನ್ನು ಸಾಮೂಹಿಕವಾಗಿ 
ನಿರ್ವಹಿಸುವ ವ್ಯವಸ್ಥೆ ಮಾಡಲಾಯಿತು. ಇಸ್ಲಾಮೂ ಖಲೀಫರಿಗೆ 'ಅಮೂರುಲ್‌ 
ಮೂಮಿನೀನ್‌' (ಸತ್ಯವಿಶ್ವಾಸಿಗಳ ನಾಯಕ) ಎಂಬ ಬಿರುದನ್ನು ನಿಗದಿಪಡಿಸಲಾಯಿತು. 
ಬಸ್ರಾ, ಕೂಫಾ, ಫಿಸ್ತಾತ್‌, ಮೌಸಿಲ್‌ ಮತ್ತು ಜೀರಾ ಎಂಬ ಐದು ನಗರಗಳನ್ನು 
ಅತ್ಯಂತ ಮನೋಹರವಾಗಿ ನಿರ್ಮಿಸಲಾಯಿತು. ಅಧಿಕೃತ ಬೈತುಲ್‌ಮಾಲನ್ನು 
(ಸರಕಾರೀ ಖಜಾನೆ) ಸ್ಥಾಪಿಸಲಾಯಿತು. ವಿವಿಧೆಡೆ, ಪ್ರಮುಖ ಕೂಡು ರಸ್ತೆಗಳಲ್ಲಿ, 
ನಗರ ಕೇಂದ್ರಗಳಲ್ಲಿ ಪ್ರಯಾಣಿಕರ ತಂಗುದಾಣ(ಛತ್ರ)ಗಳನ್ನು ಕಟ್ಟಿಸಿದರು. 
ಅಗತ್ಯವಿರುವೆಡೆ ಬಾವಿಗಳನ್ನು ತೋಡಿಸಿದರು. ಒಟ್ಟಿನಲ್ಲಿ ಒಂದು ಅತ್ಯುತ್ತಮ 
ಆಡಳಿತ ಯಂತ್ರವನ್ನು ವ್ಯವಸ್ಥಿತಗೊಳಿಸಲಾಯಿತು. ಇಂದಿಗೂ ಜನರು ಆ 
ಕಾಲಘಟ್ಟವನ್ನು ಸ್ಮರಿಸುತ್ತಾರೆ. ಮಹಾತ್ಮಾ ಗಾಂಧಿಯವರೂ ಹರ್ರ್ರುತ್‌ ಉಮರ್‌ರ(ರ) 
ಆಡಳಿತವನ್ನು ಇಷ್ಟಪಟ್ಟಿದ್ದರು ಮತ್ತು ಅವರ ಮಾದರಿಯನ್ನು ತಮ್ಮದಾಗಿಸುವಂತೆ 
ಜನರಿಗೆ ಉಪದೇಶಿಸುತ್ತಿದ್ದರು. 


ಖಲೀಫಾ ಉಮರ್‌ರ(ರ) ಪಾವನ ಜೀವನ , 

ಹ. ಉಮರ್‌ರ(ರ) ಜೀವನ ಅತ್ಯ೦ತ ಪರಿಶುದ್ಧವಾಗಿತ್ತು. ಅವರು ನಿರಾಡಂಬರ 
ಪ್ರಿಯರಾಗಿದ್ದರು. ತೇಪೆ ಹಚ್ಚಿದ ವಸ್ತ್ರ ಧರಿಸುತ್ತಿದ್ದರು. ಸಾಧಾರಣವಾದ ಅಹಾರ 
ಸೇವಿಸುತ್ತಿದ್ದರು. ಎಲ್ಲರೊಡನೆ ಬೆರೆಯುತ್ತಿದ್ದರು. ಸಂಗಡಿಗರ ದುಃಖ, ದುಮ್ಮಾನಗಳ 
ಬಗ್ಗೆ ಕಾಳಜಿ ವಹಿಸುತ್ತಿದ್ದರು. ರಾತ್ರಿಯ ವೇಳೆ  ದೀರ್ಫ ನಮಾರ್‌ನಲ್ಲಿ 


ಸಚ್ಚಾದೀನ್‌ ಭಾಗ-4 109 


ತಲ್ಲೀನರಾಗಿರುತ್ತಿದ್ದರು. ಸದಾ ಅಲ್ಲಾಹನಿಗೆ ಭಯಪಡುತ್ತಿದ್ದರು. ಕೆಲವೊಮ್ಮೆ 
ಕುರ್‌ಆನ್‌ ಪಠಿಸುವಾಗ ಕಣ್ಣೀರು ಬತ್ತುವ ವರೆಗೂ ಅತ್ತುಬಿಡುತ್ತಿದ್ದರು. 


ಪವಿತ್ರ ಕುರ್‌ಆನ್‌ ತರಗತಿಗಳು 

ಉಮರ್‌ರು(ರ) ಪವಿತ್ರ ಕುರ್‌ಆನನ್ನು ಕಲಿಯುವ ಮತ್ತು ಕಲಿಸುವ ಒಂದು 
ತರಗತಿಯನ್ನು ಸ್ಥಾಪಿಸಿದ್ದರು. ಅದರಲ್ಲಿ ಹಿರಿಯ ಸಹಾಬಿಗಳು ಸೇರಿ ಕುರ್‌ಆನಿನ 
ಬಗ್ಗೆ ಚಿಂತನ ಮಂಥನ ನಡೆಸುವ ಮೂಲಕ ಜನರಲ್ಲಿ ಪವಿತ್ರ ಕುರ್‌ಆನಿನ ಬಗ್ಗೆ 
ಆಸಕ್ತಿ ಹುಟ್ಟುವಂತೆ ಮಾಡುತ್ತಿದ್ದರು. 


ಉಮರ್‌ರ(ರ) ಅಂತ್ಯ 

ಮದೀನಾದಲ್ಲಿ ಫೈರೋರು್‌ ಎಂಬೋರ್ವ ಫಾರ್ಸಿ ಗುಲಾಮನಿದ್ದ. ಯಾವುದೋ 
ಒಂದು ಪ್ರಕರಣದಲ್ಲಿ ಅವನಿಗೆ ಖಲೀಫಾರೊಡನೆ ವೈಮನಸ್ಸು೦ಟಾಯಿತು. ಅದೇ 
ಕಾರಣದಿಂದ ಆತ ಹೊಂಚು ಹಾಕುತ್ತಿದ್ದ. ಒಮ್ಮೆ ಖಲೀಫಾ ಉಮರ್‌ರು(ರ) ಫಜ್ರ್‌ 
ನಮಾರು್‌ ನಿರ್ವಹಿಸಲು ನಿಂತಾಗ ಈತ ಹಿಂದಿನಿಂದ ಆರು ಬಾರಿ ಹಲ್ಲೆ ನಡೆಸಿದ. 
ಅದರಿಂದ ಜರ್ರುರಿತರಾದ ಉಮರ್‌ರು(ರ) ಅಬ್ದುರ್ರಹ್ಮಾನ್‌ ಬಿನ್‌ ಔಫ್‌ರನ್ನು(ರ) 
ತಮ್ಮ ಸ್ಥಾನದಲ್ಲಿ ನಿಲ್ಲಿಸಿ ನಮಾರ್‌ಗೆ ನೇತೃತ್ವ ವಹಿಸಲು ಸೂಚಿಸಿದರು. 
ತರುವಾಯ ಗಾಯದ ತೀವ್ರತೆಯಿಂದಾಗಿ ಅವರು ಕುಸಿದು ಬಿದ್ದರು. ಫೈರೋರು್‌ 
ಓಡಿ ಹೋಗಿ ಆತ್ಮಹತ್ಯೆ ಮಾಡಿಕೊಂಡನು. ಹೀಗೆ ಉಮರ್‌ರು(ರ) ಹಿ.ಶ. 24ರಲ್ಲಿ 
ನಿಧನರಾದರು. (ಇನ್ನಾ ಲಿಲ್ಲಾಹಿ ವಣನ್ನಾ ಇಲೈಹಿ ರಾಜಿಊನ್‌) ಹ. ಸುಹೈಬ್‌ 
ರೂಮಿಯವರು(ರ) ಅವರ ಜನಾರಭಾ ನಮಾರು್‌ಗೆ ನೇತೃತ್ವ ವಹಿಸಿದರು. 


ಹ. ಉಸ್ಮಾನ್‌(ರ) 


ಹೆಸರು ಉಸ್ಮಾನ್‌(ರ) ಮತ್ತು ತಂದೆಯ ಹೆಸರು ಅಫ್ಸಾನ್‌ ಎಂದಾಗಿತ್ತು. 
ಅರೇಬಿಯಾದ ಕುಲೀನ ಮತ್ತು ಗೌರವಸ್ಥ ಕುಟುಂಬಕ್ಕೆ ಸೇರಿದ್ದರು. ಅಲ್ಲಾಹನು 
ಉಸ್ಮಾನ್‌ರಿಗೆ(ರ) ಅಪಾರ ಸಂಪತ್ತನ್ನು ನೀಡಿ ಅನುಗ್ರಹಿಸಿದ್ದನು. ಇಸ್ಲಾಮ್‌ 
ಸ್ವೀಕರಿಸಿದ ಬಳಿಕ ಅವರು ತಮ್ಮ ಇಡೀ ಸಂಪತ್ತನ್ನು ಇಸ್ಲಾಮಿಗಾಗಿ ವ್ಯಯಿಸಿದರು. 


ಬಿರುದು 
"ಹ. ಉಸ್ಮಾನ್‌ರಿಗೆ 'ದುನ್ನೂರೈನ್‌' (ಅಂದರೆ- ಎರಡು ಪ್ರಕಾಶದವರು) ಎಂಬ 
ಬಿರುದಿತ್ತು. ಮುಸ್ಲಿಮರಾದ ಬಳಿಕ ಪ್ರವಾದಿವರ್ಯರು(ಸ) ತಮ್ಮ ಪುತ್ರಿ 


110 ಖುಲಫಾಉರ್ರಾಶಿದೀನ್‌ 


ರುಕಿಯ್ಯಾರನ್ನು(ರ) ಉಸ್ಮಾನ್‌ರಿಗೆ ನಿಕಾಹ್‌ ಮಾಡಿಸಿಕೊಟ್ಟರು. ಆದರೆ ರುಕಿಯ್ಕಾರು(ರ) 
ಮದೀನಾ ತಲುಪಿದ ಕೆಲವೇ. ದಿನಗಳಲ್ಲಿ ನಿಧನರಾದರು. ಇದರಿಂದಾಗಿ 
ಹ. ಉಸ್ಮಾನ್‌ರಿಗೇರ) ತೀವ್ರ ಆಘಾತವಾಯಿತು. ಪತ್ನಿಯ ಅಗಲಿಕೆಯ ದುಃಖ 
ಒಂದೆಡೆಯಾದರೆ ಪ್ರವಾದಿವರ್ಯರಿ೦ದ(ಸ) ಸಂಬಂಧ ಕಡಿದುಕೊಂಡೆನೆಂಬ ಖೇದ 
ಅದಕ್ಕಿಂತಲೂ ಹೆಚ್ಚಾಗಿತ್ತು. ಹೀಗಿರುತ್ತಾ ಪ್ರವಾದಿವರ್ಯರು(ಸ) ಉಸ್ಮಾನ್‌ರಿಗೆ(ರ) 
ತಮ್ಮ ಪುತ್ರಿ ಉಮ್ಮು ಕುಲ್ಲುಮ್‌ರನ್ನು(ರ) ನಿಕಾಹ್‌ ಮಾಡಿಸಿ ಕೊಡುವ ಮೂಲಕ ` 
` ಅವರಿಗೆ ಸಾ೦ತ್ಚನ ನೀಡಿದರು. ಹಾಗಾಗಿ ಹ. ಉಸ್ಮಾನ್‌ರಿಗೆ(ರ) ಜ್‌ 
ಎಂಬ ಬಿರುದು ಲಭಿಸಿತು. : 

ಹ. ಉಸ್ಮಾನ್‌ರು(ರ) ಬಾಲ್ಕದಲ್ಲಿಯೇ ಸತ್ಯವಂತರೂ ನಿರ್ಮಲ ಹೃದಯಿಯೂ 
ಆಗಿದ್ದರು. ಅವರು ಅತ್ಯಂತ ಲಜ್ಞಾವಂತರಾಗಿದ್ದರು. ಅಶ್ಲೀಲ ವಿಷಯಗಳ 
ಹತ್ತಿರವೂ ಸುಳಿಯುತ್ತಿರಲಿಲ್ಲ. ಸದಾ ಸಚ್ಚಾರಿತ್ರ್ಯವ೦ತರ ಸಾಂಗತ್ಯದಲ್ಲಿರುತ್ತಿದ್ದರು. 
ಹ. ಅಬೂಬಕರ್‌ರೊಂದಿಗಂತೂ ಅವರಿಗೆ ಗಾಢ ಸ್ನೇಹವಿತ್ತು. ಅವರ ಹಿತವಚನದಿಂದ 
ಪ್ರಭಾವಿತರಾಗಿಯೇ ಇಸ್ಲಾಮಿನ ಬಗ್ಗೆ ಅರಿತುಕೊ೦ಡು ಅದನ್ನು ಅಂಗೀಕರಿಸಿದ್ದರು. 


ವಲಸೆ 

ಹ. ಉಸ್ಮಾನ್‌ರು(ರ) ಎರಡು ಹಿಜ್ರತ್‌ಗಳನ್ನು ಮಾಡಿದ್ದರು. ಮೊದಲು 
ಅಬಿಸೀನಿಯಾಕ್ಕೆ ವಲಸೆ ಹೋದರು. ಆದರೆ ಕೆಲವೇ ದಿನಗಳಲ್ಲಿ ಅಲ್ಲಿಂದ ಮಕ್ಕಾಗೆ 
ಮರಳಿದರು. ಬಳಿಕ ಮದೀನಾಕ್ಕೆ ವಲಸೆ ಹೋದವರು ಅಲ್ಲಿಯೇ ನೆಲೆಸಿದರು. 
ಮದೀನಾದ ಮೇಲೆ ಆಕ್ರಮಣವಾದಾಗ ನಡೆದ ಎಲ್ಲ ಯುದ್ಧಗಳಲ್ಲಿಯೂ ಅವರು 
ಭಾಗವಹಿಸಿದ್ದರು. ಬದ್ರ್‌ ಯುದ್ಧವೊ೦ದರಲ್ಲಿ ಮಾತ್ರ ಹ. ರುಕಿಯ್ಕಾರ(ರ) 
ಅಸ್ವಾಸ್ಕ್ಯದಿಂದಾಗಿ ಭಾಗವಹಿಸಲಾಗಲಿಲ್ಲ. ಆ ಬಗ್ಗೆ ಅವರಿಗೆ ಅಪಾರ ಖೇದವಿತ್ತು. 


ಖಿಲಾಫತ್‌ 

ಖಲೀಫಾ ಉಮರ್‌ರ(ರ) ಕಾಲಾನಂತರ ಜನತೆಯ ಇಚ್ಛೆಯಂತೆ 
ಹ. ಅಬ್ದುರ್ರಹ್ಮಾನ್‌ ಬಿನ್‌ ಔಫ್‌ರು(ರ) ಉಸ್ಮಾನ್‌ರನ್ನು(ರ) ಖಲೀಫರೆಂದು 
ಘೋಷಿಸಿದರು. ಖಲೀಫಾ ಉಸ್ಮಾನ್‌ರ(ರ) ಆಡಳಿತ ಕಾಲದಲ್ಲಿ ಮುಸ್ಲಿಮರ ಸಂಖ್ಯೆ 
ಗಣನೀಯವಾಗಿ ಏರಿತ್ತು. ಎಲ್ಲೆಡೆ ಒಳಿತಿನ ಚರ್ಚೆ ನಡೆಯುತ್ತಿತ್ತು. 
ಬೈತುಲ್‌ಮಾಲ್‌ನಲ್ಲಿ ಅಪಾರ ಧನ ಸಂಗ್ರಹವಾಯಿತು ಮತ್ತು ಜನತೆ 
ಹಿಂದೆಂದಿಗಿಂತಲೂ ಹೆಚ್ಚು ಸುಭಿಕ್ಷರಾಗಿದ್ದರು. 


ಸಚ್ಚಾದೀನ್‌ ಭಾಗ-4 111 


ಮಸ್ತಿದುನ್ನಬವಿಯ ವಿಸ್ತರಣೆ 

ಮುಸ್ಲಿಮರ ಸಂಖ್ಯೆ ಹೆಚ್ಚಾಗಿ ಮಸ್ಜಿದುನ್ನಬವಿಯಲ್ಲಿ ನಮಾಯಿಗೆ ಸ್ಥಳಾವಕಾಶದ 
ಕೊರತೆ ತಲೆದೋರಿದಾಗ, ಖಲೀಫಾ ಉಸ್ಮಾನ್‌ರು(ರ) ಸ್ವಂತ ಖರ್ಚಿನಿಂದ 
ಮಸೀದಿಯ ಸುತ್ತಮುತ್ತಲ ಜಾಗಗಳನ್ನು ಖರೀದಿಸಿ ಮಸೀದಿಯ ವಿಸ್ತರಣಾ ಕಾರ್ಯ 
ಕೈಗೆತ್ತಿಕೊಂಡರು. ಈ ರೀತಿಯಾಗಿ ಸುಂದರವಾದ ಭವ್ಮ ಮಸೀದಿಯ 
ನಿರ್ಮಾಣವಾಯಿತು. ಖಲೀಫರು ಅಲ್ಲಲ್ಲಿ ಪ್ರಯಾಣಿಕರ ತಂಗುದಾಣಗಳನ್ನು 
ಕಟ್ಟಿಸಿದರು. ಮಸೀದಿಗಳು, ಸರಕಾರಿ ಕಚೇರಿಗಳು ಮತ್ತು ಸರಕಾರಿ ಕಟ್ಟಡಗಳನ್ನು 
ನಿರ್ಮಿಸಿದರು. ಸೇತುವೆ ಮತ್ತು ರಸ್ತೆಗಳ ನಿರ್ಮಾಣ ಕಾರ್ಯವೂ ಭರದಿಂದ 
ಸಾಗಿತು. ಖೈಬರ್‌ನ ಕಡೆಗೆ ಯಾವಾಗಲೂ ನೆರೆ ಹಾವಳಿಯ ಆತಂಕವಿರುತ್ತಿತ್ತು. 
ಖಲೀಫರು ಅಲ್ಲಿ ಬೃಹತ್‌ ಅಣೆಕಟ್ಟೊ೦ದನ್ನು ಕಟ್ಟಿಸಿದರು. 


ಕುರ್‌ಆನಿನ ಪ್ರಕಾಶನ 

ಎಲ್ಲಕಿ೦ತಲೂ ಮಿಗಿಲಾಗಿ ಖಲೀಫಾ ಉಸ್ಮಾನ್‌ರಲ್ಲಿ(ರ) ಧರ್ಮ ಪ್ರಚಾರದ 
ಬಗ್ಗೆ ತುಡಿತವಿತ್ತು. ಅವರು ಸ್ವಯಂ ಜನರ ಬಳಿಗೆ ತೆರಳಿ ಇಸ್ಲಾಮಿನ 
ಸ೦ದೇಶವನ್ನಿಡುತ್ತಿದ್ದರು. ಈ ರೀತಿಯಾಗಿ ಜನರು ಇಸ್ಲಾಮಿನೆಡೆಗೆ ಆಕರ್ಷಿತರಾಗಿ, 
ಮುಸ್ಲಿಮರ ಸಂಖ್ಯೆ ಹೆಚ್ಚತೊಡಗಿತ್ತು. ಉಸ್ಮಾನ್‌ರ(ರ) ಆಡಳಿತ ಕಾಲದಲ್ಲಿ 
ಇಸ್ಲಾಮಿ ಸಾಮ್ರಾಜ್ಯವು ದೂರದೂರದ ವರೆಗೂ ಹರಡಿಕೊಂಡಿತ್ತು ಹಾಗೂ 
ಅರಬರಲ್ಲದ ಅನೇಕ ಮಂದಿ ಇಸ್ಲಾಮ್‌ ಸ್ಟೀಕರಿಸಿದರು. ಪವಿತ್ರ ಕುರ್‌ಆನನ್ನು 
ಖಲೀಫಾ ಅಬೂಬಕರ್‌ರ(ರ) ಕಾಲದಲ್ಲಿಯೇ ಗ್ರ೦ಥರೂಪದಲ್ಲಿ ಬರೆಸಲಾಗಿತ್ತು. 
ಆದರೆ ಪಠಿಸುವ ಒಂದು ನಿರ್ದಿಷ್ಟ ಶೈಲಿಯನ್ನು ನಿಗದಿ ಪಡಿಸಿರಲಿಲ್ಲ. ಬದಲಾಗಿ 
ಪ್ರತಿಯೊಂದು ಗೋತ್ರದ ಜನರೂ ತಂತಮ್ಮ ಶೈಲಿಯಲ್ಲೇ ಪಠಿಸುತ್ತಿದ್ದರು. 
ಖಲೀಫಾ ಉಸ್ಮಾನ್‌ರು(ರ) ಹಿರಿಯ ಸಹಾಬಿಗಳ(ರ) ಜತೆ ಚರ್ಚಿಸಿ ಪವಿತ್ರ 
ಕುರ್‌ಆನನ್ನು ಪಠಿಸುವ ಒಂದು ಶೈಲಿಯನ್ನು ನಿಗದಿಪಡಿಸಿದರು. ಅದನ್ನು ಕುರೈಶ್‌ 
ಪಠಣ ಶೈಲಿಯಲ್ಲಿ ಬರೆಸಿ ಸಾಮ್ರಾಜ್ಯದಾದ್ಯಂತ ಹಂಚಿದರು. ಈ ಮೂಲಕ ಎಲ್ಲ 
ಮುಸ್ಲಿಮರೂ ಒಂದೇ ಶೈಲಿಯಲ್ಲಿ ಕುರ್‌ಆನನ್ನು ಪಠಿಸುವಂತಾಯಿತು. 


ನಿರಾಡಂಬರ ಜೀವನ 

' ಇಸ್ಲಾಮ್‌ ಸ್ವೀಕರಿಸುವುದಕ್ಕೆ ಮೊದಲು ಹ. ಉಸ್ಮಾನ್‌ರು(ರ) ಆಡಂಬರದ 
ಜೀವನ ಸಾಗಿಸುತ್ತಿದ್ದರು. ಆದರೆ ಪ್ರವಾದಿ ಮುಹಮ್ಮದ್‌ರ(ಸ) ಮೇಲೆ ವಿಶ್ವಾಸ 
ತಾಳಿದ ಬಳಿಕ ಎಲ್ಲ ರೀತಿಯ ಐಷಾರಾಮವನ್ನು ತ್ಕಜಿಸಿ ಬಡವರಂತೆ ಜೀವಿಸ 
ತೊಡಗಿದರು. ಹ. ಉಸ್ಮಾನ್‌ರು(ರ) ಅರೇಬಿಯಾದ ಬಹುದೊಡ್ಡ ವರ್ತಕರಾಗಿದ್ದರು. 


112 ಖುಲಫಾಉರ್ರಾಶಿದೀನ್‌ 


ಅಲ್ಲಾಹನು ಅವರಿಗೆ ಸಕಲ ಸೌಭಾಗ್ಯವನ್ನು ನೀಡಿದ್ದನು. ಅವರ ಕೈಕೆಳಗೆ ಅನೇಕ 
ನೌಕರರಿದ್ದರೂ ತಮ್ಮ ಕೆಲಸವನ್ನು ಸ್ವತಃ ತಾವೇ ಮಾಡುತ್ತಿದ್ದರು. ಸಂಬಂಧಿಕರೊಂದಿಗೆ 
ಸದ್ವರ್ತನೆ ತೋರುತ್ತಿದ್ದರು. ಬಡವರಿಗೆ, ನಿರ್ಗತಿಕರಿಗೆ ಆದಷ್ಟು ಸಹಾಯ 
ಒದಗಿಸುತ್ತಿದ್ದರು. ದಾನಧರ್ಮಗಳಲ್ಲಿ ವಿಶೇಷ ಆಸಕ್ತಿ ವಹಿಸುತ್ತಿದ್ದರು. ಒಮ್ಮೆ 
ಅರೇಬಿಯಾವು ಭೀಕರ ಬರಗಾಲಕ್ಕೆ ತುತ್ತಾಯಿತು. ಬಡ ಜನರು ಹಸಿದು ಸಾಯುವ 
ಸ್ಥಿತಿಗೆ ತಲಪಿದ್ದರು. ಆ ಸಂದರ್ಭದಲ್ಲಿ ಹ. ಉಸ್ಮಾನ್‌(ರ) ಹೊರದೇಶದಿಂದ 200 
ಒಂಟೆಗಳಲ್ಲಿ ತಮ್ಮ ವ್ಯಾಪಾರಿ ಸರಕುಗಳನ್ನು ಹೇರಿಕೊಂಡು ಬಂದರು. ವ್ಯಾಪಾರಿಗಳೆಲ್ಲ 
ನಾಮುಂದು ತಾಮುಂದು ಎಂದು ಮುಗಿಬಿದ್ದರು. ಆದರೆ, ಉಸ್ಮಾನ್‌(ರ), "ಯಾರು 
ಎಲ್ಲರಿಗಿ೦ತಲೂ ಹೆಚ್ಚು ಲಾಭವನ್ನು ನೀಡಿ ಖರೀದಿಸುತ್ತಾರೋ ಅವರಿಗೆ ನಾನು 
ಮಾರುವೆನು" ಎಂದರು. ಹೀಗೆ ಅವರು ಸಂಪೂರ್ಣ ಸರಕನ್ನು ಬಡವರು ಮತ್ತು 
ನಿರ್ಗತಿಕರಲ್ಲಿ ಹಂಚಿದರು. 

ಹ. ಉಸ್ಮಾನ್‌ರು(ರ) ಅತ್ಯ೦ತ ಲಜ್ಞಾವಂತರಾಗಿದ್ದರು. ಬಚ್ಚಲು ಮನೆಯಲ್ಲಿ 
ಬಾಗಿಲು ಮುಚ್ಚಿಯೂ ಲುಂಗಿ ಉಟ್ಟುಕೊ೦ಡೇ ಸ್ನಾನ ಮಾಡುತ್ತಿದ್ದರು. ಅವರ 
ಬಗ್ಗೆ ಪ್ರವಾದಿವರ್ಯರು(ಸ) ಹೀಗೆ೦ದಿದ್ದಾರೆ, "ಉಸ್ಮಾನ್‌ರನ್ನು ಕ೦ಡರೆ ದೇವಚರರೂ 
ನಾಚುತ್ತಿದ್ದರು.* 


ಮರಣ (ಶಹಾದತ್‌) 

ಹ. ಉಸ್ಮಾನ್‌ರು(ರ) ಖಲೀಫರಾದ ಬಳಿಕ 6 ವರ್ಷಗಳ ತನಕ ಸಾಮ್ರಾಜ್ಯದಲ್ಲಿ 
ಸುಖ-ಶಾ೦ತಿಯಿತ್ತು. ಆದರೆ ಕ್ರಮೇಣ ಅಲ್ಲಲ್ಲಿ ದ೦ಗೆ, ಒಳಸ೦ಚುಗಳು, ಹುಟ್ಟಿಕೊಳ್ಳ 
ತೊಡಗಿದುವು. ಕೆಲವು ಮ೦ದಿಯ೦ತೂ ಹ. ಉಸ್ಮಾನ್‌ರ೦ತ(ರ) ಸಜ್ಜನ ವ್ಯಕ್ತಿಯ 
ವೈರಿಗಳಾಗಿ ಬಿಟ್ಟರು. ದಂಗೆಕೋರರನ್ನು ದಮನಿಸಲು ಉಸ್ಮಾನ್‌ರು(ರ) ಒಂದೇ 
ಬಂದು ಆದೇಶ ನೀಡಿದ್ದರೆ ಸಾಕಿತ್ತು. ಆದರೆ ಅವರು ಮುಸ್ಲಿಮರ ರಕ್ತಪಾತವನ್ನೂ 
ಇಷ್ಟಪಡಲಿಲ್ಲ. ಕೊನೆಗೆ ವಿದ್ರೋಹಿಗಳು ಹ. ಉಸ್ಮಾನ್‌ರ(ರ) ಮನೆಯನ್ನು 
ಸುತ್ತುವರಿದು, ಗೋಡೆ ಹಾರಿ ಒಳ ನುಗ್ಗಿದರು. ಉಸ್ಮಾನ್‌ರು(ರ) ಪವಿತ್ರ 
ಕುರ್‌ಆನಿನ ಪಠಣದಲ್ಲಿ ತಲ್ಲೀನರಾಗಿದ್ದರು. ಅಷ್ಟರಲ್ಲಿ ವಿದ್ರೋಹಿಗಳು ಅವರ(ರ) 
ಮೇಲೆ ಹಲ್ಲೆ ಮಾಡಿದರು. ಆ ವೇಳೆ ಉಸ್ಮಾನ್‌ರು(ರ), "ನಿಮ್ಮ ಸಹಾಯಕ್ಕೆ ಕೇವಲ 
ಅಲ್ಲಾಹನೇ ಸಾಕು. ಅವನು ಸಕಲವನ್ನು ಆಲಿಸುವವನೂ ಅರಿಯುವವನೂ 
ಆಗಿದ್ದಾನೆ" ಎಂಬ ವಚನವನ್ನು ಪಠಿಸುತ್ತಿದ್ದರು. ಅಷ್ಟರಲ್ಲಿ ಅವರ ದೇಹದಿಂದ 
ರಕ್ತ ಚೆಲ್ಲಿ ಕುರ್‌ಆನಿನ ಹಾಳೆಗಳಲ್ಲಿ ಹರಡಿತು. 

ಇನ್ನಾಲಿಲ್ಲಾಹಿ ವಣನ್ನಾ ಇಲೈಹಿ ರಾಜಿಊನ್‌. 


ಸಚ್ಚಾದೀನ್‌ ಭಾಗ-4 113 


ಹ. ಅಲೀ ಬಿನ್‌ ಅಬೀ ತಾಲಿಬ್‌(ರ) 


ಹ. ಅಲೀಯವರ(ರ) ರೂಢನಾಮ ಅಬೂತುರಾಬ್‌ ಎಂದೂ ಬಿರುದು 
ಹೈದರ್‌ ಎಂದೂ ಆಗಿತ್ತು. ತಂದೆಯ ಹೆಸರು ಅಬೂತಾಲಿಬ್‌ ಮತ್ತು ತಾಯಿ 
ಫಾತಿಮಾ(ರ). ಅಬೂತಾಲಿಬ್‌ರು ಪ್ರವಾದಿವರ್ಯರ(ಸ) ಚಿಕ್ಕಪ್ಪರಾಗಿದ್ದರು. ತಾತ 
ಅಬ್ದುಲ್‌ ಮುತ್ತಲಿಬ್‌ರ ನಿಧನಾನಂತರ ಪ್ರವಾದಿ ಮುಹಮ್ಮದ್‌ರ(ಸ) ಪಾಲನೆ 
ಪೋಷಣೆಯನ್ನು ಅಬೂತಾಲಿಬ್‌ರೇ ವಹಿಸಿದ್ದರು. ಕಠಿಣ ಪರಿಸ್ತಿತಿಯಲ್ಲೂ ಅವರು 
ಪ್ರವಾದಿವರ್ಯರ(ಸ) ಕೈ ಬಿಟ್ಟವರಲ್ಲ. ಅಬೂತಾಲಿಬ್‌ರು ಜೀವಿಸಿದ್ದಷ್ಟು ಕಾಲ 
ಮಕ್ಕಾದ ಸತ್ಯನಿಷೇಧಿಗಳು ಪ್ರವಾದಿವರ್ಯರಿಗೆ(ಸ) ಕಿರುಕುಳ ನೀಡಲು 
ಹಿಂಜರಿಯುತ್ತಿದ್ದರು. ಹ. ಅಲೀಯವರ ತಾಯಿ ಫಾತಿಮಾ(ರ) ಇಸ್ಲಾಮ್‌ 
ಸ್ವೀಕರಿಸಿದ್ದರು. ಮದೀನಾಕ್ಕೆ ವಲಸೆ ಹೋಗಿ, ಅಲ್ಲೇ ನಿಧನ ಹೊಂದಿದ್ದರು. 
ಪ್ರವಾದಿವರ್ಯರು(ಸ) ತಮ್ಮ ಚಿಕ್ಕಮ್ಮನ(ರ) ಕಫನ್‌ಗಾಗಿ ತಮ್ಮ ಚಾದರವನ್ನೇ 
ನೀಡಿದ್ದರು. 

ಹ. ಅಲೀ(ರ) ಬಾಲ್ಕದಿಂದಲೇ ಪ್ರವಾದಿವರ್ಯರ(ಸ) ಪೋಷಣೆಯಲ್ಲಿ 
ಬೆಳೆದಿದ್ದರು. ಅಲೀಯವರ ಮೇಲೆ ಪ್ರವಾದಿವರ್ಯರಿಗೆ(ಸ) ಅಪಾರ ಮಮತೆಯಿತ್ತು. 
ಅಲೀ(ರ) ಕೂಡ ಪ್ರವಾದಿವರ್ಯರ(ಸ) ಸೇವೆಯಲ್ಲಿ ಸ೦ತೋಷ ಕಾಣುತ್ತಿದ್ದರು. 
ಅಲ್ಲಾಹನು ಅಲೀಯವರಿಗೆರ) ಬಾಲ್ಯದಲ್ಲಿಯೇ ಸತ್ಕವಿಶ್ವಾಸದ ಸೌಭಾಗ್ಯವನ್ನು 
ಕರುಣಿಸಿದ್ದನು. ಇಸ್ಲಾಮ್‌ ಸ್ಟೀಕರಿಸಿದ ಮಕ್ಕಳ ಪೈಕಿ ಅಲೀ(ರ) ಮೊದಲಿಗರಾಗಿದ್ದರು. 
ಅವರಿಗೆ(ರ) ಪ್ರವಾದಿವರ್ಯರ(ಸ) ಮೇಲೆ ಬಹಳ ಪ್ರೀತಿಯಿತ್ತು. ಪ್ರವಾದಿ ಪ್ರೇಮಕ್ಕಾಗಿ 
ಅವರು ಎಂತಹ ಸಂಕಷ್ಟವನ್ನೂ ಸಹಿಸಲು ಸಿದ್ದರಾಗಿರುತ್ತಿದ್ದರು. 


ಹಿಜ್ರತ್‌ 

ಮುಸ್ಲಿಮರಿಗೆ ಮದೀನಾಕ್ಕೆ ವಲಸೆ ಹೋಗಲು ಆದೇಶ ದೊರೆತ ಬಳಿಕ ಎಲ್ಲ 
ಪ್ರಮುಖರೂ ಮದೀನಾಕ್ಕೆ ಹೋದರು. ಕೇವಲ ಪ್ರವಾದಿವರ್ಯರು(ಸ), 
ಹ. ಅಬೂಬಕರ್‌(ರ) ಮತ್ತು ಅಲೀ(ರ) ಉಳಿದಿದ್ದರು. ಪ್ರವಾದಿವರ್ಯರಿಗೆ(ಸ) 
ಮದೀನಾಕ್ಕೆ ವಲಸೆ ಹೋಗುವ ಅನುಮತಿ ದೊರೆತಾಗ ಸತ್ಯನಿಷೇಧಿಗಳು 
ಪ್ರವಾದಿವರ್ಯರನ್ನು(ಸ) ಹತ್ಯೆಗೈಯುವ ಉದ್ದೇಶದಿಂದ ಅವರ ಮನೆಯನ್ನು 
ಸುತ್ತುವರಿದಿದ್ದರು. ಪ್ರವಾದಿವರ್ಯರು(ಸ) ತಮ್ಮ ಜಾಗದಲ್ಲಿ ಹ. ಅಲೀಯವರನ್ನು 
ಮಲಗಲು ಹೇಳಿ ಅಬೂಬಕರ್‌ರೊಡಗೂಡಿ ಮದೀನಾಕ್ಕೆ ತೆರಳಿದರು. 

ಮಕ್ಕಾದ ಸತ್ಯನಿಷೇಧಿಗಳು ಪ್ರವಾದಿವರ್ಯರ(ಸ) ಕಡುವೈರಿಗಳಾಗಿದ್ದರೂ 


114 ಖುಲಫಾಉರ್ರಾಶಿದೀನ್‌ 
LL 
ತಮ್ಮ ಹಣ ಮತ್ತು ಬೆಲೆಬಾಳುವ ವಸ್ತುಗಳನ್ನು ಪ್ರವಾದಿವರ್ಯರ(ಸ) ಬಳಿಯಲ್ಲೇ 
ಸುರಕ್ಷಿತವಾಗಿರಿಸುತ್ತಿದ್ದರು. ಏಕೆಂದರೆ, ಆಗಲೂ ಅವರಿಗೆ ಪ್ರವಾದಿವರ್ಯರ(ಸ) 
ಪ್ರಾಮಾಣಿಕತೆಯ ಬಗ್ಗೆ ಸಂಪೂರ್ಣ ವಿಶ್ವಾಸವಿತ್ತು. ಪ್ರವಾದಿವರ್ಯರು(ಸ) ಜನರ 
ವಿಶ್ವಸ್ಥ ಸೊತ್ತನ್ನು ಅವರವರಿಗೆ ಮರಳಿಸಿ ಆ ಬಳಿಕ ಮದೀನಾಕ್ಕೆ ಬರಲು ಸೂಚಿಸಿ 
ಅಲೀಯವರನ್ನು ಮನೆಯಲ್ಲಿ ಬಿಟ್ಟಿದ್ದರು. ಹ. ಅಲೀ(ರ) ಜೀವದ ಹಂಗು ತೊರೆದು 
ಪ್ರವಾದಿವರ್ಯರ(ಸ) ಜಾಗದಲ್ಲಿ ಚದ್ದರ ಹೊದ್ದು ಮಲಗಿದರು. ಮರುದಿನದಿಂದ 
ಜನರ ಸೊತ್ತುಗಳನ್ನು ಅವರವರಿಗೆ ಮರಳಿಸಿದ ಬಳಿಕವೇ ಎರಡು ಮೂರು 
ದಿನಗಳೊಳಗಾಗಿ ಮದೀನಾಕ್ಕೆ ಹೊರಟು ಹೋದರು. 


ಇಸ್ಲಾಮೂ ಯುದ್ಧಗಳು 

ಮದೀನಾ ತಲಪಿದ ಬಳಿಕ ನಡೆದ ಎಲ್ಲ ಇಸ್ಲಾಮೂ ಯುದ್ಧಗಳಲ್ಲಿ 
ಅಲೀಯವರು(ರ) ಭಾಗವಹಿಸಿದರು. ಬದ್ರ್‌ ಯುದ್ಧದ ಸಂದರ್ಭದಲ್ಲಿ ಸತ್ಯನಿಷೇಧಿಗಳ 
ಕಡೆಯಿಂದ ವಲೀದ್‌ ಮತ್ತು ಶೈಬಾ ಮುಸ್ಲಿಮರೆಡೆಗೆ ದಾಳಿಯೆಸಗಲು ಬಂದಾಗ 
ಹ. ಆಲೀಯವರು ಅವರೀರ್ವರನ್ನೂ ಧರೆಗುರುಳಿಸಿದರು. ಖೈಬರ್‌ ಕೋಟೆಯ 
ವಿಜಯ ಹ. ಅಲೀಯವರ(ರ) ಮಹತ್ತರ ಸಾಧನೆಯಾಗಿದೆ. ಅವರು ಇತರ 
ಯುದ್ಧಗಳಲ್ಲೂ ವೀರಾವೇಶದಿ೦ದ ಹೊರಾಡಿದ್ದರು. 


ವಿವಾಹ 

ಬದ್ರ್‌ ಯುದ್ಧದ ಬಳಿಕ ಪ್ರವಾದಿವರ್ಯರು(ಸ) ತಮ್ಮ ಪುತ್ರಿ ಫಾತಿಮಾರನ್ನು(ರ) 
ಅಲೀಯವರಿಗೆ(ರ) ನಿಕಾಹ್‌ ಮಾಡಿಕೊಟ್ಟರು. ನಿಕಾಹನ್ನು ಸ್ವತಃ ಪ್ರವಾದಿವರ್ಯರೇ(ಸ) 
ನೆರವೇರಿಸಿಕೊಟ್ಟರು. ಹ. 'ಫಾತಿಮಾರ(ರ) ಸಂತಾನ ಮುಂದುವರಿದು ಇಂದು 
'ಸಯ್ಕಿದುಸ್ಸಾದಾತ್‌' ಎ೦ದು ಕರೆಸಲ್ಪಡುತ್ತಾರೆ. 


ತಬೂಕ್‌ ಯುದ್ಧ 

ಹಿ. 9ರಲ್ಲಿ ಪ್ರವಾದಿವರ್ಯರು(ಸ) ತಬೂಕ್‌ ಯುದ್ಧಕ್ಕಾಗಿ ತೆರಳಿದಾಗ, 
ಊರವರ ರಕ್ಷಣೆಗಾಗಿ ಹ. ಅಲೀಯವರನ್ನು(ರ) ಮದೀನಾದಲ್ಲಿ ನಿಲ್ಲಲು ಸೂಚಿಸಿದರು 
ಮತ್ತು "ಅಲೀ, ನೀನು ನನ್ನ ಮಟ್ಟಿಗೆ ಮೂಸಾರಿಗೆ(ಅ) ಹಾರೂನ್‌(೮) ಇದ್ದಂತೆ" 
ಎಂದು ಹೇಳಿದ್ದರು. 


ಖಿಲಾಫತ್‌ 
ಹ. ಉಸ್ಮಾನ್‌ರ ಶಹಾದತ್‌ನ ಬಳಿಕ ಅನ್ಸಾರರು ಮತ್ತು ಮುಹಾಜಿರರು ಸೇರಿ 


ಸಚ್ಚಾದೀನ್‌ ಭಾಗ-4 115 


ಅಲೀಯವರನ್ನು(ರ) ಖಲೀಫರಾಗಲು ಒತ್ತಾಯಿಸಿದರು. ಹೀಗೆ ದುಲ್‌ಹಜ್ಜ್‌ 21ರ 
ಸೋಮವಾರದಂದು ಮಸ್ಲಿದುನ್ನಬವಿಯಲ್ಲಿ ಅಲೀಯವರು(ರ) ಜನರಿಂದ ಬೈಅತ್‌ 
(ಪ್ರತಿಜ್ಞಾ ವಿಧಿ) ಸ್ವೀಕರಿಸಿದರು. ಹ. ಅಲೀಯವರ(ರ) ಖಿಲಾಫತ್‌ ಸುಮಾರು ಐದು 
ವರ್ಷಗಳವರೆಗಿತ್ತು. ಆದರೆ ಆ ಸಮಯದಲ್ಲಿ ನಾಲ್ದೆಸೆಗಳಿ೦ದಲೂ ದಂಗೆ, 
ಒಳಜಗಳಗಳೆದ್ದುವು. ಮುಸ್ಲಿಮರು ಪರಸ್ಪರ ಅಪನಂಬಿಕೆ, ತಪ್ಪುಕಲ್ಪನೆಗಳಿ೦ದಾಗಿ 
ತಮ್ಮೊಳಗೇ ಜಗಳಾಡ ತೊಡಗಿದರು. ಹ ಅಲೀಯವರು(ರ) ಈ ಎಲ್ಲ ಒಳ 
ಜಗಳಗಳನ್ನು ತಡೆಯಲು ಬಹಳ ಶ್ರಮಿಸಿದರು. ಆದರೆ ಅದು ಅವರಿಂದ 
ಸಾಧ್ಯವಾಗಲಿಲ್ಲ. 


ದಾರಿದ್ರದ ಜೀವನ 

ಹ. ಅಲೀಯವರು(ರ) ಮೊದಲಿನಿಂದಲೂ ಬಡತನದಲ್ಲೇ ಬೆಳೆದವರು. 
ಲೌಕಿಕ ಸಂಪತ್ತಿನ ಬಗ್ಗೆ ಅವರು ಸ್ವಲ್ಪವೂ ಆಸಕ್ತಿ ವಹಿಸಿರಲಿಲ್ಲ. ಹ. ಫಾತಿಮಾರಿಗೆ(ರ) 
ವಿವಾಹಧನದ ರೂಪದಲ್ಲಿ ದೊರೆತ ಸಾಮಾನುಗಳಲ್ಲಿ ಒಂದಿಷ್ಟೂ ಹೆಚ್ಚಳವುಂಟು 
ಮಾಡಲು ಅಲೀಯವರಿಂದಾಗಿರಲಿಲ್ಲ. ಹ. ಅಲೀಯವರು(ರ) ಬಹಳ ಪರಿಶ್ರಮ 
ಪಡುತ್ತಿದ್ದರು. ಮನೆಯ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲಾ ಸ್ವತಃ ಮಾಡುತ್ತಿದ್ದರು. 
ಮನೆಗೆ ನೀರು ತ೦ದು ತುಂಬಿಸುತ್ತಿದ್ದರು. ಸೌದೆಯನ್ನು ಸ್ವತಃ ಸಂಗ್ರಹಿಸುತ್ತಿದ್ದರು. 
ಅವರ ಪತ್ನಿ ಫಾತಿಮಾ(ರ) ಕೂಡಾ ಮನೆಯಲ್ಲಿ ಸ್ವತಃ ಹಿಟ್ಟು ಅರೆಯುತ್ತಿದ್ದರು. 
ಮತ್ತಿತರ ಕಾರ್ಯಗಳನ್ನೂ ಸ್ವತಃ ಮಾಡುತ್ತಿದ್ದರು. ಅವರದು ಬಹಳ ಸರಳವಾದ 
ಜೀವನವಾಗಿತ್ತು. ಅವರು ದಪ್ಪ ವಸ್ತ್ರಗಳನ್ನು ಧರಿಸುತ್ತಿದ್ದರು. ಕೆಲವೊಮ್ಮೆ 
ಮನೆಯಲ್ಲಿ ಒಪ್ಪೊತ್ತಿನ ಊಟಕ್ಕೂ ಗತಿಯಿರುತ್ತಿರಲಿಲ್ಲ. ಅವರು ಸ್ವತಃ ಹಸಿದಿದ್ದರೂ 
ಬೇಡಲು ಬಂದವರನ್ನು ಬರಿಗೈಯಲ್ಲಿ ಕಳುಹಿಸುತ್ತಿರಲಿಲ್ಲ. 


ಅಲೀಯವರ ಅಂತ್ಯ 

ಜಗತ್ತು ಈ ದೇವನಿಷ್ಠರನ್ನು ಸುಖದಿ೦ದಿರಲು ಬಿಟ್ಟಿರಲಿಲ್ಲ. ಕೆಲವರಂತು 
ಅಲೀಯವರನ್ನು(ರ) ವಧಿಸಲಿಕ್ಕೆ ಹೊ೦ಚು ಹಾಕಿದ್ದರು. ಅಲೀಯವರು(ರ) ಫಜ್ರ್‌ 
ನಮಾರು್‌ನಲ್ಲಿ ಅಲ್ಲಾಹನಿಗೆ ಸಾಷ್ಟಾ೦ಗವೆರಗಿದ ಸ್ಥಿತಿಯಲ್ಲಿದ್ದಾಗ ಇಬ್ನು ಮುಲ್ಹಿಮ್‌ 
ಎಂಬ ನತದೃಷ್ಟನು ಖಡ್ಗದಿಂದ ಅವರ ಮೇಲೆ ಹಲ್ಲೆ ಮಾಡಿದನು. ಆತನನ್ನು 
ಜನರು ಬಂಧಿಸಿದರು. ಆದರೆ ಖಡ್ಗದಲ್ಲಿ ವಿಷಲೇಪಿಸಿದ್ದ ಕಾರಣ ಅಲೀಯವರ(ರ) 
ದೇಹವಿಡೀ ವಿಷ ಹರಡಿತು. ಇದೇ ಸ್ಥಿತಿಯಲ್ಲಿ ಅವರು ರಮರಖಾನ್‌ 20ರ 


116 ಖುಲಫಾ ಉರ್ರಾಶಿದೀನ್‌ 


ಶುಕ್ರವಾರದಂದು ಇಹಲೋಕ ತ್ಯಜಿಸಿದರು. 'ಇನ್ನಾಲಿಲ್ಲಾಹಿ ವಣನ್ನಾ ಇಲೈಹಿ 
ರಾಜಿಊನ್‌' (ನಾವೆಲ್ಲರೂ ಅಲ್ಲಾಹನ ಕಡೆಯಿಂದ ಬಂದವರು ಮತ್ತು ಅವನೆಡೆಗೇ 
ನಮಗೆ ಮರಳಲಿಕ್ಕಿದೆ). 


ಅಲೀಯವರ(ರ) ಕೆಲವು ವಿಶೇಷತೆಗಳು 

1. "ಅಲೀ ನನ್ನ ಮಟ್ಟಿಗೆ, ಮೂಸಾರಿಗೆ(ಅ) ಹಾರೂನ್‌ ಇದ್ದಂತೆ" ಎಂದು 
ಪ್ರವಾದಿವರ್ಯರು(ಸ) ಹೇಳಿರುವರು. 

2. ಖೈಬರ್‌ ಯುದ್ಧದ ಪತಾಕೆಯನ್ನು ಪ್ರವಾದಿವರ್ಯರು(ಸ) ಅಲೀಯವರ 
ಕೈಗೆ ನೀಡಿದ್ದರು. ಅಲ್ಲಾಹನು ಅವರಿಗೆ ವಿಜಯ ದಯಪಾಲಿಸಿದನು. 

3. ಮದೀನಾದಲ್ಲಿ ಅನ್ಸಾರ್‌ ಮತ್ತು ಮುಹಾಜಿರರ ಮಧ್ಯೆ ಭ್ರಾತೃತ್ವವೇರ್ಪಟ್ಟಾಗ 
ಹ. ಅಲೀಯವರು(ರ) ಪ್ರವಾದಿವರ್ಯರಲ್ಲಿ(ಸು, "ನನಗೆ ಯಾರನ್ನೂ ಸಹೋದರನಾಗಿ 
ನಿಶ್ಚಯಿಸಿಲ್ಲ" ಎಂದು ಹೇಳಿದರು. ಆಗ ಪ್ರವಾದಿವರ್ಯರು, "ನೀನು ಇಹದಲ್ಲೂ 
ಪರದಲ್ಲೂ ನನಗೆ ಸಹೋದರನಾಗಿರುವಿ” ಎಂದು ಸಾಂತ್ವನ ನೀಡಿದರು. 

4. ಹಿಜ್ರತ್‌ನ ಸ೦ದರ್ಭದಲ್ಲಿ ಪ್ರವಾದಿವರ್ಯರು(ಸ) ಹ. ಅಲೀಯವರನ್ನು 
ತಮ್ಮ ಜಾಗದಲ್ಲಿ ಮಲಗಿಸಿ ಹೊರಟು ಹೋಗಿದ್ದರು. ಈ ರೀತಿಯಾಗಿ ಜನರ 
ಅಮಾನತುಗಳನ್ನು ಹಿಂತಿರುಗಿಸುವ ವ್ಯವಸ್ಥೆ ಮಾಡಲಾಯಿತು. 

5. ಬದ್ರ್‌ ಯುದ್ಧದಲ್ಲಿ ಹ. ಅಲೀಯವರ(ರ) ಕೈಯಿಂದ ಅನೇಕ 
ಸತ್ಯನಿಷೇಧಿಗಳು ಹತರಾಗಿದ್ದರು ಮತ್ತು ಅಲ್ಲಾಹನು ಈ ಮೂಲಕ ಇಸ್ಲಾಮಿಗೆ 
ಗೌರವಾದರಗಳನ್ನು ದಯಪಾಲಿಸಿದನು. 

6. ಮಕ್ಕಾದ ಸತ್ಕನಿಷೇಧಿಗಳಿಗೆ ಬರಾಅತ್‌(ಅತ್ತೌಬಃ) ಅಧ್ಯಾಯವನ್ನು ಓದಿ 
ಕೇಳಿಸಲು ಅಲೀಯವರನ್ನು ನೇಮಿಸಲಾಗಿತ್ತು. 

7. ಪ್ರವಾದಿವರ್ಯರ(ಸ) ಜನಾರುಾಕ್ಕೆ ಅಲೀಯವರೇ(ರ) ಸ್ನಾನ ಮಾಡಿಸಿದ್ದರು. 


18. ನಾಲ್ಬರು ಇಮಾಮರು 


ಕುರ್‌ಆನ್‌ ಮತ್ತು ಹದೀಸ್‌ಗಳಿ೦ಂದ ಎಲ್ಲ ವಿಷಯಗಳನ್ನು 
ತಿಳಿದುಕೊಳ್ಳುವ೦ತಹ ಸಾಮರ್ಥ್ಯ ಪ್ರತಿಯೊಬ್ಬನಿಗೂ ಇಲ್ಲ ತಾನೇ? ಆದ್ದರಿಂದ 
ಧರ್ಮದ ಜ್ಞಾನವಿರುವ ಹಿರಿಯ ವಿದ್ವಾಂಸರು ಪರಿಶ್ರಮಪಟ್ಟು, ಕುರ್‌ಆನ್‌ ಮತ್ತು 
ಹದೀಸ್‌ಗಳಲ್ಲಿರುವ ಆಜ್ಞಾದೇಶಗಳನ್ನು ಕ್ರೋಢೀಕರಿಸಿದರು. ಈ ಸಂಗ್ರಹವನ್ನು 
ನಾವು 'ಫಿಕ್ಡ್‌(ಕರ್ಮಶಾಸ್ತ್ರ) ಗ್ರಂಥ'ಗಳೆನ್ನುತ್ತೇವೆ. ಇವುಗಳನ್ನು ಸಂಗ್ರಹಿಸಿದ 
ವಿದ್ವಾಂಸರನ್ನು 'ಪುಕಹಾ' (ಕರ್ಮಶಾಸ್ತ್ರಜ್ಞರು) ಎನ್ನುತ್ತೇವೆ. ಆರಂಭದಲ್ಲಿ ಹಲವು 
ಪ್ರಕಾರದ ಕರ್ಮಶಾಸ್ತ್ರಗಳಿದ್ದುವು. ಈಗ ಕೇವಲ ನಾಲ್ವರು ಇಮಾಮರ 
ಕರ್ಮಶಾಸ್ತ್ರಗಳನ್ನು ಕಾಣಬಹುದಾಗಿದೆ. ನಮ್ಮ ಮೇಲೆ ಆ ಇಮಾಮರ ಬಹಳ 
ಉಪಕಾರವಿದೆ. ಅವರ ಪರಿಶ್ರಮದ ಫಲವಾಗಿ ನಾವಿ೦ದು ಸುಲಭದಲ್ಲಿ ಇಸ್ಲಾಮಿನ 
ಆದೇಶಗಳನ್ನು ತಿಳಿದುಕೊಳ್ಳುತ್ತಿದ್ದೇವೆ. ಆ ನಾಲ್ವರು ಇಮಾಮರ ಹೆಸರುಗಳು 
ಇಂತಿವೆ: ಇಮಾಮ್‌ ಅಬೂ ಹನೀಫಾ(ರ), ಇಮಾಮ್‌ ಮಾಲಿಕ್‌(ರ), ಇಮಾಮ್‌ 
ಶಾಫಿಈ(ರ) ಮತ್ತು ಇಮಾಮ್‌ ಅಹ್ಮದ್‌ ಬಿನ್‌ ಹ೦ಬಲ್‌(ರ). ಈಗ ಈ ನಾಲ್ಬರ 
ಸಂಕ್ಸಿಪ್ತ ಪರಿಚಯವನ್ನು ತಿಳಿಯೋಣ. 


1. ಇಮಾಮ್‌ ಅಬೂ ಹನೀಫಾ(ರ) 

ಇವರ ಹೆಸರು ನುಆ್‌ಮಾನ್‌ ಬಿನ್‌ ಸಾಬಿತ್‌ ಎಂದಾಗಿದೆ. ಆದರೆ ಜನರು 
ಇವರನ್ನು ಇವರ ರೂಢನಾಮದೊಂದಿಗೇ ಗುರುತಿಸುತ್ತಾರೆ. ಹಿ. ಶ. 80ರಲ್ಲಿ 
ಕೂಫಾದಲ್ಲಿ ಜನಿಸಿದರು. ಕೂಫಾ ಅಂದು ಧಾರ್ಮಿಕ ಶಿಕ್ಷಣದ ಕೇಂದ್ರವಾಗಿತ್ತು. 
ಪ್ರವಾದಿವರ್ಯರ(ಸ) ಬಳಿಕ ಧರ್ಮಜ್ಞಾನಕ್ಕೆ ಮೂರು ಕೇಂದ್ರಗಳು ಪ್ರಸಿದ್ಧವಾಗಿದ್ದುವು. 
ಮಕ್ಕಾ, ಮದೀನಾ ಮತ್ತು ಕೂಫಾ. ಮಕ್ಕಾದಲ್ಲಿ ಅಂದು ಧರ್ಮ ಪಂಡಿತರ 
ನಾಯಕರಾಗಿ ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ರು(ರ) ಗುರುತಿಸಲ್ಪಡುತ್ತಿದ್ದರು. 
ಮದೀನಾದಲ್ಲಿ ಇಬ್ನು ಉಮರ್‌(ರ) ಮತ್ತು ಕೂಫಾದಲ್ಲಿ ಅಬ್ದುಲ್ಲಾ ಬಿನ್‌ 
ಮಸ್‌ಊದ್‌ರು(ರ) ಧರ್ಮ ಜ್ಞಾನಿಗಳ ನೇತಾರರಾಗಿ ಗುರುತಿಸಲ್ಪಡುತ್ತಿದ್ದರು. 
ಇಮಾಮ್‌ ಅಹ್ಮದ್‌ರು(ರ) ಇಮಾಮ್‌ ಸುಫ್ಕಾನ್‌ರ(ರ) ಒಂದು ಮಾತನ್ನು ಈ 


118 ನಾಲ್ವರು ಇಮಾಮರು 


ರೀತಿ ಉಲ್ಲೇಖಿಸಿರುವರು, "ಹಜ್ಜ್‌ನ ಕರ್ಮಗಳಿಗೆ ಮಕ್ಕಾ, ಕುರ್‌ಆನ್‌ ಪಠಣಕ್ಕೆ 
ಮದೀನಾ ಮತ್ತು ಹಲಾಲ್‌-ಹರಾಮ್‌ಗಳ ಸಮಸ್ಯೆ ನಿವಾರಣೆಗೆ ಕೂಫಾ ಕೇಂದ್ರವಾಗಿದೆ.” 
ಇಲ್ಲಿ ನೂರಾರು ಸಹಾಬಿಗಳು ಬಾಳಿದ್ದಾರೆ. ಅವರ ಬಳಿಕ ಹಿರಿಯ ವಿದ್ವಾಂಸರು 
ಮತ್ತು ಕರ್ಮಶಾಸ್ತ್ರಜ್ಞರಿಗೆ ಕೂಫಾ ಕೇಂದ್ರಸ್ಥಾನದ ಪಾತ್ರ ವಹಿಸಿದೆ. 

ಇಮಾಮ್‌ ಅಬೂ ಹನೀಫಾರು(ರ) ಅಪಾರ ಕುಶಾಗ್ರಮತಿಯೂ ಯುಕ್ತಿವಂತರೂ 
ವಿದ್ಕಾಸ೦ಪನ್ನರೂ ಆಗಿದ್ದರು. ಸಜ್ಜನ ಮತ್ತು ದೇವನಿಷ್ಠ ವ್ಯಕ್ತಿಯಾಗಿದ್ದರು. ಸದಾ 
ಅಗತ್ಯದ ಮಾತುಗಳನ್ನಷ್ಟೇ ಆಡುತ್ತಿದ್ದರು. ಎಂದೂ ಅನಗತ್ಯ ಕಾರ್ಯದಲ್ಲಿ 
ಸಮಯ ಪೋಲು ಮಾಡಿರಲಿಲ್ಲ. ಗುರುಹಿರಿಯರನ್ನು ಬಹಳವಾಗಿ ಗೌರವಿಸುತ್ತಿದ್ದರು. 
ಸ್ನೇಹಿತರೊಂದಿಗೆ ಸದ್ವರ್ತನೆ ತೋರುತ್ತಿದ್ದರು. ಹೆಚ್ಚಿನ ವೇಳೆಯನ್ನು ಆರಾಧನೆ 
ಮತ್ತು ದೇವಸ್ಮರಣೆಯಲ್ಲಿ ಕಳೆಯುತ್ತಿದ್ದರು. ನಮಾರ್‌ನಲ್ಲಿ ಬಹಳ ಹೊತ್ತು 
ಏಕಾಗ್ರತೆಯಿಂದ ಕುರ್‌ಆನ್‌ ಪಠಿಸುತ್ತಿದ್ದರು. ಹಲವೊಮ್ಮೆ ಪಠಣದ ನಡುವೆ ಅತ್ತು 
ಬಿಡುತ್ತಿದ್ದರು. ಅವರು ಅತ್ಯಂತ ಪ್ರಾಮಾಣಿಕ ಮತ್ತು ಸತ್ಯವಂತರಾಗಿದ್ದರು. ಆ 
ಕಾಲದ ಆಡಳಿತಗಾರರ ಬಳಿ ಎಂದೂ (ಬೇಡಿಕೆಯನ್ನಿಟ್ಟು) ಹೋದವರಲ್ಲ. ಅಲ್ಲಾಹನು 
ಅವರಿಗೆ ಅಪಾರ ಸಂಪತ್ತನ್ನು ಕರುಣಿಸಿದ್ದನು. ಆದರೆ ಅವರೆಂದೂ ಸಂಪತ್ತನ್ನು 
ಪ್ರೀತಿಸಿದವರಲ್ಲ. ಬದಲಾಗಿ ತಮ್ಮ ಸೊತ್ತನ್ನು ಧರ್ಮಪ್ರಚಾರ ಹಾಗೂ ವಿದ್ಯಾರ್ಥಿಗಳ 
ಆವಶ್ಯಕತೆಗಳನ್ನು ಈಡೇರಿಸಲಿಕ್ಕಾಗಿ ವಿನಿಯೋಗಿಸುತ್ತಿದ್ದರು. ಅಲ್ಲಾಹನು ಅವರಿಗೆ 
ಅಪಾರ ಧರ್ಮಜ್ಞಾನವನ್ನು ದಯಪಾಲಿಸಿದ್ದನು. ದೂರದೂರದ ದೇಶಗಳಿ೦ದ 
ಜನರು ಬಂದು ಇವರಲ್ಲಿ ವಿದ್ಯೆ ಕಲಿಯುತ್ತಿದ್ದರು. ಅವರಿಗೆ ಅನೇಕ ಶಿಷ್ಕರಿದ್ದರು. 
ಆದರೆ ಅವರಲ್ಲಿ ಕೆಲವು ಮಂದಿ ಮಾತ್ರ ಖ್ಯಾತರಾಗಿದ್ದಾರೆ. ಇಮಾಮ್‌ 
ಅಬೂ ಯೂಸುಫ್‌(ರ), ಇಮಾಮ್‌ ಮುಹಮ್ಮದ್‌(ರ), ಇಮಾಮ್‌ ರುಖಅಫ್‌(ರ), 
ಅಬ್ದುಲ್ಲಾ ಬಿನ್‌ ಮುಬಾರಕ್‌(ರ), ಲೈಸ್‌ ಬಿನ್‌ ಫುರ್ಬೈುಲ್‌ ಬಿನ್‌ ಆಯಾರು್‌(ರ) 
ಮತ್ತು ದಾವೂದ್‌ತ್ವಾಯೀ(ರ) ಮುಂತಾದವರು ಪ್ರಮುಖ ಶಿಷ್ಕರಲ್ಲಿ ಕೆಲವರು. 

"ಕರ್ಮಶಾಸ್ತ್ರ ಜ್ಞಾನದಲ್ಲಿ ನಾವೆಲ್ಲರೂ ಇಮಾಮ್‌ ಅಬೂ ಹನೀಫಾರ 
ಮಕ್ಕಳಾಗಿದ್ದೇವೆ" ಎಂದು ಒಮ್ಮೆ ಶಾಫಿಈಯವರು(ರ) ಹೇಳಿರುವರು. ಇನ್ನೊ೦ದು 
ಸಂದರ್ಭದಲ್ಲಿ ಅವರು(ರ), "ಫಿಕ್ಹ್‌ ಕಲಿಯಬೇಕೆಂದು ಇಚ್ಛಿಸುವವನು ಇಮಾಮ್‌ 
ಅಬೂ ಹನೀಫಾ(ರ) ಮತ್ತವರ ಸಂಗಾತಿಗಳೊಂದಿಗೆ ಮಾನಸಿಕವಾಗಿ ಸಂಬಂಧ 
ಹೊಂದಬೇಕಾಗಿದೆ" ಎಂದು ಹೇಳಿರುವರು. ಅದೇ ರೀತಿ, "ನಾನು ಇಮಾಮ್‌ 
ಅಬೂಹನೀಫಾರಿಗಿಂತ ಹೆಚ್ಚು ಜ್ಞಾನವಂತರಾದ ಮತ್ತು ಅವರಿಗಿಂತ ಹೆಚ್ಚು 
ದೇವಾರಾಧಕರಾದ ಬೇರೊಬ್ಬ ವಿದ್ವಾಂಸರನ್ನು ಕಂಡಿಲ್ಲ" ಎಂದು ಇಮಾಮ್‌ 
ವಕೀಲ್‌ರು ಹೇಳುತ್ತಿದ್ದರು. 


ಸಚ್ಚಾದೀನ್‌ ಭಾಗ-4 119 


ಒಮ್ಮೆ ಖಲೀಫಾ ಮನ್ಸೂರರು ಇಮಾಮ್‌ ಅಬೂ ಹನೀಫಾರನ್ನು(ರ) ನಾಡಿನ 
ಕಾಯಿಯಾಗಿ ನೇಮಿಸಬಯಸಿದರು. ಆದರೆ ಅದಕ್ಕೆ ಅಬೂ ಹನೀಫಾರು(ರ) "ನಾನು 
ಆ ಹುದ್ದೆಗೆ ಅರ್ಹನಲ್ಲ" ಎಂದು ಪ್ರತಿಕ್ರಯಿಸಿದರು. ಖಲೀಫರು, "ನೀವು ಸುಳ್ಳು 
ಹೇಳುತ್ತಿದ್ದೀರಿ" ಎಂದರು. ಆಗ ಇಮಾಮರೆ೦ದರು, "ನಾನು ಸುಳ್ಳು 
ಹೇಳುತ್ತೇನೆ೦ದಾದರೆ, ಸುಳ್ಳುಗಾರನು ಕಾಯಿಯಾಗುವನೇ? ಒಂದು ವೇಳೆ ನಾನು 
ಸತ್ಯವಂತನೆಂದಾದರೆ ಆಗಲೂ ಅರ್ಹನಾಗಲಾರೆ.” ಇಮಾಮರ ಉತ್ತರಕ್ಕೆ ಹೇಗೆ 
ಪ್ರತಿಕ್ರಯಿಸಬೇಕೆ೦ದು ತಿಳಿಯದೆ ಮನ್ಸೂರ್‌ ಕ್ರುದ್ಧನಾಗಿ ಇಮಾಮರನ್ನು ಕಾರಾಗೃಹಕ್ಕೆ 
ದೂಡಿದರು. ಅಲ್ಲೂ ಕೂಡ ಇಮಾಮ್‌ ಅಬೂ ಹನೀಫಾರು(ರ) ಸತ್ಮ ಸಂದೇಶದ 
ಪ್ರಚಾರ ಮಾಡತೊಡಗಿದರು. ಕಡೆಗೆ ಅವರಿಗೆ ಆ ಬಂದಿಖಾನೆಯಲ್ಲಿಯೇ 
ವಿಷವುಣಿಸಲಾಯಿತು. ವಿಷದ ಪ್ರಭಾವದಿಂದಾಗಿ ಹಿ.ಶ.150ರಲ್ಲಿ ತಮ್ಮ 70ನೆಯ 
ಪ್ರಾಯದಲ್ಲಿ ಇಮಾಮರು ಇಹಲೋಕ ತ್ಯಜಿಸಿದರು. ಅವರ ಜನಾರಭಾ ನಮಾರು್‌ನಲ್ಲಿ 
50ಸಾವಿರ ಜನರು ಶಾಮೊಲಾಗಿದ್ದರು. ಬಗ್ದಾದ್‌ನಲ್ಲಿ ಅವರನ್ನು ದಫನ 
ಮಾಡಲಾಯಿತು. 

'ಇಮಾಮ್‌ ಆರುಮ್‌' (ಅಂದರೆ ಶ್ರೇಷ್ಠ ಇಮಾಮ್‌) ಎಂಬುದು ಅವರ 
ಬಿರುದಾಗಿದೆ. ಅಲ್ಲಾಹನು ಅವರಿಗೆ ಅಪಾರ ಯುಕ್ತಿಯನ್ನು ದಯಪಾಲಿಸಿದ್ದನು. 
ಎಂತಹ ಸಮಸ್ಯೆಯಿದ್ದರೂ ಸುಲಭದಲ್ಲಿ ಪರಿಹರಿಸುತ್ತಿದ್ದರು. ಅವರ ಮಾತು 
ಯುಕ್ತಿಯಿಂದ ಕೂಡಿರುತ್ತಿತ್ತು. ಒಮ್ಮೆ ಕೆಲವು ಮಂದಿ ಒಂದೆಡೆ ಕುಳಿತುಕೊಂಡಿದ್ದ 
ವೇಳೆ ಎಲ್ಲಿಂದಲೋ ಬ೦ದ ಒಂದು ಹಾವು ಒಬ್ಬ ವ್ಯಕ್ತಿಯ ಮೇಲೇರಿತು. ಆತ 
ಹೆದರಿ ಅದನ್ನೆತ್ತಿ ಇನ್ನೊಬ್ಬನ ಮೇಲೆಸೆದ. ಆತನೂ ಭಯಪಟ್ಟು ಮತ್ತೊಬ್ಬನ 
ಮೇಲೆಸೆದ. ಅವನೂ ಮಗುದೊಬ್ಬನ ಮೇಲಕ್ಕೆ ಎಸೆದು ಬಿಟ್ಟ. ಅಷ್ಟರಲ್ಲಿ ಹಾವು 
ಆ ವ್ಯಕ್ತಿಯನ್ನು ಕಚ್ಚಿತು. ಅದರಿಂದಾಗಿ ಆತ ಮರಣ ಹೊಂದಿದ. ಜನರು 
ಗೊ೦ದಲಕ್ಕೀಡಾದರು. ಆತನ ಸಾವಿಗೆ ಯಾರು ಹೊಣೆಯೆಂದು ತೀರ್ಮಾನಿಸಲು 
ಅವರಿಂದಾಗಲಿಲ್ಲ. ಇಮಾಮ್‌ ಅಬೂ ಹನೀಫಾ(ರ) ಹೇಳಿದರು, "ಮೊದಲ ವ್ಯಕ್ತಿ 
ಹಾವನ್ನೆಸೆದರು. ಎರಡನೆಯ ವ್ಯಕ್ತಿ ಬದುಕುಳಿದ. ಹಾಗಾಗಿ ಮೊದಲನೆಯವನ 
ಮೇಲೆ ಯಾವುದೇ ಆರೋಪವಿಲ್ಲ. ಅದೇ ರೀತಿ ಎರಡನೆಯ ವ್ಯಕ್ತಿಯ ಮೇಲೂ 
ಅಷ್ಟೇ. ಆದರೆ "ಮೂರನೆಯ ವ್ಯಕ್ತಿ ಹಾವನ್ನೆಸೆದಾಗ ಅದು ನಾಲ್ಕನೆಯವನ ಮೇಲೆ 
ಬಿತ್ತು. ಆದರೆ ಹಾವು ಆತನ ಮೇಲೆ ಬಿದ್ದ ಕೂಡಲೇ ಕಚ್ಚಿತೋ ಅಥವಾ ಸ್ವಲ್ಪ 
ಹೊತ್ತಿನ ಬಳಿಕವೋ ಎ೦ಬುದನ್ನೀಗ ತಿಳಿಯಬೇಕಾಗಿದೆ. ಅವನ ಮೇಲೆ ಬೀಳುತ್ತಲೇ 
ಕಚ್ಚಿದ್ದರೆ ಅದರ ಅಪವಾದ ಮೂರನೆಯ ವ್ಯಕ್ತಿಯ ಮೇಲಿದೆ. ಆದರೆ ತುಸು 


120 ನಾಲ್ವರು ಇಮಾಮರು 


ಹೊತ್ತಿನ ಬಳಿಕ ಕಚ್ಚಿದ್ದರೆ ಅದು ಮರಣ ಹೊ೦ದಿದವನ ಅಚಾತುರ್ಯವೆನ್ನಬೇಕು. 
ಹಾಗಾದರೆ ಯಾರೊಬ್ಬರ ಮೇಲೂ ಆರೋಪವಿರಲಾರದು.” 

ಇಮಾಮರ ಈ ತೀರ್ಪು ನೆರೆದವರೆಲ್ಲರಿಗೂ ಮೆಚ್ಚಿಗೆಯಾಯಿತು ಮತ್ತು 
ಅದನ್ನವರು ಅಂಗೀಕರಿಸಿದರು. 


2. ಇಮಾಮ್‌ ಮಾಲಿಕ್‌(ರ) 


ಇವರನ್ನು ಇಮಾಮ್‌ 'ದಾರುಲ್‌ ಹಿಜ್ರತ್‌' ಎಂದೂ ಹೇಳಲಾಗುತ್ತದೆ. 
ಏಕೆಂದರೆ, ಇಮಾಮ್‌ ಮಾಲಿಕರು(ರ) ಮದೀನಾದ ನಿವಾಸಿಯಾಗಿದ್ದರು. ಪ್ರವಾದಿ 
ಚರ್ಯೆಯ ಜ್ಞಾನ ಮತ್ತು ಅನುಸರಣೆಯಲ್ಲಿ ಅವರು ಮುಂಚೂಣಿಯಲ್ಲಿದ್ದರು. 
ತಮ್ಮ ಹದಿನೇಳನೆಯ ಹರೆಯದಲ್ಲೇ ಧಾರ್ಮಿಕ ವ್ಯಾಸಂಗವನ್ನು ಮುಗಿಸಿದರು. 
ಬಹಳ ಸ್ಥಿತಿವಂತರಾಗಿದ್ದರು. ಆದರೆ ಬಾಲ್ಕದಲ್ಲಿ ತೀರಾ ಬಡವರಾಗಿದ್ದರು. ಮನೆಯ 
ಛಾವಣಿಯ ಕೀಲಿಗಳನ್ನು ಮಾರಿ ಪುಸ್ತಕಗಳನ್ನು ಖರೀದಿಸಿದ್ದರು. ಆದರೆ ಬಳಿಕ 
ಅವರಿಗೆ ಅಲ್ಲಾಹನು ಹೇರಳ ಸಂಪತ್ತನ್ನು ದಯಪಾಲಿಸಿದನು. ಅವರು ಅತ್ಯಂತ 
ಗಾ೦ಭೀರ್ಯತೆಯಿಂದ ಪ್ರವಚನ ನೀಡುತ್ತಿದ್ದರು. ಅವರಿಗೆ ಅನೇಕ ವಿದ್ಯಾರ್ಥಿಗಳಿದ್ದರು. 
ಇಮಾಮ್‌ ಶಾಫಿಈ(ರ) ಕೊಡಾ ಅವರಲ್ಲೊಬ್ಬರು. ಖಲೀಫಾ ಹಾರೂನ್‌ರ ಇಬ್ಬರು 
ಪುತ್ರರು ಕೂಡಾ ಇಮಾಮ್‌ ಮಾಲಿಕ್‌ರ(ರ) ಬಳಿ ಕಲಿಯುತ್ತಿದ್ದರು. ಇಮಾಮ್‌ರು 
ಸುಮಾರು 62 ವರ್ಷಗಳ ಕಾಲ ಧರ್ಮ ಬೋಧನೆ ಮತ್ತು ಧರ್ಮಾಜ್ಞೆಗಳನ್ನು 
ನೀಡುವುದರಲ್ಲಿ ತೊಡಗಿಕೊಂಡಿದ್ದರು. ಅವರಿಗೆ 1,300 ಕ್ಕಿಂತಲೂ ಹೆಚ್ಚು ಮಂದಿ 
ವಿದ್ಯಾರ್ಥಿಗಳಿದ್ದರೆಂದು ಹೇಳಲಾಗುತ್ತದೆ. ಅವರು ರಚಿಸಿದ 'ಮುವತ್ತಾ' ಗ್ರಂಥ 
ಅತ್ಯಂತ ಪ್ರಸಿದ್ಧಿ ಪಡೆದಿದೆ. ಹದೀಸ್‌ ಗ್ರ೦ಥಗಳ ಪೈಕಿ 'ಮುವತ್ತಾ' ಉನ್ನತ 
ಸ್ಥಾನವನ್ನು ಹೊಂದಿದೆ. ಹ. ಶಾಹ್‌ ವಲೀಯುಲ್ಲಾಹ್‌(ರ) ಅದನ್ನು ಇತರೆಲ್ಲ 
ಹದೀಸ್‌ ಗ್ರಂಥಗಳಿಗಿಂತಲೂ ಶ್ರೇಷ್ಠವೆಂದು ಸಾರಿದ್ದಾರೆ. 

ಇಮಾಮ್‌ ಮಾಲಿಕ್‌ರು ಕೊಡುಗೈ ದಾನಿಯೂ ಆಗಿದ್ದರು. ಒಮ್ಮೆ ಶಿಷ್ಠ 
ಇಮಾಮ್‌ ಶಾಫಿಕಯವರೊಂದಿಗೆ ಅವರು ಕುದುರೆ ಲಾಯದಲ್ಲಿ ತಮ್ಮ 
ಕುದುರೆಗಳನ್ನು ಪರಿಶೀಲಿಸುತ್ತಿದ್ದರು. ಆಗ ಇಮಾಮ್‌ ಶಾಫಿಈ(ರ) ಅವರ ಕೆಲವು 
ಕುದುರೆಗಳ ಬಗ್ಗೆ ಹೊಗಳಿಕೆಯ ಮಾತನ್ನಾಡಿದರು. ಆಗ ಇಮಾಮರು ತಮ್ಮ 
ಲಾಯದಲ್ಲಿದ್ದ ಎಲ್ಲ ಕುದುರೆಗಳನ್ನು ಇಮಾಮ್‌ ಶಾಫಿಈಯವರಿಗೆ(ರ) ನೀಡಿದರು. 
ಇಮಾಮ್‌ ಮಾಲಿಕ್‌ರು(ರ) ಬಹಳ ಉತ್ಕೃಷ್ಟವಾದ ವಸ್ತ್ರ ಧರಿಸುತ್ತಿದ್ದರು. ಸುಗಂಧ 
ದ್ರವ್ಯವನ್ನೂ ಬಳಸುತ್ತಿದ್ದರು. ಅವರು ಬಿಳಿ ವಸ್ತ್ರಗಳನ್ನು ಹೆಚ್ಚಾಗಿ ಧರಿಸುತ್ತಿದ್ದರು 


Ko 


ಸಚ್ಚಾದೀನ್‌ ಭಾಗ-4 121 


ಮತ್ತು "ಅಲ್ಲಾಹನು ನನಗೆ ಇಷ್ಟೆಲ್ಲವನ್ನೂ ನೀಡಿರುವಾಗ ನಾನದನ್ನು 
ಪ್ರಕಟಿಸಬೇಡವೇ?" ಎಂದವರು ಸದಾ ಹೇಳುತ್ತಿದ್ದರು. ಅವರು ಹದೀಸ್‌ ಪ್ರವಚನ 
ನೀಡುವುದಕ್ಕೆ ಮುಂಚೆ ಸ್ನಾನ ಮಾಡಿ ಶುಭ್ರ ಬಟ್ಟೆ ಧರಿಸುತ್ತಿದ್ದರು. ಬಳಿಕ ಸುಗಂಧ 
ದ್ರವ್ಯ ಪೂಸುತ್ತಿದ್ದರು. ಅತ್ಯಂತ ಗಾಂಭೀರ್ಯ ಮತ್ತು ಠೀವಿಯಿಂದ ವೇದಿಕೆಯಲ್ಲಿ 
ಆಸೀನರಾಗುತ್ತಿದ್ದರು. ತರುವಾಯ ಹದೀಸ್‌ ಪ್ರವಚನ ಆರಂಭಿಸುತ್ತಿದ್ದರು. ಅವರ, 
ಬಳಿ ಉತ್ಕೃಷ್ಟವಾದ ಕುದುರೆಗಳಿದ್ದರೂ ಅವರು ಅವುಗಳಲ್ಲಿ ಸವಾರರಾಗಿ ಮದೀನಾದಲ್ಲಿ 
ಸುತ್ತಾಡಿದವರಲ್ಲ. ಜಗತ್ತಿನ ಸರದಾರರು ಮಲಗಿ ನಿದ್ರಿಸುತ್ತಿರುವ ಈ ನೆಲದಲ್ಲಿ 
ಕುದುರೆಗಳನ್ನೋಡಿಸಲಾರೆ ಎ೦ದವರು ಹೇಳುತ್ತಿದ್ದರು. 

ಇಮಾಮ್‌ ಮಾಲಿಕ್‌ರು(ರ) ಹಿ. ಶ. 93ರಲ್ಲಿ ಜನಿಸಿದರು. ಅವರ ಫತ್ವಾವೊಂದು 
ಅಂದಿನ ಆಡಳಿತಗಾರನನ್ನು ಕುಪಿತಗೊಳಿಸಿತು. ಆ ಕಾರಣವಾಗಿ ಇಮಾಮರನ್ನು 
ಬಂಧಿಸಿ ಎಪ್ಪತ್ತು ಕೊರಡೆಯೇಟಿನ ಶಿಕ್ಷೆ ನೀಡಲಾಯಿತು. ಇದರಿಂದಾಗಿ ಅವರ 
ಎರಡೂ ಬಾಹುಗಳು ನಿಷ್ಕ್ರಿಯವಾದುವು. ಆ ಬಳಿಕ ಅವರು ನಮಾಯಿನಲ್ಲಿ ` 
ಕೈಯೆತ್ತಲಾರದಾದರು. ಕೊನೆಗೆ ಹಿ.ಶ. 179ರಲ್ಲಿ ತಮ್ಮ 90ನೆಯ ಪ್ರಾಯದಲ್ಲಿ 
ನಿಧನರಾದರು. 


3, ಇಮಾಮ್‌ ಶಾಫಿಈ(ರ) 


ಇಮಾಮ್‌ ಶಾಫಿಈಯವರ(ರ) ಹೆಸರು ಮುಹಮ್ಮದ್‌ ಬಿನ್‌ ಇದ್ರೀಸ್‌ 
ಎಂದಾಗಿದೆ. ಇವರು ಇಮಾಮ್‌ ಅಬೂ ಹನೀಫಾರು(ರ) ನಿಧನರಾದ ವರ್ಷವೇ 
ಅಂದರೆ ಹಿ. ಶ. 150ರಲ್ಲಿ ಜನಿಸಿದರು. ಇವರ ಬಾಲ್ಯದಲ್ಲೇ ತಂದೆಯವರು ಮರಣ 
ಹೊಂದಿದ್ದರು. ಇಮಾಮ್‌ರು(ರ) ಬಾಲ್ಕದಿ೦ದಲೇ ವಿದ್ವಾಂಸರ ಸಾಂಗತ್ಮದಲ್ಲಿ 
ಬೆಳೆದರು. ಏಳನೆಯ ವರ್ಷದಲ್ಲಿ ಕುರ್‌ಆನ್‌ ಕಂಠಪಾಠ ಮಾಡಿದರು. ಹನ್ನೆರಡನೆಯ 
ವರ್ಷದಲ್ಲಿ ಹದೀಸ್‌ನ ಜ್ಞಾನಗಳಿಸಿದರು ಮತ್ತು ಇಮಾಮ್‌ ಮಾಲಿಕ್‌ರು(ರ) 
ರಚಿಸಿದ 'ಮುವತ್ತಾ' ಗ್ರಂಥವನ್ನು ಸಂಪೂರ್ಣ ಕಂಠಪಾಠ ಮಾಡಿದರು. ಹದಿ 
ಮೂರನೆಯ ವರ್ಷದಲ್ಲಿ ಇಮಾಮ್‌ ಮಾಲಿಕ್‌ರ(ರ) ಮುಂದೆ ಅದನ್ನು ಪೂರ್ಣವಾಗಿ 
ಓದಿ ಕೇಳಿಸಿದರು. ಇಮಾಮ್‌ ಶಾಫಿಈಯವರಿಗೆ ಅರಬಿ ಭಾಷೆಯಲ್ಲಿ ಅಪಾರ 
ಪಾ೦ಡಿತ್ಕವಿತ್ತು. ಅಲ್ಲಾಹನು ಅವರಿಗೆ ಅಪರಿಮಿತ ಜ್ಞಾಪಕ ಶಕ್ತಿಯನ್ನು 
ದಯಪಾಲಿಸಿದ್ದನು. 

ಒಮ್ಮೆ ಅವರು ಇಮಾಮ್‌ ಮುಹಮ್ಮದ್‌ರಿಂದ(ರ) ಇಮಾಮ್‌ 


& 


ಅಬೂಹನೀಫಾರ 'ಔಸಾತ್‌' ಗ್ರಂಥವನ್ನು ಕೇಳಿ ಪಡೆದು ಒಂದೇ ರಾತ್ರಿ ಅದನ್ನು 


122 ನಾಲ್ವರು ಇಮಾಮರು 
ರರ ವಸವ ವರವ ಮಾಧ ERE i 


ಸಂಪೂರ್ಣ ಕಂಠಪಾಠ ಮಾಡಿ ಬೆಳಿಗ್ಗೆ ಹಿಂತಿರುಗಿಸಿದ್ದರು. ' ಅವರು ಹದಿನೈದು 
ವರ್ಷದವರಾಗಿದ್ದಾಗಲೇ ಧರ್ಮವಿಧಿ(ಫತ್ಪಾ)ಗಳನ್ನು ನೀಡುವಷ್ಟು ಬೆಳೆದಿದ್ದರು. 
ಅವರ ಫತ್ವಾಗಳನ್ನು ಅವರ ಗುರುಗಳು ಅನುಮೋದಿಸುತ್ತಲೂ ಇದ್ದರು. 
ಇಮಾಮ್‌ ಅಹ್ಮದ್‌ ಬಿನ್‌ ಹ೦ಬಲ್‌ರ(ರ) ಪ್ರಕಾರ, "ಯಾರು ಲೇಖನಿಯನ್ನು 
ಉಪಯೋಗಿಸುತ್ತಾರೋ, ಅವರು ಇಮಾಮ್‌ ಶಾಫಿಈಯವರಿಗೆ(ರ) 
ಖಣಿಯಾಗಿದ್ದಾರೆ. " ಇಮಾಮ್‌ ಶಾಫಿಈಯವರ(ರ) 'ಕಿತಾಬುಲ್‌ ಉಮ್ಮ್‌' ಗ್ರಂಥವು 
ಬಹಳ ಪ್ರಸಿದ್ಧವಿದೆ. 

ಹದೀಸ್‌ ಜ್ಞಾನ ಮತ್ತು ಕರ್ಮಶಾಸ್ತ್ರ ಪಾಂಡಿತ್ಕದ ಜತೆಗೆ ಇಮಾಮರು ಕುದುರೆ 
ಸವಾರಿ ಮತ್ತು ಭರ್ಚಿ ಪ್ರಯೋಗದಲ್ಲೂ ಪ್ರಾವೀಣ್ಯತೆಯನ್ನು ಹೊಂದಿದ್ದರು. ಅವರು 
ಅದರಲ್ಲಿ ಎಂದೂ ಗುರಿ ತಪ್ಪುತ್ತಿರಲಿಲ್ಲ. ಆದರೆ ಇಮಾಮರ ಆರೋಗ್ಯ ಯಾವಾಗಲೂ 
ಕೆಟ್ಟಿರುತ್ತಿತ್ತು. ಆದರೆ ಅನಾರೋಗ್ಯದ ಹೊರತಾಗಿಯೂ ಜನರಿಗೆ ಬೋಧನೆ ನೀಡುವುದನ್ನು 
ಮತ್ತು ಗ್ರಂಧರಚನೆಯನ್ನು ಎಂದೂ ನಿಲ್ಲಿಸಿದವರಲ್ಲ. ಕೊನೆಗೆ ಖಲೀಫಾ ಹಾರೂನ್‌ 
ರಶೀದ್‌ರ ಆಡಳಿತ ಕಾಲದಲ್ಲಿ ಹಿ.ಶ. 204ರಲ್ಲಿ ಇಮಾಮರು ಇಹಲೋಕಕ್ಕೆ ವಿದಾಯ 
ಕೋರಿದರು. ಅಲ್ಲಾಹನು ಅವರಿಗೆ ಸ್ವರ್ಗ ದಯಪಾಲಿಸಲಿ. 


4. ಇಮಾಮ್‌ ಅಹ್ಮದ್‌ ಬಿನ್‌ ಹಂಬಲ್‌(ರ) 


ಇಮಾಮ್‌ ಅಹ್ಮದ್‌ ಬಿನ್‌ ಹ೦ಬಲ್‌(ರ) ಬಗ್ದಾದಿನಲ್ಲಿ ಹಿ.ಶ.164ರಲ್ಲಿ 
ಜನಿಸಿದರು. ಬಾಲ್ಯದಲ್ಲಿಯೇ ಅವರು ಪವಿತ್ರ ಕುರ್‌ಆನನ್ನು ಕಂಠಪಾಠ ಮಾಡಿದ್ದರು. 
ಹದೀಸ್‌ ಜ್ಞಾನದಲ್ಲಿ ಅಪಾರ ಪಾಂಡಿತ್ಯ ಹೊಂದಿದ್ದರು. ಹೀಗಾಗಿ ಅವರು 
ಇಮಾಮುಲ್‌ ಮುಹದ್ದಿಸೀನ್‌(ಹದೀಸ್‌ ಸಂಗ್ರಹಕಾರರ ನಾಯಕ) ಎಂದು 
ಕರೆಸಿಕೊಂಡರು. ಅವರು ಕುರ್‌ಆನ್‌ ಮತ್ತು ಹದೀಸ್‌ಗಳ ಆಳ ಜ್ಞಾನ ಹೊಂದಿದ್ದರು. 

ಇಮಾಮರು ಹದೀಸ್‌ ಜ್ಞಾನದಲ್ಲಿ ಪರಿಣತರಾಗಿದ್ದರು. ಅವರು ತಮ್ಮ 
ಹದಿನಾರನೆಯ ಪ್ರಾಯದಲ್ಲಿಯೇ 'ಮುಸ್ನದ್‌ ಅಹ್ಮದ್‌" ಗ್ರಂಥದ ಬರವಣಿಗೆಯಲ್ಲಿ 
ತೊಡಗಿದ್ದರು ಮತ್ತು ಜೀವನಾಂತ್ಯದ ವರೆಗೂ ಅದರಲ್ಲಿಯೇ ಮನಗ್ನರಾಗಿದ್ದರು. 
ತಮ್ಮ 'ಮುಸ್ನದ್‌'ನಲ್ಲಿ ಅವರು ಹಿಂದೆಂದೂ ಯಾರೂ ಸಂಗ್ರಹಿಸದಷ್ಟು 
ಹದೀಸ್‌ಗಳನ್ನು ಕ್ರೋಢೀಕರಿಸಿದ್ದರು. ಆ ಬಗ್ಗೆ ಸ್ವತಃ ಅವರೇ ಹೀಗೆನ್ನುತ್ತಿದ್ದರು: 
“ನಾನು ಸುಮಾರು ಏಳೂವರೆ ಲಕ್ಷ ಹದೀಸ್‌ಗಳಿ೦ದ ಇವುಗಳನ್ನು ಕ್ರೋಢೀಕರಿಸಿದ್ದೇನೆ. 

ಇಮಾಮರು ಏಕಾಂತ ಪ್ರಿಯ ವ್ಯಕ್ತಿಯಾಗಿದ್ದರು. ಸಜ್ಜನರೂ ದೇವಭಕ್ತರೂ 
ಆಗಿದ್ದರು. ನಿತ್ಯ ಉಪವಾಸದಲ್ಲಿರುತ್ತಿದ್ದರು. ಸರಳ ಜೀವನವೇ ಅವರಿಗೆ 
ಭೂಷಣವಾಗಿತ್ತು. ತಮಗೆ ದೊರೆತುದೆಲ್ಲವನ್ನು ಬಡಬಗ್ಗರಿಗೆ ದಾನ ಮಾಡಿ 


ಸಚ್ಚಾದೀನ್‌ ಭಾಗ-4 123 


ಸಚ್ಚಾ ಭಾಗ __ ಷಸ 
ಬಿಡುತ್ತಿದ್ದರು. ಒಮ್ಮೆ ಹಸನ್‌ ಬಿನ್‌ ಅಬ್ದುಲ್‌ ಅರೀರಭ್‌ರು ಮೂರು ಸಾವಿರ 
ದಿನಾರ್‌ಗಳನ್ನು ಕಳುಹಿಸಿ, ಅದರೊಂದಿಗೆ "ಇದು ಧರ್ಮಸಮ್ಮತ ಹಣವಾಗಿದೆ" 
ಎಂದೂ ಬರೆದು ಕಳುಹಿಸಿದರು. ಆದರೆ ಇಮಾಮರು ಅದನ್ನು ಹಾಗೆಯೇ 
ಮರಳಿಸಿದರು. ಜೀವನವಿಡೀ ಒಳಿತಿನಲ್ಲೇ ಸಾಗಿದರು. ಒಣರೊಟ್ಟಿಯನ್ನು ನೀರಲ್ಲಿ 
ನೆನೆಸಿ, ಸಿರ್ಕ ಅಥವಾ ಉಪ್ಪಿನೊಂದಿಗೆ ಸೇವಿಸುತ್ತಿದ್ದ ರು. ಹಾಗೆಯೇ ಜೀವನ ಪೂರ್ತಿ 
ಧರ್ಮಜ್ಞಾನ ಪಡೆಯುವುದರಲ್ಲೇ ಕಳೆದರು. 

ಧರ್ಮದ ಹಾದಿಯಲ್ಲಿ ಅವರಿಗೆ ಅನೇಕ ಸಂಕಷ್ಟಗಳನ್ನೆದುರಿಸಬೇಕಾಗಿ 
ಬಂದಿತ್ತು. ಖಲೀಫಾ ಮಾಲ್‌ಮೂನ್‌ರ ಆಳ್ವಿಕೆಯ ಕಾಲದಲ್ಲಿ 'ಮುಲ್‌ತಯಿಲ' 
ಎಂಬ ಗುಂಪೊಂದು 'ಖಲ್ಕೆ ಕುರ್‌ಆನ್‌' (ಕುರ್‌ಆನ್‌ನ ಸೃಷ್ಟಿ) ಎಂಬ ವಿವಾದವನ್ನು 
ಹುಟ್ಟು ಹಾಕಿದರು. ಮಾಲ್‌ಮೂನ್‌ ಕೂಡಾ ಕುರ್‌ಆನನ್ನು ಒಂದು ಸೃಷ್ಟಿ ಎಂದು 
ನಂಬಿದರು. ಆದರೆ ಇಮಾಮರು ಈ ಸಿದ್ಧಾಂತವನ್ನು ಉಗ್ರವಾಗಿ ವಿರೋಧಿಸಿದರು. 
ಆ ಕಾರಣವಾಗಿ ರಾಜ್ಕಪಾಲನು ಅವರನ್ನು ಬಂಧಿಸಿದನು. ಮಾಲ್‌ಮೂನ್‌ರ ಬಳಿಕ 
ಅಧಿಕಾರ ವಹಿಸಿದ ಮುಲ್‌ತಸಿಮ್‌ ಕೂಡಾ ಅದೇ ಸಿದ್ಧಾ೦ತವನ್ನು ನಂಬುತ್ತಿದ್ದರು. 
ಆತ ಇಮಾಮರಿಗೆ ಮೂರ್ಛೆ ಹೋಗುವಷ್ಟು ಕೊರಡೆ ಬಾರಿಸುತ್ತ ತನ್ನ ಕ್ರೂರತನವನ್ನು 
ಮೆರೆಯುತ್ತಿದ್ದ. ಕೆಲವೊಮ್ಮೆ ಇಮಾಮರ ಬೆನ್ನು ಭುಜಗಳಲ್ಲಿ ರಕ್ತ ಹರಿಯುವಷ್ಟು 
ಹೊಡೆಯುತ್ತಿದ್ದ. ಇಮಾಮರು ತಮಗೆ ಪ್ರತಿಯೊ೦ದು ಕೊರಡೆಯೇಟು ಬೀಳುವಾಗಲೂ 
ಅಲ್ಲಾಹನನ್ನು ಸ್ಮರಿಸುತ್ತಿದ್ದರು ಮತ್ತು ಕಲಿಮಃ (ಪವಿತ್ರ ವಚನ) ಪಠಿಸುತ್ತಿದ್ದರು. 

ಮುಲ್‌ತಸಿಮ್‌ರ ಬಳಿಕ ಮುತವಕ್ಕಿಲ್‌ ಖಲೀಫರಾದರು. ಅವರು ಇಮಾಮರ 
ಸಿದ್ಧಾಂತಗಳಿಂದ ಬಹಳ ಪ್ರಭಾವಿತರಾದರು. ಇಮಾಮರೊಡನೆ ಬಹಳ 
ಸೌಜನ್ಯಯುತವಾಗಿ ವ್ಯವಹರಿಸುತ್ತಿದ್ದರು. 

ಇಮಾಮ್‌ ಅಹ್ಮದ್‌ ಬಿನ್‌ ಹಂಬಲ್‌ರು(ರ) ಇಮಾಮ್‌ ಶಾಥಿಈಯವರ(ರ) 
ಶಿಷ್ಯರಾಗಿದ್ದರು. ಹದೀಸ್‌ನ ಪ್ರಖ್ಯಾತ ಸಂಗ್ರಹಕಾರ ಇಮಾಮ್‌ ಬುಖಾರಿಯವರು(ರ) 
ಇಮಾಮ್‌ ಅಹ್ಮದ್‌ ಬಿನ್‌ ಹ೦ಬಲ್‌ರ(ರ) ಶಿಷ್ಕರಾಗಿದ್ದರು. '“ 

ಹಿ.ಶ. 241ರಲ್ಲಿ ಇಮಾಮರು ತಮ್ಮ 77ನೇ ಪ್ರಾಯದಲ್ಲಿ ಬಗ್ದಾದಿನಲ್ಲಿ 
ನಿಧನರಾದರು. (ಅಲ್ಲಾಹನು ಅವರ ಮೇಲೆ ಅನುಗ್ರಹ ವರ್ಷಿಸಲಿ) ಅವರ 
ಜನಾರಭಾ ನಮಾರ್‌ನಲ್ಲಿ ನೆರೆದ ಜನಸ್ತೋಮವನ್ನು ಕಂಡು ಪ್ರಭಾವಿತರಾಗಿ 
ಅದೆಷ್ಟೋ ಮಂದಿ ಇಸ್ಲಾಮ್‌ ಸ್ವೀಕರಿಸಿದರು. ಅಲ್ಲಾ ಹನು ನಮಗೆಲ್ಲರಿಗೂ 
ಇಮಾಮರ ಅನುಸರಣೆ ಮಾಡುವ ಅನುಗ್ರಹ ದಯಪಾಲಿಸಲಿ. (ಆಮೂನ್‌) 


19. ಅಹ್ಲೆ ಹದೀಸ್‌ 


ಈ ನಾಲ್ವರು ಇಮಾಮರ ಅನುಸರಣೆ ಮಾಡುವವರ ಹೊರತು ಮತ್ತೊಂದು 
ಪಂಗಡ ಅಸ್ತಿತ್ವದಲ್ಲಿದೆ. ಅವರನ್ನು 'ಅಹ್ಲೆ ಹದೀಸ್‌' ಎನ್ನಲಾಗುತ್ತದೆ. ಅವರು 
ಇಮಾಮರ ಅನುಸರಣೆಯನ್ನು ವಿರೋಧಿಸುವವರಾಗಿದ್ದಾರೆ. ಅವರ ಪ್ರಕಾರ, ಸ್ವತಃ 
ಧರ್ಮದ ಸಂಪೂರ್ಣ ಜ್ಞಾನ ಹೊಂದಿರುವವರ ಮಟ್ಟಿಗೆ ಇಮಾಮರ ಅನುಸರಣೆ 
ಮಾಡುವುದು ಸರಿಯಾಗದು! ಅವರು ತಮ್ಮ ಜೀವನದ ಪ್ರತಿಯೊಂದು ವಿಷಯದಲ್ಲೂ 
ಪವಿತ್ರ ಕುರ್‌ಆನ್‌, ಹದೀಸ್‌ ಮತ್ತು ಸಹಾಬಿ ಚರ್ಯೆಗಳ ಆಧಾರದಲ್ಲಿ ಜ್ಞಾನ 
. ಸಂಪಾದಿಸುವುದು ಉತ್ತಮ. ಇನ್ನು ಧರ್ಮದ ಸರಿಯಾದ ಜ್ಞಾನವಿಲ್ಲದವರು ತಮಗೆ 
ಸರಿ ಕಂಡ ವಿದ್ವಾ೦ಸರ ಮೂಲಕ ಕುರ್‌ಆನಿನ ಬೋಧನೆಗಳನ್ನು ಅರಿಯಬೇಕು. 
ಪ್ರವಾದಿವರ್ಯರು(ಸ) ಪವಿತ್ರ ಕುರ್‌ಆನಿನ ಆಜ್ಞೆಗಳನ್ನು ಸವಿಸ್ತಾರವಾಗಿ ಅತ್ಯ೦ತ 
ಸರಳ ಮಾತುಗಳ ಮೂಲಕ ಬೋಧಿಸಿರುವರು ಹಾಗೂ ಸಹಾಬಿಗಳು ಅವರ(ಸ) 
ಚರ್ಯೆಯನ್ನು ಅನುಸರಿಸಿ ತೋರಿಸಿರುವರು. ಹೀಗಿರುತ್ತಾ ಅಗತ್ಯ ಕಂಡಾಗಲೆಲ್ಲಾ 
ಪ್ರವಾದಿವರ್ಯರ(ಸ) ಮತ್ತು ಸಹಾಬಿಗಳ(ರ) ಚರ್ಯೆಯಿಂದಲೇ 
ತಿಳಿದುಕೊಳ್ಳಬೇಕಾದುದು ಅಗತ್ಯವೆ೦ಬುದು ಅಹ್ಲೆ ಹದೀಸ್‌ಗಳ ವಾದವಾಗಿದೆ. 

ಈ ಜನರು ಪ್ರತಿಯೊಂದು ವಿಷಯವನ್ನು ಹದೀಸ್‌ಗಳ ಮೂಲಕ 
ತಿಳಿದುಕೊಳ್ಳ ಲು ಪ್ರಯತ್ನಿಸುತ್ತಾರೆ. ಅದಕ್ಕಾಗಿ ಅವರು ಇಮಾಮರನ್ನು 
ಅನುಸರಿಸುವುದಿಲ್ಲ. ಆದ್ದರಿ೦ದ ಅವರನ್ನು 'ಅಹ್ಲೆ ಹದೀಸ್‌' ಎನ್ನಲಾಗುತ್ತದೆ. 
ನಮ್ಮ ದೃಷ್ಟಿಯಲ್ಲಿ ಈ ಎಲ್ಲ ಕರ್ಮಶಾಸ್ತ್ರಗಳು ಪ್ರಾಮಾಣಿಕ ಮತ್ತು ಸರಿಯಾದುದಾಗಿವೆ. 
ಎಲ್ಲರೂ ತಮ್ಮಿ೦ದಾದಷ್ಟು ಪ್ರವಾದಿಚರ್ಯೆಯನ್ನು ಅನುಸರಿಸುವ ಪ್ರಾಮಾಣಿಕ 
ಪ್ರಯತ್ನವನ್ನು ಮಾಡಿದ್ದಾರೆ. ಇವರೆಲ್ಲರೂ ಧರ್ಮದ ಮೇಲಿನ ಪ್ರೀತಿ ಮತ್ತು 
ಪ್ರವಾದಿಯ ಮೇಲಿನ ವಿಶ್ವಾಸದ ಆಧಾರದಲ್ಲಿ ಸಾದ್ಯಂತ ಸುನ್ನತ್ತನ್ನು ಅನುಸರಿಸ 
ಬಯಸುತ್ತಾರೆ ಹಾಗೂ ಪ್ರತಿಯೊಂದು ವಿಷಯದಲ್ಲೂ ಪ್ರವಾದಿವರ್ಯರ(ಸ) ಹೆಜ್ಜೆ 
ಗುರುತಿನಲ್ಲಿ ನಡೆಯ ಬಯಸುತ್ತಾರೆ. ಆದರೆ ಎಲ್ಲರ ಮನೋಭಾವ ಏಕ 
ಪ್ರಕಾರವಾಗಿರುವುದಿಲ್ಲ ತಾನೇ? ಹಾಗಾಗಿ ಅವರ ಮಧ್ಯೆ ಕೆಲವು ಸಣ್ಣ ಪುಟ್ಟ 
ಭಿನ್ನಾಭಿಪ್ರಾಯಗಳು ತಲೆದೋರಿವೆ. 


ಸಚ್ಚಾದೀನ್‌ ಭಾಗ-4 125 


ಇಚ ತೊ 

ನಾವು ಈ ಎಲ್ಲ ಕರ್ಮಶಾಸ್ತ್ರೀಯ ವಿಭಾಗಗಳನ್ನು ಒಂದೇ ರೀತಿಯಾಗಿ 
ಪರಿಗಣಿಸುತ್ತೇವೆ. ಯಾವುದನ್ನೂ ಟೀಕಿಸುವುದಿಲ್ಲ. ಯಾವುದರ ಮೇಲೂ ಆರೋಪ 
ಹೊರಿಸುವುದಿಲ್ಲ ಮತ್ತು ಆಕ್ಲೇಪವೆತ್ತುವುದಿಲ್ಲ. ಯಾವುದೇ ಕರ್ಮಶಾಸ್ತ್ರೀಯ 
ಸಿದ್ಧಾಂತವನ್ನು ನಾವು ತುಚ್ಛವಾಗಿ ಕಾಣುವುದಿಲ್ಲ. 

ವಾಸ್ತವದಲ್ಲಿ ಈ ಎಲ್ಲ ಕರ್ಮಶಾಸ್ತ್ರ ಪಂಡಿತರು ಇಸ್ಲಾಮನ್ನು ಭವತ 
ಇವರೆಲ್ಲರೂ ತಮ್ಮ ಸ೦ಪೂರ್ಣ ಜೀವನವನ್ನು ಇಸ್ಲಾಮಿನ ನೈಜ ಮಾದರಿಯನ್ನಾಗಿ 
ಮಾಡಬಯಸಿದರು. ಇನ್ನು ನಾವು ಪರಸ್ಪರವಿರುವ ಭಿನ್ನಾಭಿಪ್ರಾಯಗಳನ್ನು 
ಬದಿಗಿರಿಸಬೇಕಾದುದು ನಮ್ಮ ಬಾಧ್ಯತೆಯಾಗಿದೆ. ಹಾಗೆಯೇ ಪರಸ್ಪರ ವಾದ-ವಿವಾದ 
ನಡೆಸುವ ಮತ್ತು ಪರಸ್ಪರರ ಕುಂದು ಕೊರತೆಗಳನ್ನು ಕೆದಕುವುದರ ಬದಲು 
ಪ್ರತಿಯೊಬ್ಬರ ಒಳಿತುಗಳನ್ನು ದೃಷ್ಟಿಯಲ್ಲಿರಿಸಿ, ಎಲ್ಲರೂ ಸೇರಿ ಒಗ್ಗಟ್ಟಾಗಿ 
ಅಲ್ಲಾಹನ ಆರಾಧನೆ ಮಾಡುವ ಮತ್ತು ಮಿಥ್ಯ ಶಕ್ತಿಗಳನ್ನು ಅಳಿಸಿ, ಸತ್ಯ 
ಧರ್ಮವನ್ನು ಸಂಸ್ಥಾಪಿಸುವ ಪ್ರಯತ್ನ ಮಾಡೋಣ. ಈ ಮೂಲಕ ಜಗತ್ತು 
ಇಸ್ಲಾಮಿನ ಸಮೃದ್ಧಿಯಿಂದ ತುಂಬಿಕೊಳ್ಳುವಂತಾಗಬೇಕು ಮತ್ತು ನಾವು ಅಲ್ಲಾಹನ 
ಪ್ರಾಮಾಣಿಕ ದಾಸರಲ್ಲಿ ಸೇರಿ ಇಹಪರಗಳಲ್ಲಿ ಸಮೃದ್ದಿ ಹಾಗೂ ಗೌರವ 
ಗಳಿಸುವ೦ತಾಗಬೇಕು. 


ಪ್ರಶ್ನೆಗಳು 

1. ಅಹ್ಲೆ ಹದೀಸ್‌ಗಳ ಸಿದ್ಧಾ೦ತವೇನು? ಅವರನ್ನು ಅಹ್ಲೆ ಹದೀಸ್‌ಗಳೆನ್ನಲು 
ಕಾರಣವೇನು? 

2. ಕರ್ಮಶಾಸ್ತ್ರೀಯ ಭಿನ್ನತೆಗಳಿಗೆ ಕಾರಣವೇನು? 

3. ಈ ವಿಭಿನ್ನ ಕರ್ಮಶಾಸ್ತ್ರಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? 


20. ಪ್ರಖ್ಯಾತ ಹದೀಸ್‌ ಸ೦ಗ್ರಹಕಾರರು 


ಕೆಲವು ಹಿರಿಯ ವಿದ್ವಾಂಸರು ಅಪಾರ ಶ್ರಮ ವಹಿಸಿ ಪ್ರವಾದಿ ವಚನಗಳನ್ನು 
ಅರಿತುಕೊಂಡರು. ಅದರ ಸಂಗ್ರಹಕ್ಕಾಗಿ ಹಾಗೂ ಅವುಗಳ ಸತ್ಯಾಸತ್ಯತೆಗಳನ್ನು 
ಅರಿತುಕೊಳ್ಳಲಿಕ್ಕಾಗಿ ಅವರು ದೂರದೂರದ ಪ್ರದೇಶಗಳಿಗೆ ಪ್ರಯಾಣ ಕೈಗೊಂಡರು. 
ಹದೀಸ್‌ ಕಲಿಯಲು, ಕಲಿಸಲು ಹಾಗೂ ಅವುಗಳನ್ನು ಕ್ರೋಢೀಕರಿಸಲಿಕ್ಕಾಗಿ ಅವರು 
ತಮ್ಮ ಇಡೀ ಜೀವನವನ್ನು ಮುಡಿಪಾಗಿಟ್ಟರು. ನಮ್ಮ ಮೇಲೆ ಈ ಎಲ್ಲ ಹದೀಸ್‌ 
ಸಂಗ್ರಹಕಾರರ ಅಪಾರ ಉಪಕಾರವಿದೆ. ಇವರ ಪ್ರಾಮಾಣಿಕ ಪ್ರಯತ್ನದ ಫಲವಾಗಿ 
ನಾವಿಂದು ಹದೀಸ್‌ಗಳನ್ನೂ ಅವುಗಳ ಮರ್ಮವನ್ನೂ ಸುಲಭದಲ್ಲಿ ಗ್ರಹಿಸಲು 
ಸಾಧ್ಯವಾಗಿದೆ. ಅಲ್ಲಾಹನು ಆ ಮುಡದ್ದಿಸ್‌ಗಳಿಗೆ ಪರಲೋಕದಲ್ಲಿ ಉನ್ನತ 
ಸ್ಥಾನವನ್ನು ದಯಪಾಲಿಸಲಿ. ಹಾಗೆಯೇ ನಮಗೂ ಹದೀಸ್‌ಗಳನ್ನು ಅನುಸರಿಸುವ 
ಸೌಭಾಗ್ಯವನ್ನು ಕರುಣಿಸಲಿ. 

ಮುಹದ್ದಿಸೀನ್‌ (ಹದೀಸ್‌ ಸಂಗ್ರಹಕಾರರು) ಅನೇಕ ಮಂದಿ ಇದ್ದಾರೆ. 
ಅವರೆಲ್ಲರೂ ಅಪಾರ ಸಂಖ್ಯೆಯ ಹದೀಸ್‌ಗಳನ್ನು ಕ್ರೋಢೀಕರಿಸಿದ್ದಾರೆ. ಅಂತವರ 
ಪೈಕಿ ಆರು ಮಂದಿ ಪ್ರಖ್ಯಾತ ಹದೀಸ್‌ ಸಂಗ್ರಹಕಾರರ ಸಂಕ್ಷಿಪ್ತ ಪರಿಚಯವನ್ನು 
ನಾವಿಲ್ಲಿ ನೀಡ ಬಯಸುತ್ತೇವೆ. ಅವರ ಆರು ಗ್ರ೦ಥಗಳು ಬಹಳ ಪ್ರಸಿದ್ಧಿ ಪಡೆದಿವೆ. 
ಸಹೀಹ್‌ ಬುಖಾರಿ, ಸಹೀಹ್‌ ಮುಸ್ಲಿಮ್‌, ಸುನನಿ ಅಬೂ ದಾವೂದ್‌, 
ಜಾಮಿಉತ್ತಿರ್ಮಿದಿ, ಸುನನಿ ನಸಾಈ, ಇಬ್ನುಮಾಜಃ - ಈ ಎಲ್ಲ ಗ್ರಂಥಗಳನ್ನು 
ಸಿಹಾಹುಸ್ಸಿತ್ತಃ (ಅಂದರೆ ಆರು ಅಧಿಕೃತ ಹದೀಸ್‌ ಗ್ರಂಥಗಳು) ಎನ್ನಲಾಗುತ್ತದೆ. 


1. ಇಮಾಮ್‌ ಬುಖಾರಿ(ರ) 
ಇಮಾಮ್‌ ಬುಖಾರಿಯವರ ಹೆಸರು ಮುಹಮ್ಮದ್‌ ಬಿನ್‌ ಇಸ್ಮಾಈಲ್‌ 
ಎಂದಾಗಿತ್ತು. ಹಿ.ಶ.194 ಶವ್ವಾಲ್‌ 13ರಂದು ಜುಮಾ ನಮಾರು್‌ ಬಳಿಕ 
ಬುಖಾರಾದಲ್ಲಿ ಜನಿಸಿದರು. ಇವರ ಬಾಲ್ಕದಲ್ಲಿಯೇ ತಂದೆ ಮರಣ ಹೊಂದಿದ್ದರು. 
ಅವರ ತಾಯಿ ಅನಾಥ ಬಾಲಕ ಮುಹಮ್ಮದ್‌ರನ್ನು ಬಹಳ ಕಷ್ಟಪಟ್ಟು ಸಾಕಿ ಸಲಹಿ 
ವಿದ್ಯೆ ಕಲಿಸಿದರು. ಇಮಾಮರಿಗೆ ಬಾಲ್ಯದಲ್ಲಿಯೇ ದೃಷ್ಟಿ ದೋಷವಿತ್ತು. ಅದಕ್ಕೆ 


ಸಚ್ಚಾದೀನ್‌ ಭಾಗ-4 127 


ಎಷ್ಟು ಚಿಕಿತ್ಸೆ ಮಾಡಿದರೂ ಫಲಕಾರಿಯಾಗಿರಲಿಲ್ಲ. ಅವರ ತಾಯಿ ಮಗನಿಗಾಗಿ 
ನಿತ್ಯವೂ ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತಿದ್ದರು. ಅವರು ಮಗನ ಸಂಕಟವನ್ನು ಕಂಡು 
ಬಹಳ ದುಃಖಿಸುತ್ತಿದ್ದರು. ಒಮ್ಮೆ ಇಮಾಮರ ತಾಯಿಯ ಕನಸಿನಲ್ಲಿ ಪ್ರವಾದಿ 
ಇಬ್ರಾಹೀಮ್‌(ಅ) ಬಂದು, "ನಿಮ್ಮ ಪ್ರಾರ್ಥನೆಯನ್ನು ಅಲ್ಲಾಹನು ಮನ್ನಿಸಿ ನಿಮ್ಮ 
ಮಗನಿಗೆ ದೃಷ್ಟಿ ನೀಡುವನು” ಎಂದರು. ಬೆಳಿಗ್ಗೆ ಎದ್ದು ನೋಡಿದಾಗ ನಿಜವಾಗಿಯೂ 
ಬಾಲಕ ಮುಹಮ್ಮದ್‌ರ ದೃಷ್ಟಿ ದೋಷ ದೂರವಾಗಿತ್ತು. 

ಇಮಾಮ್‌ ಬುಖಾರಿ(ರ) ಹನ್ನೊ೦ದನೆಯ ಹರೆಯದಲ್ಲೇ ಧಾರ್ಮಿಕ ವಿದ್ಯೆ 
ಕಲಿತರು. ಹದಿನಾರನೆಯ ವರ್ಷದಲ್ಲಿ ಹ. ಅಬ್ದುಲ್ಲಾ ಬಿನ್‌ ಮುಬಾರಕ್‌(ರ) 
ಮತ್ತು ಹ. ವಕೀಆ್‌ರ(ರ) ಗ್ರಂಥಗಳನ್ನು ಕಂಠಪಾಠ ಮಾಡಿದರು. ಹದಿನೆಂಟನೆಯ 
ಪ್ರಾಯದಲ್ಲಿ ಮದೀನಾಕ್ಕೆ ತೆರಳಿದರು. ಅಲ್ಲಿ ಅವರು ಪ್ರವಾದಿವರ್ಯರ(ಸ) 
ಗೋರಿಯ ಸನಿಹದಲ್ಲಿ ಕುಳಿತು 'ಕರಭಾಯಸ್ಸಹಾಬ ವತಾಬಿಈನ್‌' ಮತ್ತು 
'ಅತ್ತಾರೀಖುಲ್‌ ಕಬೀರ್‌' ಎಂಬ ಗ್ರ೦ಥಗಳನ್ನು ರಚಿಸಿದರು. ಅಲ್ಲಾಹನು ಅವರಿಗೆ 
ಅಸಾಮಾನ್ಯ ಜ್ಞಾಪಕ ಶಕ್ತಿಯನ್ನು ನೀಡಿದ್ದನು. ಗುರುಗಳಿಂದ ಆಲಿಸಿದುದನ್ನೆಲ್ಲವನ್ನೂ 
ನೆನಪಿಡುತ್ತಿದ್ದರು. ಬಾಲ್ಕದಲ್ಲಿಯೇ ಅವರಿಗೆ ಎಪ್ಪತ್ತು ಸಾವಿರ ಹದೀಸ್‌ಗಳು ಕಂಠ 
ಪಾಠವಾಗಿತ್ತು. ಅವರು ಕ್ರೋಢೀಕರಿಸಿರುವ ಅತ್ಕ೦ತ ಪ್ರಸಿದ್ಧ ಗ್ರಂಥ 'ಸಹೀಹ್‌ 
ಬುಖಾರಿ'ಯು ಪವಿತ್ರ ಕುರ್‌ಆನಿನ ಬಳಿಕದ ಅಧಿಕೃತ ಗ್ರ೦ಥವೆ೦ಬ ಹೆಗ್ಗಳಿಕೆಗೆ 
ಪಾತ್ರವಾಗಿದೆ. "ನನಗೆ ಒಂದು ಲಕ್ಷ್ಮ ಸಹೀಹ್‌ ಮತ್ತು ಎರಡು ಲಕ್ಷ ದುರ್ಬಲ 
ಹದೀಸ್‌ಗಳು ಕ೦ಠಪಾಠವಿದೆ. ನಾನು 'ಅಲ್‌ ಜಾಮಿಅಸ್ಸಹೀಹ್‌' ಗ್ರಂಥವನ್ನು ಆರು 
ಲಕ್ಷ್ಮ ಹದೀಸ್‌ಗಳಿ೦ದ ಆರಿಸಿ ಕ್ರೋಢೀಕರಿಸಿದ್ದೇನೆ" ಎಂದು ' ಸ್ವತಃ ಇಮಾಮ್‌ 
ಬುಖಾರಿಯವರೇ ಹೇಳಿರುವರು. 

ಅಲ್ಲಾಹನು ಅವರಿಗೆ ಧರ್ಮಜ್ಞಾನದೊಂದಿಗೆ ಪ್ರಾಪಂಚಿಕ ಸಂಪತ್ತನ್ನೂ 
ದಯಪಾಲಿಸಿದ್ದನು. ಆದರೆ ಅವರೆಂದೂ ಐಷಾರಾಮದ ಜೀವನ ಸಾಗಿಸಿರಲಿಲ್ಲ. 
ಇಮಾಮರು ತಮ್ಮ ಸಂಪೂರ್ಣ ಸಂಪತ್ತನ್ನು ಅಲ್ಲಾಹನ ಮಾರ್ಗದಲ್ಲಿ ವ್ಯಯಿಸಿದರು. 
ಶ್ರೀಮಂತರು ಮತ್ತು ಉನ್ನತ ಅಧಿಕಾರಿಗಳಿಂದ ಅವರು ನಿರಪೇಕ್ಟರಾಗಿದ್ದರು. 

ಒಮ್ಮೆ ಇಮಾಮರ ಆರೋಗ್ಯ ಕೆಟ್ಟಿತ್ತು. ಆಗ ವೈದ್ಯರು ಅವರ ಮೂತ್ರ 
ಪರೀಕ್ಷೆ ಮಾಡಿದರು. ತರುವಾಯ ವೈದ್ಯರು, "ಬಹುಶಃ ಇಮಾಮರು ಸಾರು 
ಉಪಯೋಗಿಸುತ್ತಿರುವಂತೆ ಕಾಣುವುದಿಲ್ಲ” ಎಂದರು. ಅದಕ್ಕೆ ಇಮಾಮ್‌ ಬುಖಾರೀ(ರ), 
"ಹೌದು, ಸುಮಾರು ನಲ್ವತ್ತು ವರ್ಷಗಳಿಂದ ನನಗೆ ಸಾರು ಉಪಯೋಗಿಸುವ 
ಅವಕಾಶ ದೊರೆತಿರಲಿಲ್ಲ" ಎಂದು ಪ್ರತಿಕ್ರಿಯಿಸಿದರು, ಇಮಾಮರು ಎಂದೂ 
ಪರದೂಷಣೆ ಮಾಡಿದವರಲ್ಲ. ಅವರು ತಮ್ಮ ಜೀವನವನ್ನು ಹದೀಸ್‌ 


128 ಪ್ರಖ್ಯಾತ ಹದೀಸ್‌ ಸಂಗ್ರಹಕಾರರು 


ಕ್ರೋಢೀಕರಣದಲ್ಲೇ ಕಳೆದರು. ಆದ್ದರಿ೦ದ ಇಮಾಮ್‌ ಬುಖಾರಿಯವರನ್ನು(ರ) 
'ಅಮೂೊರುಲ್‌ ಮುಲ್‌ಮಿನೀನ್‌ ಫಿಲ್‌ ಹದೀಸ್‌" ಎಂದು ಕರೆಯಲಾಗುತ್ತದೆ. 

ಇಮಾಮ್‌ ಬುಖಾರಿಯವರು ಹಿ.ಶ 256ರಲ್ಲಿ ತಮ್ಮ 62ನೆಯ ಪ್ರಾಯದಲ್ಲಿ 
ನಿಧನರಾದರು. ಅಲ್ಲಾಹನು ಅವರ ಮೇಲೆ ಅನುಗ್ರಹವೀಯಲಿ ಮತ್ತು ಸ್ವರ್ಗದಲ್ಲಿ 
ಉನ್ನತ ಸ್ಥಾನ ದಯಪಾಲಿಸಲಿ. ಅಂತೆಯೇ ನಮಗೂ ಅವರಂತೆಯೇ ಧರ್ಮ 
ಜ್ಞಾನಾರ್ಜನೆಯ ಉತ್ಸಾಹ ನೀಡಲಿ. (ಆಮೂನ್‌) 


2. ಇಮಾಮ್‌ ಮುಸ್ಲಿಮ್‌(ರ) 

ಇಮಾಮ್‌ ಮುಸ್ಲಿಮ್‌ ಬಿನ್‌ ಹಜ್ಜಾಜ್‌ರು(ರ) ಹಿ.ಶ. 204ರಲ್ಲಿ ನೀಶಾಪುರದಲ್ಲಿ 
ಜನಿಸಿದರು. ನೀಶಾಪುರ ಅಂದಿನ ಕಾಲದ ಧರ್ಮಜ್ಞಾನದ ಕೇಂದ್ರವಾಗಿತ್ತು. 
ಮಹಾನ್‌ ವಿದ್ವಾಂಸರು ಈ ನಾಡಿನಲ್ಲಿ ವಾಸಿಸಿದ್ದರು. ಇಮಾಮ್‌ ಮುಸ್ಲಿಮ್‌(ರ) 
ಹದೀಸ್‌ಗಳನ್ನು ಕಲಿಯಲಿಕ್ಕಾಗಿ ದೂರದೂರದ ಪ್ರದೇಶಗಳಿಗೆ ಪ್ರಯಾಣ ಮಾಡಿರುವರು. 
ಅವರು ಹದೀಸ್‌ ಜ್ಞಾನದಲ್ಲಿ ಒಂದು ಪ್ರತ್ಯೇಕ ಸ್ಥಾನವನ್ನು ಗಳಿಸಿರುವರು. ಇವರು 
ಅತ್ಯಧಿಕ ಧರ್ಮನಿಷ್ಠ ವ್ಯಕ್ತಿಯಾಗಿದ್ದರು. ಜೀವನದಲ್ಲಿ ಎಂದೂ ಯಾರಿಗೂ 
ಬೈದಿರಲಿಲ್ಲ, ಪರದೂಷಣೆಯನ್ನ೦ತೂ ಮಾಡಿರಲೇ ಇಲ್ಲ. ಅವರು ಗುರುಗಳನ್ನು 
ಅತ್ಯಂತ ಗೌರವದಿಂದ ಕಾಣುತ್ತಿದ್ದರು. ಸಚ್ಚಾರಿತ್ರುವ೦ತರೂ ನ್ಯಾಯಪ್ರಿಯರೂ 
ವಿನಯಶೀಲರೂ ಪ್ರಾಮಾಣಿಕರೂ ಆದ ಇಮಾಮ್‌ ಮುಸ್ಲಿಮ್‌(ರ) ಅನೇಕ 
ಹದೀಸ್‌ ಗ್ರಂಥಗಳನ್ನು ಕ್ರೋಡೀಕರಿಸಿರುವರು. 'ಅಲ್‌ ಜಾಮಿಉಲ್‌ ಸಹೀಹುಲ್‌ 
ಮುಸ್ಲಿಮ್‌' ಎಂಬ ಹದೀಸ್‌ ಗ್ರಂಥ ಅತ್ಯಧಿಕ ಪ್ರಸಿದ್ಧಿಯನ್ನು ಪಡೆದಿದೆ. ಅದರಲ್ಲಿ 
ಇಮಾಮರು ಅಂದಿನ ಮುಹದ್ದಿಸ್‌ಗಳಿಗೆ ಒಮ್ಮತಾಭಿಪ್ರಾಯವಿರುವ೦ತಹ ಹಲವಾರು 
ಹದೀಸ್‌ಗಳನ್ನು ಉಲ್ಲೇಖಿಸಿರುವರು. ಹದೀಸ್‌ ಗ್ರ೦ಥಗಳಲ್ಲಿ 'ಸಹೀಹ್‌ ಬುಖಾರಿ'ಯ 
ಬಳಿಕದ ಶ್ರೇಷ್ಠತೆ 'ಸಹೀಹ್‌ ಮುಸ್ಲಿಮ್‌'ಗೆ ಇದೆ. ಒಮ್ಮೆ ಓರ್ವರು ಬಂದು 
ಇಮಾಮ್‌ ಮುಸ್ಲಿಮ್‌ರಲ್ಲಿ(ರ) ಯಾವುದೋ ಹದೀಸಿನ ಕುರಿತು ಪ್ರಶ್ನಿಸಿದರು. 
ಅದೇಕೋ ಆ ಹದೀಸ್‌ ಇಮಾಮರಿಗೆ ನೆನಪಾಗಲಿಲ್ಲ. ಮನೆಗೆ ಬ೦ದು ಪ್ರಸ್ತುತ 
ಹದೀಸ್‌ನ ಹುಡುಕಾಟದಲ್ಲಿ ನಿರತರಾದರು. ಅವರ ಬಳಿ ಒಣ ಖರ್ಜೂರ ತುಂಬಿದ 
ಬುಟ್ಟಿಯೊ೦ದಿತ್ತು. ಅವರು(ರ) ಹದೀಸ್‌ ಹುಡುಕುತ್ತಾ ಬುಟ್ಟಿಯಿ೦ದ ಖರ್ಜೂರ 
ಹೆಕ್ಕಿ ತಿನ್ನುತ್ತಲೂ ಇದ್ದರು. ಹದೀಸ್‌ ಹುಡುಕುವ ಗುಂಗಿನಲ್ಲಿ ಅವರಿಗೆ ಅಳತೆ 
ವೂರಿ ಖರ್ಜೂರ ತಿಂದುದರ ಪರಿವೆಯೇ ಇರಲಿಲ್ಲ. ಹೀಗೆ ಖರ್ಜೂರದ ಅತಿ 
ಸೇವನೆಯಿ೦ದಾಗಿಯೇ ಅವರು ಹಿ.ಶ 261ರಲ್ಲಿ ನಿಧನರಾದರು. ನೀಶಾಪುರದ 
ಹೊರವಲಯದಲ್ಲಿರುವ ನಸೀರಾಬಾದ್‌ನಲ್ಲಿ ಅವರ ಗೋರಿಯಿದೆ. 


ಸಚ್ಚಾದೀನ್‌ ಭಾಗ-4 129 


3. ಇಮಾಮ್‌ ಅಬೂ ದಾವೂದ್‌(ರ) 

ಇವರ ಹೆಸರು ಸುಲೈಮಾನ್‌ ಬಿನ್‌ ಅಶ್‌ಆಸ್‌(ರ) ಎಂದಾಗಿತ್ತು. ಆದರೆ 
ಅವರು ತಮ್ಮ ರೂಢನಾಮವಾದ ಅಬೂ ದಾವೂದ್‌ ಎಂಬ . ಹೆಸರಿನಿಂದಲೇ 
ಗುರುತಿಸಲ್ಪಡುತ್ತಾರೆ. ಹಿ.ಶ. 202ರಲ್ಲಿ ಸುಬ್‌ಹಿಸ್ತಾನ್‌ ಎ೦ಬಲ್ಲಿ ಜನಿಸಿದರು. 
ಜೀವನದ ಹೆಚ್ಚಿನ ಭಾಗವನ್ನು ಬಗ್ಗಾದ್‌ನಲ್ಲಿ ಕಳೆದರು ಮತ್ತು ಅಲ್ಲೇ ಇದ್ದು ತಮ್ಮ 
ಪ್ರಸಿದ್ಧ ಗ್ರಂಥ 'ಸುನನಿ ಅಬೀದಾವೂದ್‌' ಕ್ರೋಢೀಕರಿಸಿದರು. ಜ್ಞಾನಾರ್ಜನೆಗಾಗಿ 
ದೂರದೂರದ ಪ್ರದೇಶಗಳಿಗೆ ಪ್ರಯಾಣ ಮಾಡಿದರು. ಇಮಾಮರು ಅತ್ಯಧಿಕ 
ಸಹನಶೀಲರೂ ದೇವಾರಾಧಕರೂ ಆಗಿದ್ದರು. ಹ. ಮೂಸಾ ಬಿನ್‌ ಹಾರೂನ್‌(ರ) 
ಹೇಳುವ ಪ್ರಕಾರ, "ಅಬೂ ದಾವೂದ್‌ರು ಜಗತ್ತಿನಲ್ಲಿ ಹದೀಸ್‌ಗಾಗಿ ಮತ್ತು 
ಪರಲೋಕದಲ್ಲಿ ಸ್ವರ್ಗಕ್ಕಾಗಿ ಸೃಷ್ಟಿಸಲ್ಪಟ್ಟಿವರಾಗಿದ್ದಾರೆ." ಅವರು ತಮ್ಮ ಕಾಲದ 
ಹದೀಸ್‌ ಗ್ರಂಥಗಳ ಇಮಾಮ್‌ ಎಂದೇ ಗುರುತಿಸಲ್ಪಡುತ್ತಾರೆ. ಇಮಾಮರು ಅನೇಕ 
ಹದೀಸ್‌ ಗ್ರಂಥಗಳನ್ನು ಕ್ರೋಢೀಕರಿಸಿರುವರು. ಅವುಗಳಲ್ಲಿ 'ಸುನನಿ ಅಬೀದಾವೂದ್‌' 
ಬಹಳ ಪ್ರಸಿದ್ಧವಾಗಿದೆ. ಈ ಗ್ರಂಥವನ್ನು ಅವರು ಐದು. ಲಕ್ಷ ಹದೀಸ್‌ಗಳಿಂದ 
ಆರಿಸಿ ಕ್ರೋಢೀಕರಿಸಿ ಬರೆದಿರುವರು. ಇದರಲ್ಲಿ ನಲ್ವತ್ತಾರು ಸಾವಿರ ಹದೀಸ್‌ಗಳಿವೆ. 
ವಿದ್ವಾಂಸರು ಈ ಗ್ರಂಥಕ್ಕೆ ಸಹೀಹ್‌ ಬುಖಾರಿ ಮತ್ತು ಸಹೀಹ್‌ ಮುಸ್ಲಿಮ್‌ಗಳ 
ನಂತರದ ಸ್ಥಾನವನ್ನು ಕಲ್ಪಿಸಿದ್ದಾರೆ. ಇಮಾಮ್‌ ಅಬೂ ದಾವೂದರು ಹಿ.ಶ.275ರಲ್ಲಿ 
ಇಹಲೋಕ ತ್ಯಜಿಸಿದರು. 


4, ಇಮಾಮ್‌ ತಿರ್ಮಿದಿ(ರ) 

ತಿರ್ಮಿದ್‌ ಎ೦ಬಲ್ಲಿ ಜನಿಸಿದ ಇವರ ನಿಜ ನಾಮ ಮುಹಮ್ಮದ್‌ ಬನ್‌ 
ಈಸಾ ಎಂದಾಗಿತ್ತು. ಇವರು ಇರಾಕ್‌, ಹಿಜಾರು್‌ ಮತ್ತಿತರ ದೂರದೂರದ 
ಪ್ರದೇಶಗಳಲ್ಲಿ ಸ೦ಚರಿಸಿ ಜ್ಞಾನಾರ್ಜನೆಗೈದಿರುವರು. ಇವರು ಇಮಾಮ್‌ 
ಬುಖಾರಿಯವರ ಆಪ್ತ ಶಿಷ್ಕರಾಗಿದ್ದರು. ಇವರ ಬುದ್ದಿವಂತಿಕೆ ಮತ್ತು 
ಪ್ರಾಮಾಣಿಕತೆಯನ್ನು ಇಮಾಮ್‌ ಬುಖಾರಿಯವರು ಬಹಳ ಹೊಗಳುತ್ತಿದ್ದರು. 
ಇವರು ಧರ್ಮನಿಷ್ಠರೂ ದೇವೋಪಾಸಕರೂ ದೇವಭಕ್ತರೂ ಆಗಿದ್ದರು. 
ದೇವಭಯದಿಂದಾಗಿ ಇವರು ಸದಾ ಆಳುತ್ತಿದ್ದ ಕಾರಣ ಅವರ ದೃಷ್ಟಿ 
ಮಂಜಾಗತೊಡಗಿತ್ತು. 

ಅಲ್ಲಾಹನು ಇಮಾಮ್‌ ತಿರ್ಮಿದಿಯವರಿಗೆ ಅಪಾರ ಜ್ಞಾಪಕ ಶಕ್ತಿ ಯನ್ನು 
ನೀಡಿದ್ದನು. ಅವರು ಯಾವುದೇ ಒಂದು ಮಾತನ್ನು ಒಂದು ಬಾರಿ ಕೇಳಿದರೆ ಅದನ್ನು 
ನೆನಪಿನಲ್ಲಿಟ್ಟುಕೊಳ್ಳು ತ್ತಿದ್ದರು. ಹದೀಸ್‌ ಸಂಗ್ರಹದ ಜತೆಗೆ ಕರ್ಮಶಾಸ್ತ್ರ ಮತ್ತು 


130 ಪ್ರಖ್ಯಾತ ಹದೀಸ್‌ ಸಂಗ್ರಹಕಾರರು 


ಕುರ್‌ಆನ್‌ ವ್ಯಾಖ್ಯಾನದಲ್ಲಿ ಇವರು ಸಿದ್ಧಹಸ್ತರು. ಇಮಾಮರು ಹಲವು ಗ್ರಂಥಗಳನ್ನು 
ರಚಿಸಿರುವರು. ಎಲ್ಲಕ್ಕಿಂತ ಹೆಚ್ಚು ಪ್ರಸಿದ್ಧವಾದ ಮತ್ತು ಸ್ವೀಕಾರಾರ್ಹವಾದ ಗ್ರಂಥ 
'ಜಾಮಿಉಸ್ಸಹೀಹುಲ್‌ ತಿರ್ಮಿದಿಯಾಗಿತ್ತು. ಈ ಗ್ರಂಥ ಇರುವ ಮನೆಯಲ್ಲಿ ಸ್ವತಃ 
ಪ್ರವಾದಿವರ್ಯರೇ(ಸ) ಮಾತನಾಡುತ್ತಾರೆ ಎಂಬ ಹೆಗ್ಗಳಿಕೆಗೆ ಅದು ಪಾತ್ರವಾಗಿದೆ. 
ಇಮಾಮರು 70 ವರ್ಷಗಳ ವರೆಗೆ ಜೀವಿಸಿದ್ದರು ಮತ್ತು ಜೀವಮಾನದ ಹೆಚ್ಚಿನ 
ಭಾಗವನ್ನು ಹದೀಸ್‌ ಕ್ರೋಢೀಕರಣದಲ್ಲೇ ಕಳೆದಿದ್ದರು. ಅವರು ಹಿ.ಶ. 279ರಲ್ಲಿ 
ತಿರ್ಮಿದ್‌ನಲ್ಲಿಯೇ ನಿಧನರಾದರು. ಅಲ್ಲಾಹನು ಅವರಿಗೆ ಉನ್ನತ ಸ್ಥಾನಮಾನ 
ನೀಡಲಿ ಮತ್ತು ನಮಗೆ ಅವರನ್ನು ಅನುಸರಿಸುವ ಅನುಗ್ರಹ ದಯಪಾಲಿಸಲಿ. 
(ಆಮೂನ್‌) 
5. ಇಮಾಮ್‌ ನಸಾಈ(ರ) 

ಖುರಾಸಾನ್‌ನ ಪ್ರಸಿದ್ಧ ನಗರ ನಸಾ ಎಂಬಲ್ಲಿ ಹಿ.ಶ. 215ರಲ್ಲಿ ಜನಿಸಿದ 
ಇವರ ನಿಜ ನಾಮವು ಅಹ್ಮದ್‌ ಬಿನ್‌ ಶುಐಬ್‌(ರ) ಎಂದಾಗಿದೆ. ಇವರು ದಿನದ 
ಹೆಚ್ಚಿನ ವೇಳೆಯನ್ನು ದೇವಾರಾಧನೆಯಲ್ಲಿ ಕಳೆಯುತ್ತಿದ್ದರು. ನಿತ್ಮ ಉಪವಾಸ 
ವ್ರತವನ್ನಾಚರಿಸುತ್ತಿದ್ದರು. ಅನೇಕ ಬಾರಿ ಹಜ್ಜ್‌ ನಿರ್ವಹಿಸಿರುವರು. ಇವರಿಗೆ 
ಜಿಹಾದ್‌ನ ಬಗ್ಗೆ ಅತೀವ ಆಸಕ್ತಿಯಿತ್ತು. ಒಮ್ಮೆ ಅವರು ಈಜಿಪ್ಟಿನ 
ಅಮೂರರೊಡಗೂಡಿ ನಡೆಸಿದ ಸಶಸ್ತ್ರ ಹೋರಾಟದಲ್ಲಿ ಪರಾಕ್ರಮ ಮೆರೆದಿದ್ದರು. : 
ಸತ್ಯಸ೦ಧ, ಧೈರ್ಯಶಾಲಿ ಮತ್ತು ಪರಾಕ್ರಮಿಯಾದ ಇವರು ಒಮ್ಮೆ ಹೀಗೆಂದಿದ್ದರು, 
"ನನಗೆ ಅವೊರ್‌ ಮುಆವಿಯಾರ ಹೊಗಳಿಕೆಯಿರುವ೦ತಹ ಕೇವಲ ಒಂದು 
ಹದೀಸ್‌ನ ಹೊರತು ಬೇರೇನೂ ದೊರೆತಿಲ್ಲ” ಇದರಿಂದ ರೊಚ್ಚಿಗೆದ್ದ ಜನರು 
ಇಮಾಮರ ಮೇಲೆರಗಿದರು. ಜನರ ಹೊಡೆತಗಳಿಂದ ಇಮಾಮರ ಸ್ಥಿತಿ 
ಚಿ೦ತಾಜನಕವಾಯಿತು. ಅದೇ ಸ್ಥಿತಿಯಲ್ಲಿ ಅವರು ತಮ್ಮ ಕುಟುಂಬಿಕರನ್ನು ಕರೆದು, 
"ನನ್ನನ್ನು ಮಕ್ಕಾಗೆ ಕೊ೦ಡು ಹೋಗಿರಿ. ನಾನು ಅಲ್ಲಿಯೇ ಕೊನೆಯುಸಿರೆಳೆಯಬೇಕೆಂದು 
ಬಯಸುತ್ತೇನೆ" ಎಂದರು. ಕಡೆಗೆ ಅವರನ್ನು ಮಕ್ಕಾಕ್ಕೆ ಕೊಂಡು ಹೋಗಲಾಯಿತು. 

ತರುವಾಯ ಹಿ.ಶ. 303ರಲ್ಲಿ ಇಮಾಮ್‌ ನಸಾಈಯವರು ಮಕ್ಕಾದಲ್ಲಿ 
ನಿಧನರಾದರು. ಸಫಾ ಮತ್ತು ಮರ್ವಾ ಬೆಟ್ಟಗಳ ನಡುವೆ ಅವರ ಗೋರಿಯಿದೆ. 
ಹದೀಸ್‌ ಗ್ರಂಥಗಳ ಪೈಕಿ ಇವರು ಮೊದಲ 'ಸುನನಿ ಕುಬ್ರಾ' ರಚಿಸಿದರು. ರಮಲ್ಲಾದ 
ಅಮೂರರ ಆಗ್ರಹದ ಮೇರೆಗೆ ಇಮಾಮರು ಪ್ರಸ್ತುತ ಗ್ರಂಥದಿಂದ ಕೆಲವು ಹದೀಸ್‌ಗಳನ್ನು 
ಆರಿಸಿ ''ಅಸ್ಸುನನಿಲ್‌ ಮುಜ್ತಬಾ' ಎಂಬ ಗ್ರಂಥವನ್ನು ಜು ಸಾ ಇದೇ 
ಗ್ರಂಥ ಇಂದು 'ಸುನನಿ ನಸಾಈ' ಎ೦ಬ ಹೆಸರಲ್ಲಿ ಪ್ರಸಿದ್ಧವಾಗಿದೆ. ಇದು ಆರು 
ಅಧಿಕೃತ ಹದೀಸ್‌ ಗ್ರ೦ಥ(ಸಿಹಾಹುಸ್ಸಿತ್ತಃ)ಗಳಲ್ಲಿ al 


ಸಚ್ಛಾದೀನ್‌ ಭಾಗ-4 ` 131 


6. ಇಮಾಮ್‌ ಇಬ್ದುಮಾಜಃ(ರ) 

ಇವರ ಹೆಸರು ಮುಹಮ್ಮದ್‌ ಬಿನ್‌ ರುದ್‌ ಎಂದಾಗಿತ್ತು. ಮಾಜಃ 
ಎಂಬುದು ಇವರ ತಂದೆಯ ಬಿರುದಾಗಿತ್ತು. ಹಾಗಾಗಿ ಇವರು ಇಬ್ನುಮಾಜಃ ಎಂಬ 
ಹೆಸರಿನಿಂದ ಪ್ರಸಿದ್ಧರಾದರು. ಹಿ.ಶ. 209ರಲ್ಲಿ ಇರಾನಿನ ಪ್ರಸಿದ್ಧ ನಗರ ಕರ್ಬೀನ್‌ 
ಎಂಬಲ್ಲಿ ಜನಿಸಿದ ಇವರು ಹದೀಸ್‌ ಜ್ಞಾನ ಗಳಿಸಲು ಇರಾಕ್‌, ಬಸ್ರಾ, ಕೂಫಾ, 
ಬಗ್ಗಾದ್‌, ಮಕ್ಕಾ, ಸಿರಿಯಾ, ಈಜಿಪ್ಟ್‌ ಇತ್ಯಾದಿ ದೇಶಗಳಲ್ಲಿ ಪ್ರಯಾಣಗೈದಿರುವರು. 
ಇವರು ಅತೀವ ಶ್ರಮವಹಿಸಿ ಹದೀಸ್‌ಗಳನ್ನು ಕ್ರೋಢೀಕರಿಸಿರುವರು. ಈ ವಿಷಯದಲ್ಲಿ 
ಅಲ್ಲಾಹನು ಅವರಿಗೆ ಅಪಾರ ಪಾಂಡಿತ್ಯವನ್ನು ನೀಡಿದ್ದನು. ಅತ್ಯಂತ ಕುಶಾಗ್ರಮತಿ, 
ಧರ್ಮನಿಷ್ಠ ಮತ್ತು ಶ್ರೇಷ್ಠ ವಿದ್ವಾಂಸರಾದ ಇವರು ಅಸಾಮಾನ್ಯ ಜ್ಞಾಪಕ 
ಶಕ್ತಿಯನ್ನು ಹೊಂದಿದ್ದರು. ಇತಿಹಾಸದ ವಿಷಯದಲ್ಲಿ ಇವರು ಅನೇಕ ಗ್ರಂಥಗಳನ್ನು 
ರಚಿಸಿರುವರು. ಆದರೆ 'ಸುನನಿ ಇಬ್ನುಮಾಜಃ' ಎಂಬ ಹದೀಸ್‌ ಗ್ರಂಥ ಇವರಿಗೆ 
ಹೆಚ್ಚು ಪ್ರಸಿದ್ಧಿ ತಂದು ಕೊಟ್ಟಿದೆ. ಇದನ್ನು ಹದೀಸ್‌ ವಿದ್ವಾ೦ಸರು ಸಿಹಾಹುಸ್ಸಿತ್ತಃ 
ದ ಸಾಲಿಗೆ ಸೇರಿಸಿದ್ದಾರೆ. ಇಮಾಮರು ತಮ್ಮ 62ನೆಯ ಪ್ರಾಯದಲ್ಲಿ ನಿಧನರಾದರು. 


ಪ್ರಶ್ನೆಗಳು 

1. ಮುಹದ್ದಿಸ್‌ಗಳೆ೦ದರೆ ಯಾರು? 

2. ಪ್ರಸಿದ್ಧ ಹದೀಸ್‌ ಗ್ರಂಥಗಳು ಯಾವುವು? 'ಸಿಹಾಹುಸ್ಸಿತ್ತ' ಎಂಬ ಪದದ 
ಅರ್ಥವೇನು? 

3. ಇಮಾಮ್‌ ಮುಸ್ಲಿಮ್‌ರ(ರ) ನಿಧನದ ಘಟನೆಯನ್ನು ವಿವರಿಸಿರಿ. 

4. ಇಮಾಮ್‌ ಬುಖಾರಿಯವರ ವೃತ್ತಾ ೦ತವನ್ನು ತಿಳಿಸಿರಿ. 

5. ಇಮಾಮ್‌ ಅಬೂ ದಾವೂದ್‌ರ ಪ್ರಸಿದ್ಧ ಗ್ರ೦ಥಗಳ ಬಗ್ಗೆ ಬರೆಯಿರಿ. 

6. ಇಮಾಮ್‌ ಬುಖಾರಿಯವರ ಮೊದಲೆರಡು ಕ್ರೋಢೀಕೃತ ಗ್ರಂಥಗಳು 
ಯಾವುವು? 

7. ಇಮಾಮ್‌ ಮುಸ್ಲಿಮರ(ರ) 'ಅಲ್‌ ಜಾಮಿಉಲ್‌ ಸಹೀಹ್‌'ನ ಬಗ್ಗೆ 
ಬರೆಯಿರಿ. 


21. ಅಲ್ಲಾಹನ ನೈಜ ದಾಸರು 


ಅಲ್ಲಾಹನು ಪವಿತ್ರ ಕುರ್‌ಆನಿನಲ್ಲಿ ಹಲವೆಡೆ ತನ್ನ ' ಪ್ರಿಯದಾಸರ ಬಗ್ಗೆ 
ತಿಳಿಸಿದ್ದಾನೆ. ಅವರ ಎಲ್ಲ ಗುಣವಿಶೇಷತೆಗಳನ್ನು ಸ್ಪಷ್ಟವಾಗಿ ವಿವರಿಸಿದ್ದಾನೆ. 
ಹದೀಸ್‌ಗಳಲ್ಲಿ ಕೂಡಾ ಅಲ್ಲಾಹನ ನೈಜ ದಾಸರ ಬಗ್ಗೆ ವಿವರಣೆಗಳಿವೆ. ಅವುಗಳಲ್ಲಿ 
ಕೆಲವು ವಿಶೇಷತೆಗಳನ್ನು ನಾವು ಇಲ್ಲಿ ಕೊಡಲು ಪ್ರಯತ್ನಿಸಿದ್ದೇವೆ: 

1) ಅಲ್ಲಾಹನ ದಾಸರು ಭೂಮಿಯಲ್ಲಿ ನಯವಿನಯದೊಂದಿಗೆ 
ವ್ಯವಹರಿಸುತ್ತಾರೆ. ಅವಿವೇಕಿಗಳು ವೃರ್ಥ ತಕರಾರಿಗೆ ಮು೦ದಾದಾಗ ಇವರು, 
'ನಿಮಗೆ ಸಲಾಮ್‌ ನಮ್ಮ ಜತೆ ತರ್ಕ ಮಾಡಬೇಡಿರಿ' ಎಂದು ಬಿಡುತ್ತಾರೆ. 

2) ಅಲ್ಲಾಹನ ದಾಸರು ರಾತ್ರಿಗಳಲ್ಲಿ ಅಲ್ಲಾಹನಿಗೆ ಸಾಷ್ಟಾ೦ಗವೆರಗುತ್ತಾರೆ. 
ನಮಾರುಖ್‌ಗಳಲ್ಲಿ ನಿರತರಾಗುತ್ತಾರೆ ಮತ್ತು,"ನಮ್ಮ ಪ್ರಭೂ! ನಮ್ಮನ್ನು ನರಕದ 
ಯಾತನೆಯಿಂದ ಪಾರುಗೊಳಿಸು. ನಿಶ್ಚಯವಾಗಿಯೂ ನರಕದ ಯಾತನೆ ಅತ್ಯಂತ 
ಭಯಾನಕವಾಗಿರುವುದು ಮತ್ತು ನರಕವು ಅತ್ಯಂತ ಕೆಟ್ಟ ತಾಣವಾಗಿರುವುದು” ಎಂದು 
ಪ್ರಾರ್ಥಿಸುತ್ತಾರೆ. 

3) ಅಲ್ಲಾಹನ ದಾಸರು ಕೇವಲ ಅಲ್ಲಾಹನನ್ನು ಆರಾಧಿಸುತ್ತಾರೆ. ಅಲ್ಲಾಹನ 
ಹೊರತು ಇತರ ಯಾರನ್ನೂ ಆರಾಧ್ಯನೆ೦ದು ಭಾವಿಸುವುದಿಲ್ಲ ಮತ್ತು ವಿನಾಕಾರಣ 
ಯಾರದೇ ಹತ್ಯೆ ಮಾಡುವುದಿಲ್ಲ. ಅವರು ಅಸಭ್ಯ ವಿಷಯಗಳಿಂದ ದೂರವಿರುತ್ತಾರೆ. 

4) ಅಲ್ಲಾಹನ ದಾಸರು ಸುಳ್ಳು ಸಾಕ್ಷ್ಯ ನೀಡುವುದಿಲ್ಲ. ಸುಳ್ಳಿನ ಬಳಿ 
ಸುಳಿಯುವುದೂ ಇಲ್ಲ. ಎಲ್ಲಾದರೂ ಅಸಭ್ಯ ಮಾತು ಕಂಡರೆ ಅವರು ಸಭ್ಮ 
ವ್ಯಕ್ತಿಗಳಂತೆ ತಮ್ಮ ಪಾಡಿಗೇ ಹೊರಟು ಹೋಗುತ್ತಾರೆ. 

5) ಅವರು ಅಲ್ಲಾಹನ ವಾಣಿಯನ್ನು ಕೇಳಿದರೆ ಗಮನಗೊಟ್ಟು ಆಲಿಸುತ್ತಾರೆ. 
ಅವುಗಳನ್ನು ಮನನ ಮಾಡುತ್ತಾರೆ ಮತ್ತು ಅವುಗಳನ್ನು ಅನುಸರಿಸಲು ಪ್ರಯತ್ನಿಸುತ್ತಾರೆ. 

6) ಅಲ್ಲಾಹನ ದಾಸರು ಅಲ್ಲಾಹನಲ್ಲಿ ಸದಾ, ಹೀಗೆ ಪ್ರಾರ್ಥಿಸುತ್ತಾರೆ, 
' ನಮ್ಮ ಪ್ರಭೂ! ನಮ್ಮ ಪತ್ನಿಯರನ್ನೂ, ಮಕ್ಕಳನ್ನೂ ನಮ್ಮ ಕಂಗಳಿಗೆ 


ಆ 


ತಂಪನ್ನಾಗಿ ಮಾಡು. ನಮ್ಮನ್ನು ಸಜ್ಜನರ ಪಾಲಿಗೆ ಮಾದರಿಯನ್ನಾಗಿ ಮಾಡು." 


ಸಚ್ಚಾದೀನ್‌ ಭಾಗ-4 133 


7) ಅವರು ನಮಾರುನ್ನು ಕಟ್ಟುನಿಟ್ಟಾಗಿ ನಿರ್ವಹಿಸುತ್ತಾರೆ. ತಮ್ಮ ಸಂಪತ್ತಿನಿಂದ 
ಯಾಚಕರಿಗೂ ಯಾಚಿಸದ ಬಡವರಿಗೂ ನೀಡುತ್ತಾರೆ. 

8) ಅವರು ಪರಲೋಕದಲ್ಲಿ ದೃಢವಾದ ವಿಶ್ವಾಸವನ್ನಿರಿಸುತ್ತಾರೆ. ಅವರಿಗೆ 
ತಮ್ಮ ಪಾಲಕ ಪ್ರಭುವಿನ ಕ್ರೋಧ ಮತ್ತು ಶಿಕ್ಷೆಯ ಭಯವಿರುತ್ತದೆ. ಅಲ್ಲಾಹನ 
ಯಾತನೆಯನ್ನು ಭಯಪಡದಿರಲು ಅವರು ಬಯಸಲಾರರು. 

9) ಅವರು ಪ್ರಾಮಾಣಿಕರಾಗಿರುತ್ತಾರೆ. ವಚನ ಬದ್ಧರಾಗಿರುತ್ತಾರೆ. ಸತ್ಯ ಸಾಕ್ಸ್ಯದಲ್ಲಿ 
ಅಚಲರಾಗಿರುತ್ತಾರೆ. ತಮ್ಮ ನಮಾರು್‌ಗಳ ಬಗ್ಗೆ ಅತೀವ ಕಾಳಜಿ ಹೊಂದಿರುತ್ತಾರೆ. 

10 ಅವರು ಅಲ್ಲಾಹನ ಸಂಪ್ರೀತಿಗಾಗಿ ನಿರ್ಗತಿಕರಿಗೆ, ಅನಾಥರಿಗೆ ಮತ್ತು 
ಕೈದಿಗಳಿಗೆ ಆಹಾರವನ್ನೊದಗಿಸುತ್ತಾರೆ. ಆದರೆ ಅದಕ್ಕಾಗಿ ಆ ಮ೦ದಿಯಿ೦ದ ಅವರು 
ಏನನ್ನೂ ಅಪೇಕ್ಷಿಸುವುದಿಲ್ಲ. 

11) ಅಲ್ಲಾಹನ ದಾಸರು ಪರಸ್ಪರ ಸಹಾಯಕರೂ ಹಿತಚಿಂತಕರೂ ಆಗಿರುತ್ತಾರೆ. 
ಅವರು ಒಳಿತಿನ ಆಜ್ಞೆಗಳನ್ನು ನೀಡುತ್ತಾರೆ ಮತ್ತು ಕೆಡುಕಿನಿಂದ ತಡೆಯುತ್ತಾರೆ. 
ನಮಾರಭ್‌ಗಳನ್ನು ಸಂಸ್ಥಾಪಿಸುತ್ತಾರೆ. ರುಕಾತ್‌ ನೀಡುತ್ತಾರೆ ಮತ್ತು 
ಪ್ರವಾದಿವರ್ಯರ(ಸ) ಅನುಸರಣೆ ಮಾಡುತ್ತಾರೆ. 

12) ಅಲ್ಲಾಹನ ದಾಸರ ಮುಂದೆ ಅಲ್ಲಾಹನ ಪ್ರಸ್ತಾಪ ಬಂದಾಗ ಅವರ 
ಮನಸ್ಸು ಕಂಪಿಸುತ್ತದೆ. ಅವರಿಗೆ ಅಲ್ಲಾಹನ ವಾಣಿಯನ್ನು ಕೇಳಿಸಿದಾಗ ಅವರ 
ಈಮಾನ್‌ನಲ್ಲಿ ವೃದ್ಧಿಯುಂಟಾಗುತ್ತದೆ. ಅವರು ತಮ್ಮ ಪಾಲಕ ಪ್ರಭುವಿನ ಮೇಲೆ 
ಭರವಸೆಯನ್ನಿಡುತ್ತಾರೆ. ನಮಾರಭ್‌ ಸಂಸ್ಥಾಪಿಸುತ್ತಾರೆ. ಒಳಿತಿನ ಮಾರ್ಗದಲ್ಲಿ 
ತಮ್ಮ ಸಂಪತ್ತನ್ನು ವ್ಯಯಿಸುತ್ತಾರೆ. 

13) ಅಲ್ಲಾಹನ ದಾಸರು ತಮ್ಮ ಪಾಲಕ ಪ್ರಭುವನ್ನು ಕಾಣದೆಯೇ ಅವನಿಗೆ 
ಭಯಪಡುತ್ತಾರೆ. ಪರಲೋಕ ವಿಚಾರಣೆಯ ಕುರಿತು ಚಿ೦ತಿಸುವಾಗ ಕಂಪಿಸುತ್ತಾರೆ. 

14) ಅಲ್ಲಾಹನ ದಾಸರು ಅಲ್ಲಾಹನ ಮಾರ್ಗದಲ್ಲಿ ಒಗ್ಗಟ್ಟಾಗಿ ವೀರಾವೇಶದಿ೦ದ 
ಹೋರಾಡುತ್ತಾರೆ. 

15) ಅಲ್ಲಾಹನ ದಾಸರು ನಿರ್ಮಲ ಹೃದಯಿಗಳಾಗಿರುತ್ತಾರೆ. 

16) ಅಲ್ಲಾಹನ ದಾಸರು ನ್ಯಾಯಪಾಲಿಸುವವರಾಗಿದ್ದಾರೆ. 

17) ಅಲ್ಲಾಹನ ದಾಸರು ಅಲ್ಲಾಹನನ್ನು ಪ್ರೀತಿಸುತ್ತಾರೆ. ತಮ್ಮ ಸತ್ಯವಿಶ್ವಾಸಿ 
ಸೋದರರ ಬಗ್ಗೆ ವಿನಮ್ರರಾಗಿರುತ್ತಾರೆ. ಸತ್ಯನಿಷೇಧಿಗಳ ಬಗ್ಗೆ ಕಠೋರರಾಗಿರುತ್ತಾರೆ. 

18) ಅವರು ಅಲ್ಲಾಹನೊಂದಿಗೆ ಮಾಡಿದ ಕರಾರಿಗೆ ಬದ್ಧರಾಗಿದ್ದಾರೆ. 

19) ಅಲ್ಲಾಹನ ದಾಸರು ತಮ್ಮ ಪಾಪಗಳ ಬಗ್ಗೆ ಅಲ್ಲಾಹನಲ್ಲಿ ಕ್ಷಮೆ 


ಸು 


` ಯಾಚಿಸುತ್ತಿರುತ್ತಾರೆ. ಅವರು ಅಲ್ಲಾಹನ ಆರಾಧನೆಯಲ್ಲಿ ಮತ್ತು ಸ್ತುತಿ ಸ್ತೋತ್ರಗಳ ಲಲ್ಲಿ 


134 ಅಲ್ಲಾಹನ ನೈಜ ದಾಸರು 


ತಲ್ಲೀನರಾಗಿರುತ್ತಾರೆ. ಉಪವಾಸ ವ್ರತವನ್ನಾಚರಿಸುತ್ತಾರೆ. ನಮಾರು್‌ ಸಂಸ್ಥಾಪಿಸುತ್ತಾರೆ. 
ಜನರನ್ನು ಒಳಿತಿನೆಡೆಗೆ ಪ್ರೇರೇಪಿಸುತ್ತಾರೆ. ಕೆಡುಕಿನಿಂದ ತಡೆಯುತ್ತಾರೆ ಮತ್ತು 
ಅಲ್ಲಾಹನು ನಿಶ್ಚಯಿಸಿದ ಮೇರೆಗಳನ್ನು ಪಾಲಿಸುತ್ತಾರೆ. ಅವುಗಳನ್ನೆ೦ದೂ ಮೂರುವುದಿಲ್ಲ. 

ಇವಿಷ್ಟು ಅಲ್ಲಾಹನು ಪವಿತ್ರ ಕುರ್‌ಆನಿನಲ್ಲಿ ತಿಳಿಸಿದ ವಿಶೇಷತೆಗಳಾಗಿವೆ. 
ಇನ್ನು ಪ್ರವಾದಿ ವಚನಗಳಲ್ಲಿ ಬ೦ದಿರುವ೦ತಹ ವಿಶೇಷ ಗುಣಗಳನ್ನು ತಿಳಿಯೋಣ: 

1) ಅಲ್ಲಾಹನ ಸೃಷ್ಟಿಗಳೊ೦ದಿಗೆ ಸದ್ವರ್ತನೆ ತೋರಿದವನು ಅಲ್ಲಾಹನ ಬಳಿ 
ಅತೀ ಹೆಚ್ಚು ಪ್ರೀತಿಗೆ ಪಾತ್ರನಾಗುವನು. 

2) ಯಾರು ಇಹಲೋಕದ ಮೋಹದಲ್ಲಿ ಸಿಲುಕಿರುವುದಿಲ್ಲವೋ, ಯಾರ 
ಮನವು ಶ್ರೀಮಂತವಾಗಿರುವುದೋ, ಯಾರು ಗುಪ್ತವಾಗಿ ದೇವಾರಾಧನೆಯಲ್ಲಿ 
ತಲ್ಲೀನರಾಗಿರುವರೋ ಅಂಥವರೇ ಅಲ್ಲಾಹನ ಪ್ರಿಯ ದಾಸರಾಗಿರುವರು. 

3) ಸತ್ಯವಿಶ್ವಾಸಿ ಎಲ್ಲರಿಗೂ ಪ್ರಿಯನಾಗಿರುತ್ತಾನೆ. ಇತರರನ್ನು ಪ್ರೀತಿಸದ 
ಮತ್ತು ಇತರರ ಪ್ರೀತಿಗೆ ಪಾತ್ರನಾಗದ೦ತಹ ವ್ಯಕ್ತಿಯಲ್ಲಿ ಒಳಿತುಗಳಿರುವುದಿಲ್ಲ. 

4) ಒಬ್ಬ ವ್ಯಕ್ತಿ ಪ್ರವಾದಿವರ್ಯರ(ಸ) ಬಳಿ ಬಂದು, "ನಾನು ಅಲ್ಲಾಹನಿಗೆ 
ಮತ್ತು ಜನರಿಗೆ ಪ್ರಿಯನಾಗಬಲ್ಲಂತಹ ಯಾವುದಾದರೂ ಕರ್ಮವಿದ್ದರೆ' ತಿಳಿಸಿ” 
ಎ೦ದು ಕೇಳಿದನು. ಆಗ ಪ್ರವಾದಿವರ್ಯರು(ಸ), "ಲೋಕದ ಮೋಹದಿಂದ 
ದೂರವಿರಿ. ಇದರಿಂದ ಅಲ್ಲಾಹನ ಪ್ರೀತಿಗೆ ಪಾತ್ರರಾಗುವಿರಿ ಮತ್ತು ಜನರ ಸ೦ಪತ್ತಿನ 
ಮೇಲೆ ಆಶೆಯಿರಿಸಬೇಡಿರಿ. ಇದರಿಂದ ಜನರ ಪ್ರೀತಿಗೂ ಪಾತ್ರರಾಗುವಿರಿ" ಎಂದರು. 

5) ಪ್ರವಾದಿವರ್ಯರು(ಸ) ಹೀಗೆ೦ದಿರುವರು, "ನನ್ನ ಮೇಲೆ ಅತ್ಯಧಿಕ ಸ್ವಸ್ತಿ 
ವಚನ ಪಠಿಸುವವನು ನಿರ್ಣಾಯಕ ದಿನದಂದು ನನಗೆ ಅತಿ ನಿಕಟನಾಗಿರುವನು." 

ಪ್ರತಿಯೊಬ್ಬ ಮುಸ್ಲಿಮನು ತಾನು ಅಲ್ಲಾಹನ ಪ್ರೀತಿಯ ದಾಸನಾಗಬೇಕೆ೦ದು 
ಬಯಸುತ್ತಾನೆ. ಹಾಗಾಗಿ, ನಮ್ಮಲ್ಲಿ ಅಲ್ಲಾಹನ ನೈಜ ದಾಸರ ಯಾವೆಲ್ಲ 
- ಗುಣಗಳಿವೆಯೆಂಬುದರ ಬಗ್ಗೆ ಚಿಂತಿಸಬೇಕಾಗಿದೆ. ಹಾಗೆಯೇ ನಮ್ಮಲ್ಲಿಲ್ಲದಂತಹ 


ಅರಣ ರಾ 


ವಿಶೇಷ ಗುಣಗಳನ್ನು ಮೈಗೂಡಿಸಿಕೊಳ್ಳಲು ಪ್ರಯತ್ನಿಸಬೇಕಾಗಿದೆ. 


ಪ್ರಶ್ನೆಗಳು 
1) ಅಲ್ಲಾಹನ ಪ್ರಿಯದಾಸರ ಯಾವೆಲ್ಲ ವಿಶೇಷ ಗುಣಗಳು 
ಪವಿತ್ರ ಕುರ್‌ಆನಿನಲ್ಲಿ ಉಲ್ಲೇಖಿಸಲ್ಪಟ್ಟಿವೆ? ಅವುಗಳ ಪೈಕಿ ಐದನ್ನು ವಿವರಿಸಿರಿ. 
2) ಭೂಮಿಯಲ್ಲಿ ನಯವಿನಯದಿ೦ದ ವರ್ತಿಸುವುದೆಂದರೇನು? 
3) ನಮಾರಭ್‌ಗಳ ಬಗ್ಗೆ ಕಾಳಜಿ ವಹಿಸುವುದೆ೦ದರೇನು? 
4) ಪ್ರವಾದಿವರ್ಯರ(ಸ) ಮೇಲೆ ಹೆಚ್ಚಿಚ್ಚು ಸ್ವಸ್ತಿವಚನ ಪಠಿಸುವುದರ ಪ್ರತಿಫಲವೇನು? 


22. ಉತ್ತಮ ಚಾರಿತ್ರ್ಯ 


"ನನ್ನನ್ನು ಉತ್ತಮ ಚಾರಿತ್ರ್ಯದ ಪರಿಪೂರ್ಣತೆಗಾಗಿ ಕಳುಹಿಸಲಾಗಿದೆ” ಎಂದು 
ಅಂತ್ಯ ಪ್ರವಾದಿ ಮುಹಮ್ಮದ್‌ರು(ಸ) ಹೇಳಿರುವರು. ಉತ್ತಮ ಚಾರಿತ್ರ್ಯವೆ೦ದರೆ, 
ಸುಳ್ಳು, ಅಕ್ರಮ, ಅಹಂಕಾರ, ಅಸೂಯೆ ಇತ್ಯಾದಿಗಳಿ೦ದ ಮುಕ್ತರಾಗಿ ಸತ್ಯ, 
ಪರಿಶುದ್ಧತೆ, ಲಜ್ಜೆ, ಪರಹಿತ ಚಿ೦ತನೆ, ಸಹನೆ ಮತ್ತು ಪರಸ್ಪರ ಸಹಕಾರಗಳ೦ತಹ 
-ಗುಣವಿಶೇಷತೆಗಳನ್ನು ಹೊಂದುವುದರ ಹೆಸರಾಗಿದೆ. 

ಪ್ರತಿಯೊಂದು ಕಾರ್ಯದ ಕ್ರಮಬದ್ಧತೆಯನ್ನು ರೂಢಿಸಿಕೊಳ್ಳಬೇಕು. 
ಪ್ರತಿಯೊಬ್ಬರ ಹಕ್ಕನ್ನು ತೀರಿಸಬೇಕು ಮತ್ತು ಪ್ರತಿಯೋರ್ವರೊಂದಿಗೂ ಸದ್ವರ್ತನೆ 
ತೋರಬೇಕು. ಪ್ರವಾದಿವರ್ಯರು(ಸ) ಸಕಲ ವಿಶ್ವದ ಜನರ ಪೈಕಿ ಅತ್ಯುತ್ತಮ 
ಚಾರಿತ್ರ್ಯವುಳ್ಳವರಾಗಿದ್ದರು ಮತ್ತು ಜನರಿಗೆ ಸಚ್ಚಾರಿತ್ರ್ಯವನ್ನು ಬೋಧಿಸುತ್ತಲೂ 
ಇದ್ದರು. ಅವರು(ಸ) ಸತ್ಯವನ್ನೇ ನುಡಿಯುತ್ತಿದ್ದರು. ಜನರು ಅವರನ್ನು(ಸ) 
ಸಾದಿಕ್‌(ಸತ್ಮಸಂಧ) ಎನ್ನುತ್ತಿದ್ದರು. ಪ್ರವಾದಿವರ್ಯರು(ಸ) ಜನರ ಅಮಾನತುಗಳನ್ನು 
ಸಂರಕ್ಷಿಸುತ್ತಿದ್ದರು. ಹಾಗಾಗಿ ಜನರು ಅವರನ್ನು ಅಮೂನ್‌(ಪ್ರಾಮಾಣಿಕ) 
ಎನ್ನುತ್ತಿದ್ದರು. ಪ್ರವಾದಿವರ್ಯರು(ಸ) ಅಶ್ಲೀಲ ಮಾತುಗಳಿಂದ ಬಹಳ 
ದೂರವಿರುತ್ತಿದ್ದರು. 

ಪ್ರವಾದಿವರ್ಯರು(ಸ) ಹೀಗೆನ್ನುತ್ತಿದ್ದರು, "ಲಜ್ಜೆ ವಿಶ್ವಾಸದ ಶಾಖೆಯಾಗಿದೆ." 
ಅವರು(ಸ) ಅನಾಥರೊಂದಿಗೂ ವಿಧವೆಯರೊಂದಿಗೂ ಸದ್ವರ್ತನೆ ತೋರುತ್ತಿದ್ದರು. 
ಅತಿಥಿಗಳನ್ನು ಸತ್ಕರಿಸುತ್ತಿದ್ದರು. ಜನರ ಹಕ್ಕುಗಳನ್ನು ತೀರಿಸುತ್ತಿದ್ದರು ಮತ್ತು ಈ 
ರೀತಿ ಪ್ರಾರ್ಥಿಸುತ್ತಿದ್ದರು, "ಓ ಅಲ್ಲಾಹ್‌! ನನಗೆ ಅತ್ಯುತ್ತಮ ಚಾರಿತ್ರ್ಯವನ್ನು ನೀಡು 
ಮತ್ತು ಚಾರಿತ್ರ್ಯಹೀನತೆಯಿ೦ದ ನನ್ನನ್ನು ರಕ್ಷಿಸು." 

ಅಲ್ಲಾಹನು ಸಕಲ ದೋಷಗಳಿ೦ದ ಮುಕ್ತನಾಗಿರುವನು. ಎಲ್ಲ ರೀತಿಯ ನೈತಿಕ 
ವಿಶೇಷತೆಗಳೂ ಒಳಿತುಗಳೂ ಅವನಲ್ಲಿ ಮೇಳೈಸಿವೆ. ಅಲ್ಲಾಹನು ನಮ್ಮನ್ನು ತನ್ನ 
ಭೂಮಿಯಲ್ಲಿ ಖಲೀಫಾ(ಪ್ರತಿನಿಧಿ) ಆಗಿ ಮಾಡಿರುವನು. ಇಲ್ಲಿನ ಅನೇಕ ವಸ್ತುಗಳನ್ನು 


136 ಉತ್ತಮ ಚಾರಿತ್ರ್ಯ 


ನಮ್ಮ ಅಧೀನಕ್ಕೊಳಪಡಿಸಿರುವನು. ಆದ್ದರಿಂದ ನಮ್ಮಲ್ಲಿ ಕೂಡ ಎಲ್ಲ ರೀತಿಯ. 
ನೈತಿಕ ಒಳಿತುಗಳು ಬೆಳೆದು ಬರಬೇಕು. ನೈತಿಕ ವಿಶೇಷತೆಗಳಲ್ಲಿ ಕೆಲವನ್ನು ನಾವು 
ಈಗಾಗಲೇ ತಿಳಿದುಕೊಂಡಿದ್ದೇವೆ. ಇನ್ನು ಕೆಲವನ್ನು ಅರಿಯೋಣ: 


1. ಸತ್ಯ ಸಂಧತೆ 

ಸತ್ಯಸಂಧತೆ ಸಕಲ ಒಳಿತುಗಳ ಮೂಲವಾಗಿದೆ. ಸತ್ಯವು ಅಲ್ಲಾಹನ ಗುಣ 
ವಿಶೇಷಗಳಲ್ಲಿ ಒಂದಾಗಿದೆ. ಆದ್ದರಿಂದ ಅಲ್ಲಾಹನ ಸಂದೇಶವಾಹಕರು ಸುಳ್ಳನ್ನು 
ಸ೦ಪೂರ್ಣ ತ್ಯಜಿಸಿದ್ದರು. ಇಹಪರಗಳೆರಡರ ವಿಜಯ ಸತ್ಯದಲ್ಲಿ ಅಡಕವಾಗಿದೆ. 
ಸತ್ಯವ೦ತನನ್ನು ಜಗತ್ತಿನ ಎಲ್ಲರೂ ಗೌರವಿಸುತ್ತಾರೆ, ಭರವಸೆಯನ್ನಿಡುತ್ತಾರೆ. 
ಅಂತಹ ವ್ಯಕ್ತಿ ಪರಲೋಕದಲ್ಲೂ ಮೋಕ್ಷವನ್ನು ಪಡೆಯುತ್ತಾನೆ. ಆತ ಸಕಲ 
ಕೆಡುಕುಗಳಿ೦ದಲೂ ಮುಕ್ತನಾಗಿರುತ್ತಾನೆ. 

ನಾವು ಮುಸ್ಲಿಮರು. ಅಲ್ಲಾಹ್‌ ಮತ್ತವನ ಸಂದೇಶವಾಹಕರ ಮೇಲೆ 
ವಿಶ್ವಾಸವಿರಿಸಿದವರು. ಇಸ್ಲಾಮ್‌ ಸತ್ಕಧರ್ಮವಾಗಿದೆ. ಪ್ರವಾದಿವರ್ಯರು(ಸ) ಸತ್ಯ 
ಸಂಧರಾಗಿದ್ದಾರೆ. ನಮ್ಮ ಪ್ರಭು ಸತ್ಯವಾಗಿದ್ದಾನೆ. ಅವನ ವಾಗ್ದಾನ ಸತ್ಯವಾಗಿದೆ. 
ನಾವು ಎಂದೆಂದಿಗೂ ಸತ್ಯವನ್ನೇ ನುಡಿಯುತ್ತೇವೆ. ಮನಸ್ಸಿನಲ್ಲಿರುವುದನ್ನೇ ನಾಲಗೆಯಲ್ಲಿ 
ಉಚ್ಚರಿಸುತ್ತೇವೆ. ನುಡಿದ೦ತೆ ನಡೆಯುತ್ತೇವೆ. ಯಾರದೇ ಭಯದಿಂದ ನಾವು 
ಸತ್ಯವನ್ನು ಅಡಗಿಸುವುದಿಲ್ಲ. ಸತ್ಯ ನುಡಿಯುವಾಗ ಎಂದೂ ಸಂಕೋಚ ಪಡುವುದಿಲ್ಲ. 
ಸುಳ್ಳು ಸಾಕ್ಸ್ಯವಹಿಸುವುದಿಲ್ಲ. ಸತ್ಯಕ್ಕಾಗಿ ಜೀವವನ್ನು ಅರ್ಪಿಸಲೂ ಸಿದ್ಧರಾಗುತ್ತೇವೆ. 
ಸತ್ಯಸ೦ಧನನ್ನು ಇಹಪರಗಳೆರಡರಲ್ಲೂ ವಿಶ್ವಾಸದಿ೦ದ ಕಾಣಲಾಗುತ್ತದೆ. 
2. ಲಜ್ಜೆ 

"ಲಜ್ಜೆಯು ಅಡಿಯಿಂದ ಮುಡಿ ತನಕ ಒಳಿತಾಗಿದೆ" ಎಂದು 
ಪ್ರವಾದಿವರ್ಯರು(ಸ) ಹೇಳಿದ್ದಾರೆ. ನೀರಿನಿಂದ ಹೊರಬಂದಾಗ ವೂನು 
ಚಡಪಡಿಸುವ೦ತೆ ಲಜ್ಞಾವ೦ತ ಮಾನವನು ಅಶ್ಲೀಲತೆಯನ್ನು ಕಂಡಾಗ 
ಚಡಪಡಿಸುತ್ತಾನೆ. ನಿರ್ಲಜ್ಜನಾದ ವ್ಯಕ್ತಿ ಎಂತಹ ಕೆಟ್ಟ ಕಾರ್ಯ ಮಾಡಲೂ 
ಹೇಸುವುದಿಲ್ಲ. ಪ್ರವಾದಿ ಮುಹಮ್ಮದ್‌ರು(ಸ) ಎಲ್ಲರಿಗಿಂತ ಹೆಚ್ಚು 
ಲಜ್ಞಾವಂತರಾಗಿದ್ದರು. ಬಾಲ್ಕದಿ೦ದಲೇ ಅವರು ನಾಚಿಕೆ ಸ್ವಭಾವದವರಾಗಿದ್ದರು. 
ಪ್ರವಾದಿತ್ವ ಲಭಿಸಿದ ಬಳಿಕವೂ ಅವರಿಂದ ಆ ಸ್ವಭಾವ ಮರೆಯಾಗಲಿಲ್ಲ. ವಸ್ತುತಃ 


ಸಚ್ಚಾದೀನ್‌ ಭಾಗ-4 137 


ಪ್ರವಾದಿವರ್ಯರು(ಸ) ಪರ್ದಾಧಾರಿಣಿಯರಾದ ಕನ್ಮಾ ಸ್ರ್ರೀಯರಿಗಿ೦ತಲೂ ಹೆಚ್ಚು 
ಲಜ್ಞಾವಂತರಾಗಿದ್ದರು. 

ಒಮ್ಮೆ ಪ್ರವಾದಿವರ್ಯರು(ಸ) ಹೀಗೆಂದಿದ್ದರು, "ಸತ್ಯವಿಶ್ವಾಸದಲ್ಲಿ 
ಎಪ್ಪತ್ತಕ್ಕಿ೦ತಲೂ ಹೆಚ್ಚು ಶಾಖೆಗಳಿರುತ್ತವೆ. 'ಲಜ್ಜೆ' ಎಂಬುದು ಈಮಾನಿನ 
ಶಾಖೆಗಳಲ್ಲೊಂದಾಗಿದೆ. ಇನ್ನೊ೦ದು ಸಂದರ್ಭದಲ್ಲಿ ಜನರಿಗೆ ಹೀಗೆ ಉಪದೇಶಿಸಿದರು, 
"ಎಂದಿಗೂ ನಗ್ನರಾಗಬೇಡಿರಿ. ಮೂತ್ರ ವಿಸರ್ಜನೆ ಮತ್ತು ಬಹಿರ್ದೆಸೆಗೆ ಹೋಗುವ 
ಹೊರತು ದೇವಚರರು ಸದಾ ನಿಮ್ಮ ಜತೆಯಲ್ಲಿರುತ್ತಾರೆ. ಅವರ ಮುಂದೆ ನೀವು 
ಸ೦ಕೋಚಪಟ್ಟುಕೊಳ್ಳಿರಿ(ಅ೦ದರೆ ನಗ್ನರಾಗಬೇಡಿರಿ).” ಮತ್ತೊಂದು ಸಂದರ್ಭದಲ್ಲಿ, 
"ಲಜ್ಞಾವಂತಿಕೆಯಿಂದ ಮಾನವನಿಗೆ ಒಳಿತುಗಳಿವೆ" ಎಂದಿದ್ದಾರೆ. ಪವಿತ್ರ ಕುರ್‌ಆನಿನಲ್ಲಿ 
ಒಂದೆಡೆ ಹೀಗೆನ್ನಲಾಗಿದೆ, "ಅಲ್ಲಾಹನು ನಿರ್ಲಜ್ಜೆ ಮತ್ತು ಅಶ್ಲೀಲ ಕಾರ್ಯಗಳಿಂದ 
ನಿಮ್ಮನ್ನು ತಡೆಯುತ್ತಾನೆ." ಒಂದು ವೇಳೆ ಮಾನವನಲ್ಲಿ ಲಜ್ಜೆಯೆಂಬುದು 
ಇಲ್ಲದಿರುತ್ತಿದ್ದರೆ, ಆತ ಮನ ಬಂದಂತೆ ವರ್ತಿಸತೊಡಗುತ್ತಾನೆ. "ನಿಮ್ಮಲ್ಲಿ 
ನಾಚಿಕೆಯ ಸ್ವಭಾವ ಇಲ್ಲದಿದ್ದರೆ ನಿಮಗಿಷ್ಟ ಬಂದಂತೆ ವರ್ತಿಸಿರಿ" ಎ೦ದು ಒಮ್ಮೆ 
ಪ್ರವಾದಿವರ್ಯರು(ಸ) ಹೇಳಿದ್ದಾರೆ. 

ಹದೀಸ್‌ಗಳಲ್ಲಿ, "ಅಲ್ಲಾಹನು ಅತ್ಮಂತ ಲಜ್ಞಾವಂತನಾಗಿದ್ದಾನೆ" ಎಂದು 
ಹೇಳಲಾಗಿದೆ. ಹಾಗೆಯೇ ಅಲ್ಲಾಹನು ಎಲ್ಲ ನಿರ್ಲಜ್ಜೆಯ ಮಾತುಗಳನ್ನು 
ನಿಷೇಧಿಸಿದ್ದಾನೆ. ಹಾಗಾಗಿ ನಾವು ಎಲ್ಲ ತರದ ಅಶ್ಲೀಲ ಕಾರ್ಯಗಳಿಂದ 
ದೂರವುಳಿಯುತ್ತೇವೆ. ಅಶ್ಲೀಲ ಮಾತನ್ನಾಡುವವರ ಸಹವಾಸ ಮಾಡುವುದಿಲ್ಲ, 
ಎಂದೂ ನಗ್ನರಾಗುವುದಿಲ್ಲ. ಎಂದಾದರೂ ಅಶ್ಲೀಲ ಮಾತು ಕೇಳಿದರೆ ಅಥವಾ 
ನಿರ್ಲಜ್ಜೆಯ ಜಾಗ ಪ್ರವೇಶಿಸಿದರೆ ನಮ್ಮ ದೃಷ್ಟಿಯನ್ನು ಕೆಳಗಿರಿಸಿ ಅಲ್ಲಿಂದ ದೂರ 
ಹೋಗುತ್ತೇವೆ. 


ತಿ. ಪ್ರೀತಿ ಮತ್ತು ಪರಹಿತ ಚಿಂತನೆ 

ಮುಸ್ಲಿಮನು ಪ್ರೀತಿಯ ಪುತ್ನಳಿಯಾಗಿದ್ದಾನೆ. ಎಲ್ಲರೊಂದಿಗೆ ಪ್ರೀತಿ ಮತ್ತು 
ಸಹಾನುಭೂತಿಯಿಂದ ವ್ಯವಹರಿಸುತ್ತಾನೆ. "ಧರ್ಮವು ಪ್ರೀತಿ, ಹಿತಚಿಂತನೆ ಮತ್ತು 
ಸಹಾನುಭೂತಿಯ ಹೆಸರಾಗಿದೆ. ಅಲ್ಲಾಹನ ಪ್ರೀತಿ - ಆಜ್ಞಾನುಸರಣೆ, ಪ್ರವಾದಿಯ 
ಪ್ರೀತಿ-ಅನುಸರಣೆ, ಹಿರಿಯರ ಮೇಲಿನ ಮತ್ತು ಇತರ ಮುಸ್ಲಿಮರೊಂದಿಗಿನ 
ಪ್ರೀತಿ-ಸಹಾನುಭೂತಿ (ಇವೇ ಧರ್ಮದ ತಿರುಳಾಗಿದೆ)” ಎಂದು ಅಂತ್ಯಪ್ರವಾದಿ 
ಮುಹಮ್ಮದ್‌ರು(ಸ) ಹೇಳಿರುವರು. 

ಮುಸ್ಲಿಮನಾದವನು ಎಲ್ಲರ ಹಿತಚಿ೦ತಕನಾಗಿರುತ್ತಾನೆ. ಪ್ರತಿಯೋರ್ವರೊ೦ದಿಗೂ 


ದೆ 


138 ಉತ್ತಮ ಚಾರಿತ್ರ್ಯ 


ಸಹಾನುಭೂತಿ ತೋರುತ್ತಾನೆ. ಅವನಿಗೆ ಅಲ್ಲಾಹ್‌ ಮತ್ತು ಅವನ ಸ೦ದೇಶವಾಹಕರ 
ಮೇಲೆ ಪ್ರೀತಿಯಿರುತ್ತದೆ. ಒಳಿತಿನ ಮೇಲೆ ಪ್ರೀತಿಯಿರುತ್ತದೆ. ಸಜ್ಜನರ ಮೇಲೆ 
ಸಹಾನುಭೂತಿ ಮತ್ತು ಪ್ರೀತಿಯಿರುತ್ತದೆ. ಆತನು ಎಲ್ಲರ ದುಃಖ-ದುಮ್ಮಾನಗಳಲ್ಲಿ 
ಭಾಗಿಯಾಗುತ್ತಾನೆ. ಏಕೆಂದರೆ ಸಕಲ ಮಾನವರೂ ಒಂದೇ ತಂದೆ ತಾಯಿಯರ 
ಮಕ್ಕಳು ಮತ್ತು ಎಲ್ಲರೂ ಪರಸ್ಪರ ಸೋದರರಾಗಿದ್ದಾರೆ. 

ಪ್ರತಿಯೊಬ್ಬ ಮುಸ್ಲಿಮನ ಜತೆಗೂ ಸದ್ವರ್ತನೆ ತೋರುತ್ತಾನೆ. 
ಪ್ರವಾದಿವರ್ಯರು(ಸ) ಹೇಳಿರುವ ಪ್ರಕಾರ, "ಜನರ ಮೇಲೆ ದಯೆ ತೋರದವನ 
ಮೇಲೆ ಅಲ್ಲಾಹನು ದಯೆ ತೋರಲಾರನು." 

ವಿಧವೆಯರೊಂದಿಗೆ ಅನುಕಂಪ, ಬಡ-ನಿರ್ಗತಿಕರ ಬಗ್ಗೆ ಸಹಾನುಭೂತಿ, 
ಅನಾಥರೊಂದಿಗೆ ಮಮತೆ, ಅತಿಥಿಗಳ ಆದರ, ತಮ್ಮ ಮಕ್ಕಳ ಮೇಲೆ ಪ್ರೀತಿ, 
ಸಂಬಂಧಿಕರೊಡನೆ ಸದ್ವರ್ತನೆ, ನೆರೆಕರೆಯವರ ಜತೆ ಸದ್ವ್ಯವಹಾರ ಹೀಗೆ 
ಎಲ್ಲರೊಂದಿಗೂ ಸದ್ವರ್ತನೆ ಮತ್ತು ಸಹಾನುಭೂತಿ ತೋರಬೇಕೆಂದು 
ಪ್ರವಾದಿವರ್ಯರು(ಸ) ಕಲಿಸಿದ್ದಾರೆ. ಪ್ರವಾದಿವರ್ಯರ(ಸ) ಪರಿಶುದ್ಧ ಬೋಧನೆಯಿಂದ 
ಪ್ರಭಾವಿತರಾದ ಸಹಾಬಿಗಳು(ರ) ಎಲ್ಲ ಜನರನ್ನೂ ಪೀತಿಸುತ್ತಿದ್ದರು. 
ಪ್ರತಿಯೋರ್ವರೊಂದಿಗೂ ಸಹಾನುಭೂತಿ ಮತ್ತು ಸದ್ವರ್ತನೆ ತೋರುತ್ತಿದ್ದರು. ಸ್ವತಃ 
ಹಸಿದಿದ್ದರೂ ಇತರರಿಗೆ ಉಣಬಡಿಸುತ್ತಿದ್ದರು. ಸ್ವತಃ ಸ೦ಕಷ್ಟಗಳನ್ನೆದುರಿಸಿದರೂ 
ಇತರರಿಗೆ ನೆರವಾಗುತ್ತಿದ್ದರು. 

ಆದ್ದರಿ೦ದಲೇ, 

ಪ್ರತಿಯೊಬ್ಬರೂ ಅವರನ್ನು ಇಷ್ಟಪಡುತ್ತಾರೆ. ಮುಸ್ಲಿಮರ ಮಾತಂತಿರಲಿ 
ಮುಸ್ಲಿಮೇತರರೂ ಅವರನ್ನು ಪ್ರೀತಿಸತೊಡಗುತ್ತಾರೆ. 

"ಧರ್ಮವು ಸಹಾನುಭೂತಿ ಮತ್ತು ಪರಹಿತ ಚಿಂತನೆಯ ಹೆಸರಾಗಿದೆ.” 

ಎಷ್ಟೊಂದು ಉದಾತ್ತವಾದ ಪ್ರವಾದಿ ವಚನವಿದು! 


23. ಪ್ರಾರ್ಥನೆ 


ಸ್ತುತಿಯು ಸಲ್ಲುತಿಹುದು, ಜಗದೊಡೆಯಾ ಪ್ರಭುವೇ 
ಇಹಪರಗಳೊಡೆಯನೇ, ಸರ್ವಲೋಕದಾ ಪ್ರಭುವೇ 
ಬೇಡದೆ ನೀಡುವವನೇ, ಅರ್ಶ್‌-ಕುರ್‌ಆನಿನ ಒಡೆಯನೇ 
ಬಾಗಿರುವೆವು ನಿನ್ನ ಸನ್ನಿಧಿಯಲಿ, ಓ ವಿಶ್ವದ ಕರ್ತನೇ 
ಆದಿಯು ನೀನೇ, ಅ೦ತ್ಯವೂ ನೀನೇ ದಯಾ ಸಾಗರ ನೀನೇ| 
ನಿರ್ಣಾಯಕ ದಿನದ ಅಧಿಪತಿಯೇ ಸಕಲರ ಸೃಷ್ಟಿಕರ್ತನೇ 
ತಲೆಬಾಗಿಹೆವು ನಾವು ನಿನಗೇ, ಓ ಸರ್ವ ಲೋಕದಾರಾಧ್ಯನೇ 
ಬೇಡುವೆವು ನಿನ್ನಿಂದಲೇ ಆರಾಧಿಪೆವು ನಿನ್ನೊಬ್ಬನನ್ನೇ 
ಯಾಚಕರಿಗೆ ತೋಚಿದಂತೆ ನೀಡುವ ವಿಶಾಲ ಹಸ್ತನೇ 
ಹಾದಿಯ ತೋರು ಸತ್ಯದ, ಮಾರ್ಗದರ್ಶಕನು ನೀನೇ| 
ಓ ಸರ್ವಾಂತರ್ಯಾಮಿಯೇ, ತೋರು ಇಂಥ ಪಥವ 
ಧರ್ಮನಿಷ್ಠರು ಶ್ರೇಷ್ಠರು ನಡೆದು ತೋರಿದ ಸತ್‌-ಪಥವ 
ಅನುಗ್ರಹ ಹೊಂದಿದವರ ಹಾದಿಯ ತೋರು ಸರ್ವವೀಕ್ಬಕನೇ 
ತೋರು ಸ್ವೀಕಾರಾರ್ಹ ಹಾದಿಯನು ಓ ಸ೦ರಕ್ಸಕನೇ 
ಗೌರವಾರ್ಹ ಪಥವ ತೋರು, ಮಾನ ರಕ್ಷಕನು ನೀನೇ। 
ಸರ್ವಶ್ರುತಾ! ನಿನ್ನ ಕ್ರೋಧಪಾತ್ರರ ಮಾರ್ಗವು ಬೇಡ 
ದಾರಿತಪ್ಪಿದ ಲೋಕಾರಾಧಕರ ಮಾದರಿಯೂ ಬೇಡ 
ನಾವು ಯಾಚಿಸುವೆವು ದೇವಾ, ಆ ಪಥದಿ ನಡೆಸಬೇಡ 
ಸರ್ವಶಕ್ತ ಕರುಣಾಳುವೇ, ಕಿಂಚಿತ್‌ ದಯೆ ತೋರದಿರಬೇಡ 
ಆಲಿಸೆಮ್ಮ ಯಾಚನೆಯು, ಅನುಗ್ರಹದಾತನು ನೀನೇ] 


(ಸೂರಃ ಫಾತಿಹಾದ ಭಾವಾನುವಾದ) 


ee 


